ಶ್ರೀ ರಾಘವೇಂದ್ರ ಸ್ಥಾಮಿಗಳು ವೈಷ್ಣವಸ್ಥಾಮಿಗಳಲ್ಲ ಅತ್ಯಂತ 

ಪ್ರಸಿದ್ಧರು, ಲೋಕ ಪ್ರಿಯರು, ಭಕ್ತ ರಂಜಕರು. ಮಹಾ 
ವಿಭೂತಿಗಳ ಚರಿತ್ರೆಗಳು ಗಹನವಾಗಿರುವಂತೆ ಗೂಢವೂ 
ಆಗಿರುತ್ತದೆ. ವಿಭೂತಿಗಳ ಅಥವಾ ಮಹಾಪುರುಷರ 
ಜೀವನವೆಂದರೆ ಧ್ಯೇಯಮಯ ಜೀವನ. ಶ್ರೀ ರಾಘವೇಂದ್ರಸ್ವಾಮಿ 
ಗಳವರ ಜೀವನ ಚರಿತ್ರೆಯಲ್ಲಿ ಈ ವಿಭೂತಿ ಜೀವನದ ಉಚ್ಛವಾದ 
ಮಾದರಿಯು ವಾಚಕರಿಗೆ ಕಂಡುಬರುವುದು 

ಶ್ರೀ ರಾಘವೇಂದ್ರರಾಯರ ಜವನ ಚರಿತ್ರೆಯಲ್ಲ ಅನೇಕ 
ಅದ್ಭುತ ಕಥೆಗಳು ಕಂಡುಬರುತ್ತವೆ. ಅವು ನಿಜವೋ ಸುಳ್ಳೋ 
ಎಂಬ ಪ್ರಶ್ನೆಯು ಈಗಿನ ಕಾಲದಲ್ಲ ಜನರ ಮನಸ್ಸಿನಲ್ಲ ಬರುವುದು 
ಸಹಜವಿದೆ. ವಿಚಾರ ಮಾಡಿ ನೋಡಿದರೆ ಈ ಅದ್ಭುತ ಕಥೆಗಳಲ್ಲಿ 
ಕೆಲವು ಕಥೆಗಳು ಸಹಜವಾಗಿ ಅರ್ಥವಾಗುವಂಥವಿರುತ್ತವೆ. ಮತ್ತೆ 
ಕೆಲವುಗಳ ಮೇಲೆ ಎಲ್ಲರೂ ವಿಶ್ವಾಸವಿಡುವುದಕ್ಕೆ ಕಠಿಣವಾಗುತ್ತದೆ 
ಅದು ಏನೇ ಇರಲ, ಮಹಾಪುರುಷರ ಜೀವನದ ಮಹತ್ವವು 
ಕೇವಲ ಈ ಅದ್ಭುತ ಕಥೆಗಳ ಮೇಲೆ ಇರದೇ, ಅವರ ಮಿಕ್ಕ ಜೀವನ 
ಸಂಗತಿಗಳ ಮೇಲೆ ಅವಲಂಜಸಿರುತ್ತದೆಂದು ನಮ್ಮ ಅಭಿಪ್ರಾಯ 

ಶ್ರೀ ರಾಘವೇಂದ್ರ ರಾಯರ ಜೀವನ ಚರಿತ್ರೆಯಟ್ಟಯೂ, 
[= ಅದ್ಭುತ ಕಥೆಗಳನ್ನು ಜಟ್ಟರೆ ಕೂಡ, ಶ್ರೀ ರಾಘವೇಂದ್ರರಾಯರ 
ಅಗಾಧವಾದ ವಿದ್ಧತ್ತೆ, ಅದ್ದಿತೀಯವಾದ ವೈರಾಗ್ಯ, ಅತುಲವಾದ 
ಈಶಸಿಷ್ಠೆ, ಅಸಾಮಾನ್ಯವಾದ ತಪಹೋಬಲ - ಇವೇ 
ಮುಂತಾದವುಗಳೇ ಇವರನ್ನು ಮಹಾ ವಿಭೂತಿಗಳಲ್ಲ ಗಣನೆ 
ಮಾಡುವುದಕ್ಕೆ ಸಾಕಾಗಿವೆ. ಆದ ಕಾರಣ, ಪ್ರತಿಯೊಬ್ಬನು 
ಸಕಾಮನೆಯಿ೦ದಾಗಅ, ಅಕಾಮನೆಯಿ೦ದಾಗಆ ಅವರನ್ನು 
ಆರಾಧಿಸಿದರೆ, ಆತನಲ್ಲ ಸದ್ಧಾವನೆಗಳು ಬೆಳೆದು, ಆ ಭಾವನೆಗಳಗೆ 
ತಕ್ಕಂತೆ ಇಹಪರದಲ್ಲ ಆತನಿಗೆ ಫಲ ದೊರೆಯುವುದೆಂಬುದು 
ಸಿಃಸಂದೇಹವಾದ ಮಾತು. ಹಾಗೆ ಪ್ರತಿಯೊಬ್ಬರು ಶ್ರೀಗಳವರನ್ನು 
ಆರಾಧಿಸಿ ಪರಮಪಾವನರಾಗಬೇಕು. 


ಶ್ರೀಮಡ್ರಾಫವೇಂದ್ರ ಗುರು ಕಥಾಮೃತ 


ಭೀಮಾಚಾರ್ಯ ಒಡವಿ 


eens ೧೮೨ ಔಂಡ 


ಆಲೂರು ವೆಂಕಟರಾಯರು 
ಧಾರವಾಡ 
೨ ಮಾರ್ಚ್‌ 193೦ 


ನವನೀತ ಮುದ್ರಣಾಲಯ, ಬೆ೦ಗಳೂರು. 


CN ೨೧೧೧ಂಣೀಂ೧0ಿ 





ಪ್ರೀ ಮದ್ರಾಘವೇಂದ್ರ ಗುರುಕಥಾಮೃತ 
ಭೀಮಾಚಾರ್ಯ ವಡವಿ 





ಪ್ರಥಮ ಮುದ್ರಣ- 193೦ 
ದ್ವಿತೀಯ ಮುದ್ರಣ- 2೦೨೦ 
ಪ್ರಕಾಶಕರು: 
ಜ೦ಧುಮಾಧವ ವಡವಿ 
ನಂ. 3೦5, ಪ್ರಶಾಂತಿ ಸರೋವರ ಅಪಾರ್ಟ್‌ಮೆಂಟ್‌, 
ಬೆಮಿಲ್‌, 3ನೇ ಹಂತ, ರಾಜರಾಜೇಶ್ವರಿನಗರ. 
ಬೆಂಗಳೂರು- 56೦೦೨8 
ಚರವಾಣಿ: ೨448283017 


ಬೆಲೆ : ಭಕ್ತಿ 


ಮುಖ ಪುಟ ವಿನ್ನ್ತಾಸ: 
ಎಂ. ಎಲ್‌. ಸೋಮವರದ, ಮಂಡ್ಯ 


ಡಿ.ಆ.ಪಿ.ಮತ್ತು ಮುದ್ರಣ 
ನವನೀತ ಮುದ್ರಾಣಾಲಯ, ಬೆ೦ಗಳೂರು 
ನಂ, 75, ಡಾ. ಅನಕ್ಕ ರಸ್ತೆ, 
ವಿಶ್ವೇಶ್ವರಪುರ, ಬೆಂಗಳೂರು-56೦ ೦೦4 
ದೂರವಾಣಿ: ೨೦72೨೨೦೨೮15 


ಮುನ್ನುಡಿ 


ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಸ್ವಾಮಿಗಳಲ್ಲ ಅತಂತ 
ಪ್ರಸಿದ್ಧರು,ಲೋಕಪ್ರಿಯರು, ಭಕ್ತರಂಜಕರು. ಮಹಾವಿಭೂತಿಗಳ ಚರಿತ್ರೆಗಳು 
ಗಹನವಾಗಿರುವಂತೆ ಗೂಢವು ಆಗಿರುತ್ತದೆ. ಸಾಮಾನ್ಯ ಪುರುಷರಿಗೂ ಅದ್ದೀತಿಯರಾದ 
ವಿಭೂತಿಗಳಗೂ ಇರುವ ಭೇದವೇ ಇದು. ಸಾಮಾನ್ಯ ಜನರ ಜೀವನ ಚರಿತ್ರೆಗಕಲ್ಲ 
ನಮಗೆ ತೀರ ಸಾಮಾನ್ಯವಾದ ಸಂಗತಿಗಳೇ ಕಂಡುಬರುತ್ತದೆ. ಸಾಮಾನ್ಯವಾಗಿ 
ಉಂಡುಟ್ಟು ಸುಬದಿಂದಿದ್ದು. ಹೆಂ೦ಡಿರು-ಮಕ್ಕಳೊಡನೆ ಆದಷ್ಟು ಪ್ರೀತಿಬುಂದ 
ಸಂಸಾರವನ್ನು ಸಾಗಿಸಿ, ಪ್ರಪಂಚದಲ್ಲ ಯಾವ ಮಾತಿನ ವಿಷಯವಾಗಿಯೂ ಆಳವಾದ 
ವಿಚಾರವನ್ನು ಮಾಡದೆ, ಒ೦ದು ದಿನ ಸತ್ತುಹೋಗುವುದು, ಇದು ಸಾಮಾನ್ಯ ಜನರ 
ಸ೦ಸಾರದ ರೀತಿ, ಇದಕ್ಕೆ ವಿರುದ್ಧವಾಗಿ, ವಿಭೂತಿಗಳ ಅಥವಾ ಮಹಾ ಪುರುಷರ 
ಜೀವನವೆಂದರೆ ಧ್ಯೇಯಮಯ ಜೀವಿತ. ಹೊಟ್ಟೆ-ತು೦ಚಸಿಕೊಳ್ಳುವುದೂ ಸಂಸಾರ 
ಸಾಗಿಸುವುದೂ ಇವು ಪ್ರವಾಹಪತಿತವಾದ ಸ೦ಗತಿಗಳೆ೦ದು ಸ್ವೀಕರಿಸಿ, ಜೀವನದಲ್ಲ 
ಯಾವುದೊಂದು ಗುರಿಯನ್ನಿಟ್ಟುಕೊ೦ಡು, ಎ೦ತಹ ಎಡರುಗಳೊದಗಿದರು 
ಎದೆಗು೦ದದೆ,ಅವುಗಳೆಲ್ಲವುಗಳಗೆ ಎದೆಗೊಟ್ಟು, ಸ೦ಸಾರದ ಸೆಳವಿನಲ್ಲ ಇದಿರು 
ಈಸಿಯಾದರೂ ತಮ್ಮ ಉದಾತ್ತವಾದ ಧ್ಯೇಯವನ್ನು ಸಾಧಿಸಿಕೊಳ್ಳಲು 
ಪ್ರಂಯಖುತ್ನವರಾಡುವುದು ಇದು ವಿಭೂತಿಗಳ ಜೀವನದ ಗುಟ್ಟು. 
ಶ್ರೀರಾಘವೇ೦ದ್ರಸ್ಥಾಮಿಗಳವರ ಜೀವನಚರಿತ್ರೆಯಲ್ಲ ಈ ವಿಭೂತಿಜೀವನದ ಉಚ್ಚವಾದ 
ಮಾದರಿಯು ವಾಚಕರಿಗೆ ಕಂಡುಬರುವುದು. 


ಸಾಮಾನ್ಯ ಜನರು ಶ್ರೀರಾಘವೇ೦ದ್ರಸ್ಥಾಮಿಗಳ ಆರಾಧನೆಯನ್ನು ಮಾಡುವುದೇನು 
ವಿಶೇಷವಲ್ಲ, ಏಕೆಂದರೆ, ಸಾಮಾನ್ಯ ಜನರಲ್ಲ ಅನೇಕರು ಕೇವಲ ಯಾವುದೊಂದು 
ಕಾಮನೆಯನ್ನು ಮನಸ್ಸಿನಲ್ಲ ಇಟ್ಟುಕೊ೦ಡು, ಅವರನ್ನಾರಾಧಿಸುವವರೇ ಬಹಳ 
ಜನ.ಇಂತಹ ಜಡ ಜೀವನವು ಸಹ, ಶ್ರೀಸ್ತಾಮಿಗಳವರ ಮೇಅನ ಭಕ್ತಿಯಂ೦ದ ಎಷ್ಟೋ 
ಮಟ್ಟಗೆ ಪುನೀತವಾಗುತ್ತದೆಂಬುದಕ್ಷೇನು ಸಂದೇಹವಿಲ್ಲ. ಆದರೆ ಶ್ರೀರಾಘವೇಂದ್ರ 
ಸ್ವಾಮಿಗಳ ಮಹತ್ವಕ್ಕೆ ಸಾಮಾನ್ಯ ಜನರ ಗುರುಭಕ್ತಿಯು ನಿಜವಾದ ಒರಗಲ್ಲು ಅಲ್ಲ. 
ಅವರ ಮಹತ್ವದ ನಿಜವಾದ ಒರಗಲ್ಲೆಂದರೆ ಅಹರೋಕ್ಷ ಜ್ಞಾನಿಗಳೆಂದು 
ಖ್ಯಾತಿಗೊ೦ಡಿರುವ ಅನೇಕ ದಾಸರುಗಳು ಕೂಡ ಶ್ರೀರಾಘವೇ೦ದ್ರಸ್ಥಾಮಿಗಳವರನ್ನು 
ಅತ್ಯ೦ತ ಪೂಜ್ಯಭಾವದಿಂದ ನೋಡುವುದು. ಈ ಅಪರೋಕ್ಷ ಜ್ಞಾನಿಗಳ ಮಾತಿಗೆ 
ಬಹಳ ಬೆಲೆ ಇರುತ್ತದೆ; ಮತ್ತು ಶ್ರೀರಾಘವೇಂದ್ರರಾಯರ ಪುಣ್ಯವು ಅತ್ಯ೦ತ 
ಪ್ರಬಲವಾಗಿರುವುದರಿ೦ದಲೇ ಅವರು ಸಮಾಧಿಸ್ಥರಾಗಿ ಅನೇಕ ವರುಷಗಳಾಗಿದ್ದರೂ 
ಅವರ ಆರಾಧನೆಯು ಯಥಾಪ್ರಕಾರವಾಗಿ ನಡೆದಿರುತ್ತದೆ. ಇಂತಹ ಪುಣ್ಯವುಳ್ಳ 
ಮಹಾಪುರುಷರು ತೀರ ಅಪರೂಪ. ಶ್ರೀರಾಘವೇ೦ದ್ರರಾಯರ ಈ ಮಹತ್ವಕ್ಕೆ ಹೊಟ್ಟೆ 
ಕಿಚ್ಚುಪಟ್ಟು ಕೆಲವು ಪಂಡಿತಮಾನ್ಯರು ಅವರ ಗೌರವವನ್ನು ಕಡಿಮೆಮಾಡುವುದಕ್ಕೆ 


ಪ್ರಂಯುತ್ವಿಸುತ್ತಿರುವರು. ಇಂತಹ ಜನರ ಪ್ರಂಶುತ್ನಗಳು ಸರ್ವಥಾ 
ವಿಫಲವಾಗುವವೆಂಬುದಕ್ಕೆ ಸಂದೇಹವಿಲ್ಲ. ಅಲ್ಲದೆ, ಶ್ರೀರಾಘವೇ೦ದ್ರರಾಯರಿಗಿ೦ತಲೂ 
ತಾವು ಶ್ರೇಷ್ಟ ಸ್ಮರೆ೦ದೆನಿಸಿಕೊಳ್ಳಲು ಹವಣಿಸುವ ಇವರನ್ನು ಇವರ ಮರಣದ ನಂತರ 
ಯಾರೂ "ಒಂದು ದಿವಸವೂ ಕೂಡ ಮಾತನಾಡಿಸುವದಿಲ್ಲವಂಬುದನ್ನು 
ಮರೆಯಬಾರದು. 


ಸಾಧು ಸಜ್ಜನರ ಜೀವನ ಚರಿತ್ರೆಯಲ್ಲ ಅಸ್ತಾಭಾವಿಕವಾಗಿ ತೋರುವ ಅದ್ಭುತ 
ಚಮತ್ವಾರಗಳ ಭಾಗವು ಇರುತ್ತದೆ. ಆ ಪ್ರಕಾರ ಶ್ರೀರಾಘವೇಂದ್ರರಾಯರ ಜೀವನ 
ಚರಿತ್ರೆಯಲ್ಲ ಅನೇಕ ಅದ್ಭುತ ಕಥೆಗಳು ಕಂಡುಬರುತ್ತದೆ. ಅವು ನಿಜವೋ ಸುಳ್ಳೋ 
ಎ೦ಬ ಪ್ರಶ್ನೆಯು ಈಗಿನ ಕಾಲದಲ್ಲ ಜನರ ಮನಸ್ಸಿನಲ್ಲಿ ಬರುವುದು ಸಹಜವಾಗಿದೆ. 
ಮತ್ತು ಈಗಿನ ದಿವಸಗಳಲ್ಲ ಇಂತಹ ಅದ್ಭುತ ಕಥೆಗಳ ಮೇಲೆ ವಿಶ್ವಾಸವಿಡುವ 
ಪ್ರವ್ಯತ್ತಿಯು ಕಡಿಮೆಯಾಗಹತ್ತಿದೆಂಬುದು ನಿರ್ವಿವಾದವು. ಆದರೆ, ಈಗ ಕೂಡ, ಇಂತಹ 
ಅದ್ಭುತ ಚಮತ್ವಾರಗಳ ಮೇಲೆ ವಿಶ್ವಾಸವನ್ನಿ] ಡುವ ಜನರು ತೀರ ಇಲ್ಲವೆ೦ದಲ್ಲ. ಇದ್ದೇ 
ಇರುವರು ಉತ್ಕಟವಾದ ಭಕ್ತಿಯ ಮೂಲಕ ಅವರಿಗೆ ಆ ಅದ್ಭುತ ಕಥೆಗಳಲ್ಲಿ 

ವಿಶ್ವಾಸಹುಟ್ಟುತ್ತದೆ. ವಿಚಾರ ಮಾಡಿ ನೋಡಿದರೆ, ಆ ಅದ್ಭುತ ಕಥಗಳಲ್ಲ ಕೆಲವು 
ಕಥೆಗಳು ಸಹಜವಾಗಿ ಅರ್ಥವಾಗುವಂಥವಿರುತ್ತದೆ. ಮತ್ತೆ ಕೆಲವುಗಳ ಮೇಲೆ ಎಲ್ಲರೂ 
ವಿಶ್ವಾಸವಿಡುವುದಕ್ಕೆ ಕಠಿಣವಾಗುತ್ತದೆ. ಅದು ಏನೇ ಇರಲ. ಮಹಾ ಪುರುಷರ ಜೀವನದ 
ಮಹತ್ವವು ಕೇವಲ ಈ ಅದ್ಭುತ ಕಥೆಗಳ ಮೇಲೆ ಇರದೆ, ಅವರ ಮಿಕ್ಷ ಜೀವನ ಸಂಗತಿಗಳ 
ಮೇಲೆ ಅವಲಂಜಸಿರುತ್ತದೆಂದು ನಮ್ಮ ಅಭಿಪ್ರಾಯ. 


ಶ್ರೀರಾಘವೇ೦ದ್ರರಾಯರ ಜೀವನ ಚರಿತ್ರೆಯಲ್ಲಯೂ, ಈ ಅದ್ದುತ ಕಥೆಗಳನ್ನು 
ಜಟ್ಟರೆ ಕೂಡ, ಶ್ರೀರಾಘವೇಂದ್ರರಾಯರ ಅಗಾಧವಾದ ವಿದ್ವತ್ತು. ಅದ್ದೀತೀಯವಾದ 
ವೈರಾಗ್ಯ. ಅತುಲವಾದ ಈಶನಿಷ್ಠೆ, ಅ ಸಾಮಾನ್ಯವಾದ ತಪೋಖಲ- ಇವೇ 
ಮುಂತಾದವುಗಕೇ ಅವರನ್ನು ಮಹಾ ವಿಭೂತಿಗಳಲ್ಲ ಗಣನೆ ಮಾಡುವುದಕ್ಕೆ ಸಾಕಾಗಿವೆ. 
ಆದ ಕಾರಣ, ಪ್ರತಿಯೊಬ್ಬನು ಸಕಾಮನೆಯಂ೦ದಾಗಅ, ಆಕಾಮನೆಯಂ೦ದಾಗಅ 
ಅವರನ್ನು ಆರಾಧಿಸಿದರೆ, ಆತನಲ ಸದ್ಧಾವನೆಗಳು ಬೆಳೆದು. ಆ ಭಾವನೆಗಳಗೆ ತಕ್ಕಂತೆ 
ಇಹಪರದಲ್ಲ ಆತನಿಗೆ ಫಲದೊರೆಯುವುದೆಂಬುದು ನಿ:ಸ೦ದೇಹವಾದ ಮಾತು. ಹಾಗೆ 
ಪ್ರತಿಯೊಬ್ಬರು ಶ್ರೀಗಳವರನ್ನು ಆರಾಧಿಸಿ ಪರಮಪಾವನರಾಗಬೇಕು. 


ನಾ೦ಕ: ೨-3-1930 ಆಲೂರು ವೆಂಕಟರಾಯರು 


ಧಾರವಾಡ 
ಘೊ ಪ್ಲ 


ಗ್ರಂಥಕರ್ತನ ಎರಡು ಮಾತುಗಳು 


ಈಗ ಎರಡು ವರ್ಷಗಳ ಹಿಂದೆಯೇ ಶ್ರೀರಾಯರ ಅನುಗ್ರಹದಿಂದ ಅವರ 
ಚರಿತ್ರವೊ೦ದನ್ನು ಪ್ರಕಟಸುವ ಸುಯೋಗವು ನನಗೆ ಒದಗಿತು. ಆದರೆ 
ಅದರಲ್ಲ ಬೆರಯತಕ್ಕ ಇನ್ನೂ ಎಷ್ಟೂ ಅಂಶಗಳು ಹಾಗೇ 
ಉಳದುಹೋದುದರಿಂದ ಮನಸ್ಸಿಗೆ ಅತೃಪ್ತಿಯಾಗಿ ಇದರ 2ನೇ 
ಭಾಗವೊಂದನ್ನು ಬರೆದು ಕನ್ನಡ ವಾಚಕರಿಗೆ ಅರ್ಪಿಸಬೇಕೆಂ೦ದು 
ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ಮಾಡುತ್ತಿದ್ದನು. ರಾಯರ ಅನುಗ್ರಹವು 
ಇನ್ನೆಂಥಾದ್ದೋ? ಅವರ ಮಹಿಮೆಯು ಎಷ್ಟು ಅಗಾಧವಾದದ್ದೋ 
ತಿಳಯದು. ಅಷ್ಟರಲ್ಲಿಯೇ ಕೇವಲ ಗುರ್ವನುಗ್ರಹಕ್ಕೆ ಪಾತ್ರರೂ 
ಧಮ೯ನಿಷ್ಠರೂ-ದಯಾಶೀಲರೂ ಆದ ಶೇಷಗಿರಿಯ ಇನಾಮದಾರ 
ಶ್ರೀಮಾನ್‌ ಹಣಮಂತರಾವ್‌ ದೇಸಾಯಿಯವರು-' ನೀವು ಬರೆದ 
ಶ್ರೀರಾಯರ ಚರಿತ್ರವನ್ನೋದಿ ಆನಂದಸಾಗರದಲ್ಲ ಮುಳುಗಿದೆವು. ಅದರಲ 
ಇನ್ನೂ ಅನೇಕ ಭಾಗವು ಬರೆಯತಕ್ಷದ್ದು ಉಳದಿರುವುದರಿಂದ ನೀವು 
ಬೇಗನೆ ಇದರ ೨ನೇ ಭಾಗವನ್ನು ಬರೆದು ಪ್ರಕಟಸಬೇಕು. ನಾವು 
ಕೈಲಾದಮಟ್ಟಗೆ ಸಹಾಯಮಾಡುವೆವು ಎಂಬುದಾಗಿ ಧಾರವಾಡ 
ಮುಕ್ಲಾಮಿನಿಂದ ಒಂದು ಓಲೆಯನ್ನು ಬರೆದರು. ಅದನ್ನು ನೋಡಿದ 
ಕೂಡಲೆ ನನಗಾದ ಸಂತೋಷವನ್ನು ಹೇಳತೀರದು. ನಾನು ಮನಸ್ತಿನಲ್ಲ 
ಯಾವುದನ್ನು ಯೋಚಿಸುತ್ತಿದ್ದೆನೋ ಅದನ್ನು ರಾಯರು ತಾವೇ 
ಮಾಡಿಸಿದಲ್ಲಾ! ಎ೦ದು ಉತ್ಸಾಹಪೂರಿತನಾಗಿ ಇದನ್ನು ಬರೆಯುವುದಕ್ಕೆ 
ತೊಡಗಿದೆನು. 


ಶ್ರೀ ಹಣಮಂತರಾವ್‌ ದೇಸಾಯರೆಂದರೆ ಸಾಮಾನ್ಯರಲ್ಲ. ಅವರು ದೊಡ್ಡ 
ಶ್ರೀಮ೦ತರಿದ್ದಾಗ್ಲ್ಯೂ ಸಾಧುಸ೦ತರಲ್ಲ ಅವರ ಭಕ್ತಿ ಬಹಳ. ಮಂತ್ರಾಲಯದ 
ಮಠದ ಶಿಷ್ಯರಾದುದರಿ೦ದ ರಾಯರ ಮೇಲಂತೂ ಅವರ 
ದೃಢವಿಶ್ವಾಸವಿಘ್ಟೆ೦ದು ಹೇಳುವ ಹಾಗಿಲ್ಲ. ಇಷ್ಟೇ ಅಲ್ಲ: ರಾಯರ ಚರಿತ್ರಕ್ಕೆ 
ಸಂಬಂಧಪಟ್ಟ ಸಂಗತಿಗಳನ್ನು ರಾಶಿರಾಶಿಯಾಗಿ ಕೂಡಿ ಹಾಕಿರುತ್ತಾರೆ. 
ನಾನು ಮೊದಲನೇ ಭಾಗವನ್ನು ಬರೆಯುವಕಾಲಕ್ಕೆ ಸದರಿ 
ದೇಸಾಯಿಯವರಲ್ಲ ಹೇಗೆ ಹೋಗಬೇಕೆಂದು ಯೋಚಿಸುತ್ತಾ ಹೋಗಲು 
ಅವರು ಅತ್ಯಂತ ಪ್ರೀತಿ-ಗೌರವಗಳಂದ ನಾಲ್ಕಾರು ದಿವಸ ಮನೆಯಲ್ಲಯೇ 


ಇಟ್ಟುಕೊ೦ಡು ತಮ್ಮ ಪುಸ್ತಕಛ೦ಡಾರವನ್ನೇ ನನಗೆ ಒಪ್ಪಿಸಿ ಬಟ್ಟರು. ಮತ್ತು 
ತಮ್ಮ ಕಾರ್ಯಕಲಾಪಗಳನ್ನೆಲ್ಲ ಬದಿಗೊತ್ತಿ ನನಗೆ ಬೇಕಾದ ಸಹಾಯವನ್ನು 
ಮಾಡಿದರು. ನೋಡಿದಿರಾ! ದೇಸಾಯರೆತ್ತ! ನಾನೆತ್ತ! ಆದರೂ ಅವರು 
ತೋರಿದ ಸೌಜನ್ಯ-ದೊಡ್ಡಸ್ತಿಕೆಗಳೆಷ್ಟು? 


ಹೀಗೆ 2 ವರ್ಷದ ಹಿಂದೆಯೇ ದೇಸಾಯರ ಆಶ್ರಯ ಪಡೆದ ನಾನು 
ಈಗಲಾದರೂ ಅವರಲ್ಲಿಯೇ ಹೋಗಿ ಹೆಚ್ಚಿನ ಸ೦ಗತಿಗಳನ್ನೆಲ್ಲ 
ಸ೦ಗ್ರಹಿಸಿಕೊ೦ಡು 2ನೇ ಭಾಗವನ್ನು ಬರೆದನು. ( ಓದುಗರ ಅನುಕೂಲಕ್ಕಾಗಿ 
ಎರಡೂ ಭಾಗಗಳನ್ನು ಒಟ್ಟಾಗಿ ಮುದ್ರಿಸಿರುವದು) ಮುಖ್ಯವಾಗಿ ಇದು ಬೈಲಗೆ 
ಬರಅಕ್ಕೆ ದೇಸಾಯರೇ ಕಾರಣರೆ೦ದು ಹೇಳಬಹುದು. 


ಇದರಂತೆಯೇ ಜಮಶೇಟಪುರದ ಶ್ರೀಯುತ ಗುರುಸಿ೦ಹರವರು ತೋರಿದ 
ಧನಸಹಾಯಕ್ಕಾಗಿ ಅವರ ಧನ್ಯವಾದವನ್ನು ಮಾಡದೆ ಇರಲಾರೆನು. 


ಅಲ್ಲದೆ-ಧಾರವಾಡವಾಸಸ್ಯರಾದ ಶ್ರೀಮಾನ್‌ ನಾರಾಯಣರಾವ ದೇಶಪಾಂಡೆ 
ವಕೀಲರು ಸಾವುಕಾರವಕೀಲರೂ ಶಿಡೇನೂರ ವಕೀಲರು ಜಡ್ಡಕೋರ್ಟ 
ಶಿರಸ್ತೇದಾರ ದೇಸಾಯಿಯವರೂ ಸಬ್‌ ರಿಜಸ್ತಾರರೂ ಇವರೇ 
ಮೊದಲಾದವರು ತೋರಿಸಿದ ಸಹಾನುಖಭೂತಿಗಾಗಿ ಅತ್ಯ೦ತ 
ಕೃತಜ್ಞನಾಗಿರುವೆನು. 


ಶ್ರೀಗಳವರ ಸಂಪೂರ್ಣ ಚರಿತ್ರವನ್ನು ಬರೆಯುವುದರಲ್ಲ ಒಳ್ಳೊಳ್ಳೇ 

ಮಹಾತ್ಮರೂ-ಚಿತ್ತ ಶುದ್ಧಿಂಖುನ್ನು ಪಡೆದವರು -ಜ್ಞಾನಿಗಳೂ 
ಎನಿಸಿಕೊಂಡಂಥವರೇ ಕೈಯೂರಿ ಕುಳತಿರಲು- ನನ್ನ೦ಥ ಅಲ್ಪಜ್ಞ-ಅಲ್ಲ 
ಮತಿಯಾದವರೂ ಯಾವ ಗಿಡದ ತೊಪ್ಪಲು? ಆದರೂ ದೊಡ್ಡವರ 
ಗುಣಾನುಕೀರ್ತನವು ಅಲ್ಲವಾದರೂ ಮಹತ್‌ ಫಲ ಕೊಡುವುದೆ೦ಬ 
ನಂಜಕೆಯಿಂದ ಏನೋ ಅದರಲ್ಲಿ ಅತ್ಯಲ್ಪ ಭಾಗವನ್ನು ತಿಳದಮಟ್ಟಗೆ 
ಬರೆದಿರುವೆನು. ಇದು ವಾಚಕರಿಗೆ ಸಂತೋಷವನ್ನುಂಟು ಮಾಡಿದಲ್ಲ ನನ್ನು 
ಶ್ರಮವು ಸಾರ್ಥಕವಾದಂತಾಗುವುದು . 


ಇನ್ನು ಮನೋಹರವಿಠಲದಾಸರು ಮಾಡಿದ ಶ್ರೀ ರಾಯರ ಸ್ತೋತ್ರವನ್ನು 
ಶೋಧಮಾಡಿ ಪ್ರಕಟಸಿದ ಶ್ರೀಮಾನ್‌- ಹಣಮಂತರಾವ ಗೋರಖಾಳ, ವಕೀಲ 
ನಿಂಗಸೂಗೂರ ಈ ಮಹನೀಯರು ಅದನ್ನು ನನ್ನೀ ಗ್ರ೦ಥದಲ್ಲ ಸೇರಿಸುವುದಕ್ಕೆ 
ಉದಾರಮನಸ್ಸಿನಿ೦ದ ಅಪ್ಪಣೆಯನ್ನಿತ್ತುದುಕ್ಕಾಗಿ ಅವರಿಗೂ, ತಮ್ಮ ಸಾವಿರಾರು 
ಕಾರ್ಯಕಲಾಪಗಳಲ್ಲ ಕ್ಷಣಶ: ಅವಕಾಶವಿಲ್ಲದಿದ್ದರೂ ಅದರಲ್ಲಯೇ ಅನುವು 
ಮಾಡಿಕೊಂಡು ನನ್ನ ಕೋರಿಕೆಯಂತೆ ವಿಸ್ತಾರವಾದ ಪ್ರಸ್ತಾವನೆಯೊ೦ದನ್ನು ಬರೆದು 
ಸರ್ವಾಲಂಕಾರ ಭೂಷಿತೆಯಾದ ನವಯುತತಿಗೆ ಕುಂಕುಮದ ಬೊಟ್ಟನ್ನಿಟ್ಟು 
ಅಲಂಕರಿಸಿದಂತೆ ಇದನ್ನಲ೦ಕರಿಸಿದ ಶ್ರೀಮಾನ್‌ ಆಲೂರ್‌ ವೆಂಕಟರಾಯರಿಗೆ 
ಚಿರಚುಣಿಯಾಗಿರುವೆನು. 


ಹಾಗೂ ಮೊದಲನಿಂದಲೂ ಸಹಾನುಭೂತಿಯನ್ನು ತೋರಿಸಿ, ಪ್ರೋತ್ಸಾಹನಕೊಟ್ಟು 
ಬೇಡಿದ ಗಡುವಿನಲ್ಲಯೇ ಸುಮ್ಯಸ್ಥಿತ ರೀತಿಯಿ೦ದ ಇದನ್ನು ಮುದ್ರಿಸಿ ಕೊಟ್ಟದ್ದಕ್ಕಾಗಿ 
ಸ.ಚ. ಸ೦ಪಾದಕರಾದ ಶ್ರೀಯುತ ಯ.ಗು.ಕುಲಕರ್ಣಿಯವರನ್ನೂ ಭಿ.ಪ. 


ಕಾಳೆಯವರನ್ನೂ ಅತ್ಯ೦ತವಾಗಿ ಅಭನಂದಿಸುವೆವು. 


ಕಟ್ಟ ಕಡೆಗೆ ಮನೋಹರ ವಿಠ್ಠಲದಾಸರು ಹೇಳಕೊ೦ಡ೦ತೆ- 

ಧರೆಯೊಳಗೆ ವಿಜಯೀ೦ದ್ರ ಕರಕಮಲ ಸಂಜಾತಃ। 

ಗುರುಸುಧೇ೦ದ್ರಾರ್ಯರಿಗೆ ವರಕುವರ ನೆನೆಸಿರ್ದ! 

ಸಿರಿರಾಘವೇಂದನೆಂಬಭಧಾನದಿಂ ಕರೆಸಿಶ್ರೀ ಮದ್ವಮತಮಂ೦ ಪೆರ್ಚಿಸಿ॥ 

ಜರಿದು ಪಸರಿಸಿ ಸರ್ವತಂತ್ರ ಸ್ವತ೦ತ್ರರೆನೆ। 

ಮೆರೆದಮಹಿಮನೆ ಪುತ್ರಸ೦ಪತ್ಥಳತ್ರಸು। 

ಸ್ಥಿರಮಾಯುವಿಜ್ವಾನದ್ಯಕ್ತಿಪುಣ್ಯುಗಳನಿತ್ತು ಹರಸಿ ಸಲಹೋ॥ 

ಎಂಬುದಾಗಿ ಸಹಾಯಕರಾದ ಸನ್ಕಾನನೀಯ ಗ್ರಹಸ್ಥರಿಗೂ ವಾಚಕವೃಂದಕ್ಕೂ 
ಆಯುರಾರೋಗ್ಯ ಶ್ಚರ್ಯಾದಿಗಳನ್ನು ಕೊಟ್ಟು ಅವರಿಂದ ಇತೋಪ್ಯತಿಶಯ 
ಕಾರ್ಯಗಳನ್ನು ಮಾಡಿಸಿರೆಂದು ಶ್ರೀರಾಯರಲ್ಲ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. 


ಇತಿ ಶ್ರೀರಾಯರ ಪಾದರೇಣು ಭೀಮಾಚಾರ್ಯ ವಡವಿ 


ಘಘಿಘಿಘ 


ತ 


0 0 $# 0 N 


ಗ್ಗ 


2. 
3. 
4. 


ವಿಷಯಾನುಕ್ರಮಣಿಕೆ 
೧. ಪ್ರಥಮಗುಚ್ಛ 


. ಉಪೋದ್ಧಾತ 


ಪೂರ್ವವೃತ್ತಾಂತ 
ರಾಯರ ಜನನ 
ಉಪನಯನ ಹಾಗೂ ವಿದ್ಯಾಬ್ಯಾಸ 


ಆಶ್ರಮಸ್ವೀಕಾರ 


. ಮ೦ತ್ರಾಲಯವನ್ನು ಸಂಪಾದಿಸಿದ್ದು 


೨.ದ್ವಿತೀಯಗುಚ್ಛ 
ಲ 


. ಮಹಿಮಾವಿಶೇಷಗಳನ್ನು ತೋರಿಸಿದ 16 ಕಥೆಗಳು 


೩.ತೃತೀಯಗುಜ್ಯ 


ಕ ವೃ೦ದಾವನಸ್ಫರಾದನ೦ತರ ತೋರಿಸಿದ ಮಹಿಮಾವಿಶೇಷಗಳು 


ಅ. ಚತುರ್ಥಗುಚ್ಛ 
ಕಾಲ ವಿಚಾರ 
ಗ್ರಂಥರಚನೆ 
ನಾಲ್ಕನೆಯ ಅವತಾರ 


ಉಪಸಂಹಾರ 


ಪರಿಶಿಷ್ಟ ೧ 


ಮಾರುತಿೀ€ಶವಿಠ್ಠಲ (ಭೀಮಾಚಾರ್ಯ ಒಡವಿ)ಅವರು ಬರೆದ 


ಕೆಲವು ದೆೊೆವರನಾಮರಳು 


ಮರು ಮುದ್ರಣದ ಮುನ್ನ 


ಕದರಮಂಡಲಗಿ ಹಾವೇರಿ ಜಲ್ಲೆಯ ರಾಣೀಖೆನ್ನೂರಿಗೆ ಒ೦ಬತ್ತು ಮೈಅ 
ದೂರದಲ್ಲರುವ ಕ್ಷೇತ್ರ. ಈ ಕ್ಷೇತ್ರ ಕಾಂತೇಶಪುರ ಎಂಬ ಹೆಸರಿನಿಂದಲೂ 
ಪ್ರಸಿದ್ಧವಾಗಿದೆ. ಗ್ರಾಮ ಚಿಕ್ಕದಾದರೂ ಪ್ರಾಚೀನ. ಜನಮೇಜಯ ರಾಜನಿಂದ 
ಪ್ರತಿಷ್ಠಿತ, ಭವ್ಯವಾದ. ನೇತ್ರದ್ವಯ ಕಾ೦ತಿಯ೦ದೊಪ್ಪುವ ಅಜಾನುಬಾಹು 
ಸುಂದರ ಮುಖ್ಯಪ್ರಾಣ ದೇವರ ಸಾನಿಧ್ಯದಿಂದ ಈ ಕ್ಷೇತ್ರ ಬಹಳ 
ಜಾಗೃತವಾಗಿದೆ. 


ಕದರಮಂಡಲಗಿಯ ಬಲಭೀಮ ದೇವರ ಅನುಗ್ರಹದಿಂದ ಜನ್ಯತಾಳದವರೇ 
ಈ ಗ್ರ೦ಥದ ಕರ್ತೃಗಳು. ಕಾಂತೇಶನ ಆಶೀರ್ವಾದದಿಂದ 
ಪೂರ್ಣಚಿಂದನಂತೆ ಬೆಳೆದು ಸತ್ಯರ್ಮ ನಿರತರಾದ ಒಡವಿ ಭೀಮಾಚಾರ್ಯರು 
ಜೀವನೋಪಾಯಕ್ಕಾಗಿ ಸರಕಾರದ ಕನ್ನಡ ಪ್ರಾಥಮಿಕ ಶಾಲೆಯಲ್ಲ ಶಿಕ್ಷಕ 
ವೃತ್ತಿಯಲ್ಲದ್ದರು. ಇಕೆ ಅಗಾಧ ಪ ಪಾಂಡಿತ್ಯ ಹಾಗೂ ಕಾವ್ಯ ಶಾಸ್ತ್ರದಲ್ಲ 
ಇವರಿಗೆ ಇರುವ ಪ ಪ್ರಾವೀಣ್ಯ ಅವರಿಗೆ ಕಾವ್ಯರತ್ನ ಎಂಬ ಜರುದನ್ನು ಕೂಡ 
ನೀಡಿತ್ತು. ಕಾವ್ಯರತ್ನ ಭೀಮಾಚಾರ್ಯರು ಅನೇಕ ಹರಿದಾಸರ ಚರಿತ್ರೆಯನ್ನು 
ಕೂಲಂಕುಷವಾಗಿ ಪರಿಶೋಧಿಸಿದವರು ಆಗಿದ್ದು ಪ್ರತ: ಕನಕದಾಸರ ಚರಿತ್ರೆ. 
ಶ್ರೀಪಾದರಾಜರ ಚರಿತ್ರೆ, ಗಿರಿಯಮ್ಮನ ಚರಿತ್ರೆ. ಶ್ರೀ ರಾಘವೇಂದ್ರ ಕಥಾಮೃತ 
ಇತ್ಯಾದಿ ಗ್ರಂಥಗಳನ್ನು ರಚಿಸಿದ್ದಾರೆ. ಕನ್ನಡ ದಾಸ ಸಾಹಿತ್ಯ ಪ್ರಪಂಚದಲ್ಲ 
ಇತಿಹಾಸಕಾರರು ಇವರಿಗೆ ವಿಶಿಷ್ಟ ಸ್ಥಾನವನ್ನು ಕಲ್ತಸಿದ್ದಾರೆ. 


ಲೇಖಕರು ತುಮಕೂರು ಸಮೀಪದ ಕರಿಗಿರಿಯ ಪರಮಪ್ರಿಯ ಸುಬ್ಬರಾಯ 
ದಾಸರ ( ತ೦ದೆ ಮುದ್ದು ಮೋಹನ ವಿಠ್ಠಲರ) ಮಹಿಮೆಯನ್ನು ಕೇಳ ಅವರಲ್ಲ 
ಅತೀವ ಭಕ್ತಿಮಾಡಿ, ಅವರ ಅನುಗ್ರಹ ಪಡೆದು ದಾಸದೀಕ್ಷೇ ಪಡೆಯಬೇಕೆಂದು 
ಪತ್ರದ್ವಾರಾ ತಮ್ಮ ಅಭಿಮತವನ್ನು ಪರಮಪ್ರಿಯ ದಾಸರಿಗೆ ತಿಳಸಿದ್ದರು. 
ಪರಮಪ್ರಿಯ ಸುಬ್ಬರಾಯದಾಸರು ತಮ್ಮ ದಿವ್ಯ ಜ್ಞಾನದಿ೦ದ ಲೇಖಕರ 
ಯೋಗ್ಯತೆಯನ್ನು ಅರಿತವರಾಗಿ ಪತ್ಯುತ್ತರವಾಗಿ ತಮ್ಮ ಪತ್ರ ಮುಖಾಂತರವೇ 
'ಮಾರುತೀಶ ವಿಠ್ಠಲ' ಎ೦ಬ ಅಂಕಿತ ಪದ್ಯ ಬರೆದು ಕಳುಹಿಸಿ 
ಆಶೀರ್ವದಿಸಿದರು. ಅಂದಿನಿಂದ ಒಡವಿ ಭೀಮಾಚಾರ್ಯರು ಕದರಮಂಡಲಗಿ 
ಮಾರುತೀಶ ವಿಠ್ಠಲ ದಾಸರಾದರು. 


ಮುಂದೆ ಪರಮಪ್ರಿಯ ಸುಬ್ಬರಾಯ ದಾಸರು ಕದರಮಂಡಲಗಿಗೆ ಮೂರು 
ಸಲ ಆಗಮಿಸಿದಾಗಲೂ ಮಾರುತೀಶ ವಿಠ್ಠಲಾ೦ಕಿತ ಲೇಖಕರ ನೇತ್ರತ್ವದಲ್ಲಿ 
ಗ್ರಾಮೀಣರು ಆದರದಿಂದ ಸ್ವಾಗತಿಸಿ ಗುರುಗಳ ಪಾದಪೂಜೆ ಮಾಡಿ 
ಪಾದೋದಕವನ್ನು ತಮ್ಮ ಮತ್ತು ಸಮಸ್ತ ಬಂಧು ವರ್ಗದವರು. ಗೃಹ. 
ಹಾಗೂ ಸರ್ವ ಸ್ಥಕಗಳಗೆ ಪ್ರೋಕ್ಷಿಸಿ ಪವಿತ್ರರನ್ನಾಗಿ ಮಾಡಿ ಈ ಕರ್ಮದಿಂದ 
ತಾವು ಹಾಗೂ ತಮ್ಮ ಏಳು ಕುಲಗಳು ಉದ್ಧಾರವಾಯಿತೆ೦ದು ಧನ್ಯತಾ 
ಭಾವ ಪಡೆದದ್ದನ್ನು ತಮ್ಮ ಕೃತಿಯಲ್ಲ ಹೇಳದ್ದಾರೆ. 


ಕದುರುಂಡೇಶನ ಕರುಣವೂ! 

ಸದಮಲ ಗುರುಹಿರಿಯರಡಿಯ ಪುಣ್ಯದ ಫಲಪಫವೋಃ। 
ಒದಗಿ ಬಂದೆಮ್ಮ ಗುರುವರ ಸದಮಲ 

ಪದವನಿತ್ತು ಕುಲವನುದ್ದರಿಸಿ ದರೈ। 


ಲೇಖಕರಿಗೆ ಅಪಾರ ಗುರುಭಕ್ತಿ. ಪರಮಪ್ರಿಯ ಸುಬ್ಬರಾಯ ದಾಸರು ಹಾಗೂ 
ಅವರ ಪರಿವಾರ, ಅಂದರೆ ಸುಮಾರು 6೦-7೦ ಜನ ಶಿಷ್ಯರು 
ತಿ೦ಗಳುಗಳವರೆಗೆ, ಲೇಖಕರ ಮನೆಯಲ್ಲೆ ವಾಸ್ತವ್ಯ. ಲೇಖಕರು ಹಾಗೂ 
ಅವರ ಧರ್ಮಪತ್ನಿ ಎಲ್ಲ ಭಗವದ್‌ ಭಕ್ತರ ಅಂತರ್ಯಾಮಿ ಜ೦ಬರೂಪದ 
ಸೇವೆಯನ್ನು ಅವಿರತವಾಗಿ ಮಾಡುತ್ತಿದ್ದರು. 


ಮಾರುತೀಶ ವಿಠ್ಠಲಾ೦ಕಿತ ಒಡವಿ ಆಚಾರ್ಯರು ಪರಮಪ್ರಿಯ ಸುಬ್ಬರಾಯ 
ದಾಸರ ಪ್ರಿಯ ಶಿಷ್ಯರಲ್ಲ ಒಬ್ಬರಾಗಿದ್ದರು. ದಾಸರ ಗರಡಿಯಲ್ಲ ಮಹಾ ಮಹಾ 
ತಪಸ್ವಿಗಳು, ಸಾಧಕರು ಇರುತ್ತಿದ್ದ ಸಮಯ ಅದು. ಎಲ್ಲರೂ ಆಶು ಕವಿಗಳೇ. 
ಆ ಸಮಯದಲ ಅಲ್ಪದ್ದ ಇತರ ಶಿಷ್ಯರ ಅಪೇಕ್ಷೆಯಂತೆ "ಫಲವಿದು ಬಾಳ್ಚುದಕೆ' 
ಎಂಬ ಪದದ ಧಾಟಯಲ್ಲೆ ಗುರುಗಳ ದ್ವಾರ ಮುಕ್ತಿ ಹೊಂದುವ ಮಾರ್ಗವನ್ನು 
ತಿಳಸುವ ಮುಕುತಿಯ ಮಾರ್ಗವಿದು ಬಲು, ಭಕುತಿಯಲ ಪರಮಪ್ರಿಯರನು 
ಭಜಸೋದೆ"ಎ೦ಬ ಪದವನ್ನು ರಚಿಸಿದ್ದಾರೆ. ದೇವರನ್ನು ಉದಯರಾಗದಲ್ಲ 
ಎಜ್ಜಿಸುವ ದೇವರ ನಾಮಗಳು, ಪ್ರಾಣದೇವರ ದಂಡಕಗಳು. ಪ್ರಾಣದೇವರ 
ಜೋಗುಳ ಪದ, ದಶಾವತಾರದ ದೇವರ ನಾಮ ಹೀಗೇ ಅನೇಕ ಕೃತಿಗಳನ್ನು 
ರಚಿಸಿದ್ದಾರೆ. 


ಪರಮಪ್ರಿಯ ಸುಬ್ಬರಾಯದಾಸರು ಕೊನೆಯ ಬಾರಿ ಕದರಮಂಡಲಗೆ 
ಬಂದಾಗ ಅವರು ಪ್ರರ್ಗವಾಸಿಗಳಾಗುವ ಕೆಲವೇ ದಿನ ಪೂರ್ವದಲ್ಲ. 
ಕದರಮಂಡಲಗಿ ಕಾ೦ತೇಶನನ್ನು ಆಹ್ವಾನಿಸಿ, ಕರಿಗಿರಿಯಲ್ಲ ಪ್ರತಿಷ್ಠಾಪನೆ 


ಮಾಡಿ ' ಸುಂದರೇಶ'ನೆ೦ದು ನಾಮಕರಣ ಮಾಡಿದಾಗ. ಲೇಖಕರೂ ಕೂಡ 
ಈ ಉತ್ಪವದಲ್ಲ ಭಾಗವಹಿಸಿದ್ದರು. ಇಂತಹ ಮಹಾ ಮಹಿಮರ ದೌಹಿತ್ರ 
ಕುಲದಲ್ಲ ನಾನು ಜನಿಸಿದ್ದು ನಿಜವಾಗಿಯೂ ಗುರುಹಿರಿಯರ ನನ್ನ ಪುಣ್ಯವೇ 


ಸರಿ. 


ಸುಮಾರು ಹದಿನಾರು ವರ್ಷದ ಹಿ೦ದೆ, ಖಾಗಲಕೋಟೆಯ ಶ್ರೀ ಕೃಷ್ಣಪ್ಪ 
ಶೆಟ್ಟಯವರು ಈ ಗ್ರಂಥದ ಏರ ಪ್ರತಿಗಳನ್ನು ವಿ.ಪಿ. ಮೂಲಕ ಕಳಸಲು 
ನಾಲ್ಕಾರು ಪತ್ರಗಳನ್ನು ಲೇಖಕರಿಗೆ ಬರೆದರು. ಲೇಖಕರು ಆಗಲೇ 
ತೀರಿಕೊ೦ಡಿದ್ದರಿ೦ದ ಅವರಿಗೆ ಉತ್ತರ ದೊರೆಯಲಲ್ಲ. ನ೦ತರ ಇದೇ 
ವಿಷಯದಲ್ಯ ಬರೆದ ರಿಜಿಸ್ಟರ್ಡ್‌ ಪತ್ರವೊಂದು. ಎರೇಕುಪ್ಪಿ. ಅಸುಂಡಿ, ರಾಣೀ 
ಬೆನ್ನೂರು ಕಡೆಯಲ್ಲ ಸುತ್ತಾಡಿ, ಒ೦ದು ವರ್ಷದ ನ೦ತರ ನಮ್ಮ 
ಮಾತಾಮಹರಾದ ಶ್ರೀ ಭೀಮಾಚಾರ್ಯ ಪಾಂಡುರಂಗಾಚಾರ್ಯ ವಡವಿ 
(ಲೇಖಕರ ಮೊಮ್ಮಗ) ಅವರ ಹೈದರಬಾದ ವಿಳಾಸಕ್ಕೆ ಬಂದು ತಲುಪಿತು. 
ಶೆಟ್ಟರ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳನ್ನು ಕ೦ಡು ನನ್ನ ಮಾತಾಮಹರಿಗೆ 
ಆಶ್ಚರ್ಯವಾಯಿತು. ಆದರೆ ಅವರ ಹತ್ತಿರ ಪುಸ್ತಕದ ಹಲವು ಹಾಳೆಗಳನ್ನು 
ಒಟ್ಟರೆ ಒಂದೂ ಪ್ರತಿ ಇರಲೇ ಇಲ್ಲ. 


ಈ ಪುಸ್ತಕದ ಹುಡುಕಾಟ ಪ್ರಾರಂಭ ಮಾಡಿದಾಗ, ದೇವರಂತೆ ನಮ್ಮ 
ಸಹಾಯಕ್ಕೆ ಬಂದವರು ಶ್ರೀ ಮಾನ್ತಿ ಜಗನ್ನಾಥದಾಸರ ಮತ್ತು ಮಾನ್ಟಿ 
ಶ್ರೀ ನಾರಾಯಣ ತೀರ್ಥರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥ 
ಶ್ರೀ ರಮಾಕಾಂತ ಮಾನ್ಟಿ ಅಣ್ಣಾ, ರಾಯಚೂರು. ಅವರು ನಮಗೆ ಉಸ್ಮಾನಿಯಾ 
ವಿಶ್ವವಿದ್ಯಾಲಯದ ಅಪಾರ ಸ್ಥಾ ನ್‌ ಕಾಪಿಗಳ ಗ್ರಂಥ ಭಂಡಾರದಿಂದ ಈ 
ಪುಸ್ತಕದ ಪಿಡಿಎಫ್‌ ಸಾಫ್ಟ್‌ ಕಾಪಿಯನ್ನ ಒದಗಿಸಿ ಕೊಟ್ಟರು. ಅವರಿಗೆ ನಾವು 
ಎಷ್ಟು ಧನ್ಯವಾದ ಹೇಳದರೂ ಕಡಿಮೆಯೇ. ಇದರಿಂದ ನಮ್ಮ 
ಮಾತಾಮಹರಾದ ಶ್ರೀ ಭೀಮಾಚಾರ್ಯ ವಡವಿಯವರ ಪುಸ್ತಕದ 
ಮರುಮುದ್ರಣದ ಇಚ್ಚೆಯನ್ನು ಪೂರ್ತಿ ಮಾಡುವುದು ನಮಗೆ ಸಾಧ್ಯವಾಯಿತು. 


ಮಾರುತೀಶ ವಿಠ್ಠಲ ದಾಸರ ಬಗ್ಗೆ ಮಾಹಿತಿಗಳನ್ನು ಸ೦ಗ್ರಹಿಸುವಾಗ ಹಾಗೂ 
ದಾಸರ ಅನೇಕ ವಿಶೇಷ ಚರಿತ್ರೆಗಳನ್ನು ಹಾಗೂ ಇಲ್ಲ ಮುದ್ರಿಸಿರುವ 
ದೇವರನಾಮಗಳನ್ನು ನನಗೆ ನೀಡಿದ ದಾಸ ಸಾಹಿತ್ಯ ಪ್ರವೀಣ. ಉಪ್ಪಅ 
ಗುರುಮದ್ದರಾಯರ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಹರಪನಹಳ್ಳ ಸೇತುರಾಮ 
ಅಣ್ಣಾ ಅವರಿಗೆ ಅನಂತ ಧನ್ಯವಾದಗಳು. ಪರಿಶಿಷ್ಟದಲ್ಲ ಲೇಖಕರ ಆರು 


ಪದಗಳನ್ನು ಓದುಗರ ಅವಗಾಹನೆಗಾಗಿ ಕೊಟ್ಟದ್ದೇವೆ. ಇಂದಿಗೂ ಗ್ರಾಮೀಣ 
ಭಕ್ತರು ಕದರಮಂಡಲಗಿ ಕಾ೦ತೇಶನ ದೇವಸ್ಥಾನದಲ್ಲ ಲೇಖಕರ ಪದಗಳನ್ನು 
ಪ್ರತಿ ಶನಿವಾರ ಸಾಮೂಹಿಕವಾಗಿ ಪಾಲಕಿ ಉತ್ಸವ, ತೊಟ್ಟಲು ಪೂಜೆಯ 
ಕಾಲಕ್ಕೆ ಹಾಡುತ್ತಾರೆ. 


ಈ ಪುಸ್ತಕವನ್ನು ಅತೀವ ಭಕ್ತಿ ಮತ್ತು ಶ್ರದ್ಧೆಯಿಂದ ಡಿಟಪಿ ಮತ್ತೆ ಮುದ್ರಿಸಲು 
ಸಹಾಯಮಾಡಿದ ನವನೀತ ಮುದ್ರಣಾಯದ ಶ್ರೀಮತಿ ರಾಧಿಕಾ ರವಿಯವರಿಗೆ 
ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. 


ಎಲೆ ಮರೆಯ ಕಾಯಿಯಂತೆ ಇದ್ದು. ಅಪಾರ ಪ್ರತಿಭಾವ೦ತರಾಗಿರುವ 
ಮಂಡ್ಯದ ಶ್ರೀ ಸೋಮವರದ ಅವರು ಪ್ರಸಿದ್ಧ ಕಲಾವಿದ ಜೈಮಿನಿ ರಾಯರ 
ಶೈಲಯ ಕಲೆಯಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚಿತ್ರವನ್ನು ಮತ್ತು ಒಳಗಿನ 
ರೇಖಾಚಿತ್ರಗಳನ್ನು ಜಡಿಸಿಕೊಟ್ಟು ಪುಸ್ತಕದ ಮೆರಗನ್ನು ಹೆಚ್ಚಿಸಿದಕ್ಕೆ ಅವರಿಗೆ 
ನಮ್ಮ ಅಂತರಾಳದ ಧನ್ಯವಾದಗಳು. 


ಶ್ರೀ ಕದರಮಂಡಲಗಿ ಮಾರುತೀಶ ವಿಠ್ಠಲ ದಾಸರ ಅಂತರ್ಗತ. 
ಭಾರತೀರಮಣ ಕಾಂತೇಶ ಅಂತರ್ಗತ, ಅಸ್ಕದ್‌ ಉಪಾಸ್ಯ ಮೂರ್ತಿ 
ಗೋಪಾಲ ವಿಠ್ಠಲ ದೇವರು ಇನ್ನೂ ಹೆಚ್ಚನ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ 
ಕೊಟ್ಟು ನಮ್ಮೆಲ್ಲರನ್ನೂ ಉದ್ಧಾರ ಮಾಡಅ ಎ೦ದು ಪ್ರಾರ್ಥಿಸುತ್ತೇನೆ. 


ಶ್ರೀ ಕೃಷ್ಣಾರ್ಪಣಮಸ್ತು 


ಭಕ್ತರ ಆಶೀರ್ವಾದಾಕಾಂಕ್ಷಿ 


ಗೋಪಾಲ ವಿಠ್ಠಲ ಶ್ರೀ ಗುರುರಾಜ ಕಟಗೇರಿ, 
ಹುಬ್ಬಳ್ಳಿ. 3೦ ಜೂನ್‌ 2೦೨೦ 
ಚಿರವಾಣಿ: ೨೨೮೦13೦೦೦1 


ಸಚಿತ್ರ 
ಶ್ರೀಮತ್‌ 
ರಾಘವೇಂದ್ರ ಗುರುಕಥಾಮೃತ 


CE - 

Re a 
ಪ್ರಥಮಗುಚ್ಛ 

ಶ್ರೀಮದಮರಪ್ರವರ ಮಕುಟ! 

ಸ್ತೋಮ ಮಣಿಗಣಕಿರಣಕೀರ್ಣೋ। 

ದ್ಹಾಮ ದಿವ್ಯ ಪದಾಬ್ಜಪೀಠವನ೦ತಗುಣನಿಳಯಾ।॥ 

ಭೂಮಿ ಸುರ ಗೋಧ್ದಿಜ ಸುಧರ್ಮ! 

ಕ್ಷೇಮಕಾರಣ ಮೂರ್ತಿಯಹ ಲ-| 

ಕ್ಷ್ಮೀಮನೋರಮನೀಗೆ ನಮಗಿಷ್ಟಾರ್ಥಸಂಪದವ 11॥ 


(ಪೌಲೋಮಪರ್ವಭಾರತ) 
ಶ್ರೀಗಳವರ ವಂಶವೃಕ್ಷ 
ವೇಣಿಕೃಷ್ಣಮಾಚಾರ್ಯರು 
| 
ಹಿರಣ್ಯಯಾಚಾರ್ಯರು (ಕನಕಾಚಲಭಟ್ಟರು) 
| 
ವೇಣೀತಮ್ಮಣಾಚಾರ್ಯರು. (ಹೆಂಡತಿ ಗೋಪಿಕಾ೦ಖಾ) 
| 
| | | 
ಎಂಕೊಖಾಂಖ ಗುರುರಾಜಾಚಾರ್ಯರು ವೇಣಿವೆಂಕಟಾಚಾರ್ಯರು 
ಮಧುರಾಪುರದ ನರಸಿ೦ಹಾ ಹೆ.ಸರಸ್ತತೀಬಾಯಿ 
ಚಾರ್ಯರ ಹೆಂಡತಿ (ಶ್ರೀರಾಘವೇ೦ದ್ರಸ್ಥಾಮಿಗಳು) 
ಲಕ್ಷ್ಮೀನಾರಾಯಣಚಾರ್ಯರು 
ಶ್ರೀನಿವಾಸಾಚಾರ್ಯರು 


(ಶ್ರೀವಾದೀ೦ದ್ರಸ್ಥಾಮಿಗಳು) 


ಶ್ರೀ ಭಗವಂತನೇ ಹೇಳಕೊ೦ಡಿಲ್ಲವೇ? 


“ ನಾಹಂ ವಸಾಮಿ ವೈಕು೦ಠೇನ ಯೋಗಿಹೃದಯೆ ರವೌ। 
ಮಧ್ಯಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ॥” 


(ಎಲೈ ನಾರದನೆ! ಭಕ್ತರು ಛಕ್ತಿಯ೦ದ ಎಲ್ಲ ನನ್ನ ಗಾಯನ ಮಾಡುವರೋ 
ಅಲ್ಲ ನಾನಿರುವೆನಲ್ಲ ದೆ-ವೈಕು೦ಠದಲ್ಲಾ ಗಲ, ಯೋಗಿಗಳ 
ಹೃದಯದಲ್ಲಾಗಅ.ಸೂರ್ಯಮಂಡಲ ಮಧ್ಯದಲ್ಲಾಗಅ ನಾನಿರುವದಿಲ್ಲ) 
ಎ೦ಖುದಾಗಿ- 


ಅ೦ದ ಮೇಲೆ ಭಗವದ್ಧಕ್ತರ ಮಹಿಮೆಯನ್ನು ಇನ್ನೆಷ್ಟೆಂದು ಹೇಳೋಣ! 
ಭಗವಂತನಿಗೆ ಕೇವಲ ಭಕ್ತರಾದುದರಿಂದಲೇ ಇವರಿಗೆ ಭಾಗವತರೆ೦ಬ 
ಹೆಸರು ಬಂದಿರುವದು ಇಂಥ ಭಾಗವತರಲ್ಲಯೂ ಪರಮ ಭಾಗವತರೆ೦ಬ 
ಹೆಸರನ್ನು ಹೊಂದಿ ಪ್ರಾ:ತಸ್ಕರಣೀಯರಾದ- 


ಪ್ರಲ್ಹಾದ ನಾರದ ಪರಾಶರ ಪುಂಡರೀಕ! 
ವ್ಯಾಸಾ೦ಬರೀಷ ಶುಕ ಶೌನುಕ ಭೀಷ್ಕಕಾದ್ಯಾ:॥ 
ರುಕ್ಕಾಂಗದಾರ್ಜುನ ವಸಿಷ್ಠ ವಿಭೀಷಣಾದಿ। 
ಪುಣ್ಯಾನಿಮಾನ್‌ ಪರಮ ಭಾಗವತಾನ್‌ ಸ್ಕರಾಮಿ॥ 


ಪ್ರಲ್ಹಾದ ನಾರದಾದಿಗಳ ವಿಷಯದಲ್ಲ ಹೇಳತಕ್ಕದ್ದೇನು! ಅದರಲ್ಲಯೂ 
ಭಾಗವತ ಶಿಖಾಮಣಿಯೆನಿಸಿದ ಭಕ್ತಾಗ್ರೇಸರನಾದ ಪ್ರಲ್ಹಾದನ 
ಮಹಿಮೆಯನ್ನು ಕೇಳಬೇಕೆ? ಪ್ರಲ್ಹಾದನು ಹಿರಣ್ಯಕಶಿಪುವೆ೦ಬ ದೈತ್ಯನ 
ಹೊಟ್ಟೆಯಲ್ಲಿ ಹುಟ್ಟದ್ದೇನೋ ನಿಜ. ಆದರೇನು? ಅವನ೦ಥ ಹರಿ ಭಕ್ತನು 
ಈ ಭೂತಲದಲ್ಲಯೇ ಸಿಕ್ಕಲಾರನು. "ನ ಭೂತೋ ನ ಭವಿಷ್ಯತಿ' ಎಂದು 
ಹೇಳಬಹುದು. ಈತನ ಹೆಸರು ಭಾಗವತರ ಮಾಅಕೆಯಲ್ಲ ಪ್ರಥಮಸ್ಥಾನದಲ್ಣ 
ಕುಳತಿದ್ದರಿ೦ದಲೇನೇ ಇವನ ಮಹಿಮಾತಿಶಯವು ತಿಳಯುವಂತಿದೆ. ಬೇರೆ 
ಹೊಗಳುವದೇಶತಕ್ಕೆ? 


ಪ್ರಲ್ಲಾದನು ರಾಜ್ಯಭಾರ ಮಾಡಿದ್ದು ಈಗಿನ ಕಾಲದ ಮಾತಲ್ಲ. ಎರಡು 
ಯುಗಗಳ ಹಿಂದಿನ ಸುದ್ದಿ. ಲಕ್ಷಾಂತರ ವರ್ಷಗಳ ಹಿಂದಿನ ಕಥೆ. 
ಏನಾದರೇನು? ಆತನ ಶುಭ್ರವಾದ ಕೀರ್ತಿಯು ಅಣುಮಾತ್ರವಾದರೂ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 


ಮಾಸಿದೆಯೇ? ಇಲ್ಲ.ಇಲ್ಲ. ಅದು ಮತ್ತಿಷ್ಟು ಪ್ರಕಾಶಿಸುತ್ತಲೇ ಇದೆ. ಹರಿಶರಣರ 
ಮಹಿಮೆಯೇ ಅಂಥಾದ್ದು. ಅವರಿಗೆ ಸರಿಯಾದವರು ತ್ರಿಭುವನದಲ್ಲಯೂ 
ದೊರಕಲಾರರು. ಅವರ ಮಹಿಮಾತಿಶಯವು ಇನ್ನೆಂಥಾದ್ದೊ? ಅವರ 
ಸಾಮರ್ಥ್ಯವಿನ್ನೆಷ್ಟೋ? ಪಾಮರರಾದ ನಮ್ಮಿ೦ದದನ್ನಳೆಯಲು ಅಸಾಧ್ಯ 
. ಹೆಚ್ಚೇನು? ಅವರು ಮನುಷ್ಯರೇ ಅಲ್ಲ; ದೇವಾಂಶ ಸಂಭೂತರು. ಅಂಥವರ 
ನಾಮಸ್ಥರಣೆಯೇ ನಮಗೆ ಜನ್ಯಜನ್ಯಾಂತರಕ್ಕೂ ತಾರಕವೆಂದು ಹೇಳದರೆ 
ಅದೇನೊ೦ದು ಅತಿಶಯವಲ್ಲ. 


ಹಿ೦ದಕ್ಕೆ ಗಜರಾಜನ ಕೂಗನ್ನು ಕೇಳ ಅಥವಾ ಪಾಂಡವರ ಪತ್ನಿಯಾದ 
ದ್ರೌಪದಿಯ ಆರ್ತಸ್ವರವನ್ನು ಕೇಳ ಪರಮಾತ್ಮನು ಓಡಿಬ೦ದುನೆ೦ಬ ನಮ್ಮ 
ಪ್ರಾಚೀನ ಪುರಾಣೀತಿಹಾಸಗಳ ಮಾತಂತೂ ಒತ್ತಟ್ಟಗಿರಅ, ನೂರಾರು 
ವರ್ಷಗಳ ಹಿಂದೆಯೇ ಆಗಿಹೋದಂಥ, ಅದೂ ಒಬ್ಬ ಬಡಪಾಲುಯಾದ 
ಹೆ೦ಗಸಾದ೦ಥ-ಹೆಳವನಕಟ್ಟ ಗಿರಿಯಮ್ಮಳೆಂಬೊಬ್ಬ ಸಾಧ್ವೀಮಣಿಯು 
ಒಮ್ಮೆ ಗುಡಿಗೆ ನೈವೇದ್ಯವನ್ನು ಒಯ್ಯುವಾಗ ಬಾಗಿಲಲ್ಲ ಕಟ್ಟದ್ದ ಕುದುರೆಯ 
ಹತ್ತಿರ ಹಾದುಹೋಗುತ್ತಿರಲು, ಆ ಕುದುರೆಯು ಒಮ್ಮಿಂದೊಮ್ಮೆ 
ಗಿರಿಯಮ್ಮನ ಬಲಗಡೆಯ ಮೊಲೆಯನ್ನು ಹಲ್ಲುಗಳ೦ದ ಹಿಡಿದುಐಟ್ಟತು. 
ಕುದುರೆಯ ಕ್ರೂರ ದವಡೆಯಲ್ಲ ಸಿಕ್ಕ ಮೇಲೆ ಕೇಳುವದೇನಿದೆ? ಮೊಲೆಯು 
ಕತ್ತರಿಸಿ ಚಳುವುದೊ€ ಅನ್ನುವ ಹಾಗಾಯಖತು. ಆಗಲೇ ಗಿರಿಯಮ್ಮನು 
ಆರ್ತದಧ್ವನಿಯ೦ದ ಪರಮಾತ್ಮನಿಗೆ ಮೊರೆಯುಟ್ಟಳು. 

ಪದ್ಯ, ರಾಗ। ನಾಟ। ತಾಳ 

ನಿನ್ನ ನಂಜದ್ಧವರ ಕಾಯೋ ನಿಜವುಳ್ಳ ದೇವಾ। ಎನ್ನನು ಉದ್ಧರಿಸಿ ಕಾಯೋ ಶ್ರೀವೆ೦ಕಟರಾಯಾ॥ಪ॥ 
ಸುರಪತಿ ಮುನಿದು ಮಳೆಗರೆಯಲೇಳುದಿನ ಬಡದೆ।! ತುರಗಳೆಲ್ಲಾ ಮರುಗಿ ಬಾಯಚಡುತಿರಲು॥। 
ಬೆರಳನಿಂದ ಗೋವರ್ಥನಗಿರಿಯನ್ನೆತ್ತಿ ಗೋಗಳನ್ನು| ದರಿಸಿ ಕಾಯ್ದ ಕರುಣಸಿಂಧು 
ಕಮಲಲೋಜಚನಾ॥1। ಮಡುವಿನೊಳಗೆ ಮಲೆತನೀರ। ಕುಡಿಯ ಬಂದ ಗಜವ ನೆಗಳ। ಚಡದೆ 
ಕಾಲಕಚ್ಚಿ ಭಂಗಖಡಿಸುತಿರಲು॥ ತಡೆಯಲಾರದೆ ಪ್ರಾಣ। ಬಡುವ ಸಮಯದಲ್ಲ ಬಂದು! ಕೆಡಹಿ 
ಚಕ್ರದಿಂದ ನೆಗಳ ಕರಿಯ ಸಲಹಿದೆ॥2॥ ಮತ್ತೆ ಮಂದ ಜ್ಞಾನದಿಂದ ಮೆಯ್ಯಮರೆತು ಬರಲು 
ಸ್ತನವ। ತುತ್ತು ಮಾಡಿ ಪಿಡಿದು ಕುದುರಿ ಕ್ರೂರದಂತದಿ। ಕತ್ತರಿಸುವೋ ಸಮಯದಲ್ಲೆ ಕಡೆಗೆ 
ಮಾಡಿಕಾಯೊ ಎನ್ನು ಕುರ್ತು ಹೆಳವನಕಟ್ಟ ಕರುಣಿವೆ೦ಂಕಟ॥3॥ 

ಭಕ್ತ ಪರಾದೀನನಾದ ಪರಮಾತ್ಮನು ತರುಣಿಯ ಆಲಾಪಕ್ಕೆ ಓಡಿ 
ಬಂದನೋ ಎಂಬಂತೆ ಕ್ಷಣಮಾತ್ರದಲ್ಲ ಕುದುರೆಯು ಮೊಲೆಯನ್ನು ಬಟ್ಟು 


ಬಟ್ಲಿತ್ತು. ಹದನಾದ ಹಲ್ಲಿನ ಗುರುತು ಕೂಡಾ ಮೊಲೆಯ ಮೇಲೆ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 2 








ಮೂಡಿರಲಲ್ಲ. ಆಹಾ! ನೋಡಿದಿರೋ! ಹರಿಶರಣರ ಮಹಿಮೆಯನ್ನು! 
ಆದ್ದರಿಂದಲೇ ದಾಸರು ಈ ಕೆಳಗಿನ ಪದ್ಯಗಳಲ್ಲ- 


1) ಭಕುತರ ಸೇವೆಯ ಕೊಡುಕಂಡ್ಯಾ। ನಿನ್ನ ಭಕುತರ ಸಂಗವ 
ಕೊಡುಕಂಡ್ಯಾ। ಹರಿಯೆ॥ 
2) ನಿನ್ನದರುಶನಕ್ಕೆ ಬಂದವನಲ್ಲವೋ। ಮಹಾ! ಪುಣ್ಯವಂತರ ದಿವ್ಯ 
ಚರಣ ನೋಡಲು ಬಂಡೆ 
3) ಕಠಿಣವೊ€ ನಿನ್ನ ಭಕುತರ ನೋಡುವಲಾಭ। ಸಟಯಲ್ಲ ವೇದಗಳು 
ಸಾರುತಿದಕೋಃ। 


ಎಂಬುದಾಗಿ ಹೇಳಕೊಂ೦ಡಿರುತ್ತಾರೆ 


ಇಂಥ ಭಕ್ತಾಗ್ರೇಸರ ಚಕ್ರವರ್ತಿಯು (ಪಲ್ಲಾದನು) ಹಿ೦ದಕ್ಕೊಮ್ಮೆ 
ಕರ್ನಾಟಕದಲ್ಲಿಯೇ ಜನಿಸಿ ಕರ್ನಾಟಕದಲ್ಲಯೇ ರಾಜ್ಯಭಾರ 
ಮಾಡಿದನೆಂಬಂಶವನ್ನು ಕನ್ನಡಿಗರಾದ ನಾವು ಮರೆಯಲಾಗದು. 


ಈಗಿನ ಮದ್ರಾಸ ಇಲಾಖೆಯಲ್ಲ ತುಂಗಭದ್ರಾನದಿಯ ಧಡದಲ್ಲರುವ 
ಮಂತ್ರಾಲಯವೆಂಬ ಕ್ಷೇತ್ರವೇ ಈತನ ತಾಯುಮನೆಯೆಂದು ಹೇಳುವರು. 
ಇದು ಆ ಕಾಲದಲ್ಲ ಹನ್ನೆರಡು ಹರದಾರಿಗಿಂತ ಹೆಚ್ಚು ಹಜ್ಜದ 
ಪಟ್ಟಣವಾಗಿತ್ತೆ೦ದು ಇಲ್ಲಗೆ ಹನ್ನೆರಡು ಹರದಾರಿ ದೂರವಿರುವ ಅಹೋಬಲ 
ನರಸಿಂಹಪುರವೆಂಬುದೇ ಈತನ ಕಚೇರಿಯ ಸ್ಥಾನವಾಗಿತ್ತೆ೦ದೂ ಇಲ್ಲಗೆ 
(ಮಂತ್ರಾಲಯಕ್ಕೆ) ನಾಲ್ಕು ಹರದಾರಿ ದೂರದಲ್ಪರುವ ಚಚ್ಚಾಅ' ಎಂಬ 
ಊರೇ ಭಕ್ಷಾಲಯ- ಭಿಕ್ಷುಕರಿಗೆ ಕ್ಷೆ ಹಾಕುವ ಬಾಗಿಲವಾಗಿತ್ತೆಂದೂ. 
ಇಲ್ಲ೦ದ ಎರಡು ಹರದಾರಿ ದೂರದಲ್ಪರುವ “ ಮಾಧವಾರ' ಎ೦ಬ ಊರೇ 
ಮಹಾದ್ವಾರವೆ೦ಬ ಹೆಸರಿನಿಂದ ಒಪ್ಪುತ್ತಿತ್ತೆ೦ದೂ, ಇಲ್ಲಗೆ ಒ೦ದೇ ಒಂದು 
ಹರದಾರಿ ದೂರದಲ್ಲರುವ "ಚಟ್ಟಹಳ್ಳ' ಎಂಬುದೇ ಚಟ್ನ (ಹಿ೦ಡಿ)ಯನ್ನು 
ಕುಟ್ಟುವ ಮನೆಯಾಗಿತ್ತೆ೦ದೂ ಐತಿಹ್ಯವು೦ಟು. 


ಇದೇ ಭಕ್ತಶ್ರೇಷ್ಠನೂ ರಾಜಾಧಿರಾಜನೂ ಆದ ಪ್ರಲ್ದಾದನೇ ಕಲ 
ಯುಗದಲ್ಲ ಮಂದಮತಿಗಳ ಉದ್ಧಾರಾರ್ಥವಾಗಿ ಶ್ರೀವ್ಯಾಸರಾಯರೆ೦ಬ 
ಹೆಸರಿನಿಂದ ಅವತರಿಸಿದನು.” ಈ ವ್ಯಾಸರಾಯಸ್ಥಾಮಿಗಳವರು ಅತ್ಯ೦ತ 
ಶ್ರೇಷ್ಠರಾದ ಯತಿಕುಲತಿಲಕರೆಸಿಸಿಕೊ೦ಡರೂ, ಉಜ್ವಲವಾದ ಕರ್ಣಾಟಕದ 
ಅಭಮಾನದಿ೦ದ ರಾಷ್ಟ್ರಕಾರ್ಯದಲ್ಲ ಕೈ ಹಾಕಿ ವಿಜಯನಗರದ ರಾಯರಿಗೆ 


” ಈ ವಿಷಯದಲ್ಲಿ ಒಬ್ಬಾನೊಬ್ಬ ದಾಸರು ಹೀಗೆ ಹೇಳಕೊಂಡಿರುತ್ತಾರೆ. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 3 





ಹೊತ್ತು ಹೊತ್ತಿಗೆ ಸದುಪದೇಶವನ್ನು ಮಾಡುತ್ತ ಅವರ ಕಷ್ಟ ನಷ್ಟಗಳನ್ನೆಲ್ಲ 
ದೂರೋಡಿಸಿ ಸ್ವಯಂ ರಾಜ್ಯಭಾರವನ್ನು ಮಾಡಿ ಕನ್ನ ಡಿಗರ 
ಚನಾ ಎ "ಮುಂದಕ್ಕೆ ತಂದರು. ಇಷ್ಟೇ ಅಲ್ಲ. ಸಂಸ್ಥ ದಲ 
ಅದ್ವಿತೀಯ ಪಂಡಿತರಾಗಿದ್ದ ಅವರು ಭಾಷಾಪೇಮದಿಂದ ಕನ್ನಡದ ಯೇ 
ಅನೇಕಾನೇಕ ದೇವರ ನಾಮಗಳನ್ನು ರಚಿಸಿ ಪಾಮರರ 
ಉದ್ದಾರವಾಗುವಂತೆ ಮಾರ್ಗ ಮಾಡಿಕೊಟ್ಟರು. ನಗಿ ನಮ ಸ ಕನ್ನಡದೇಶ, 
ಕನ್ನ! ದ ಭಾಷೆಯ ಮೇಲೆ ಈ ಮಹನೀಯರು ಮಾಡಿದ ಉಪಕಾರವನ್ನು 
ಅಷ್ಟು ಬಣ್ಣಿಸಿದರೂ ತೀರದು. ಇಂಥ ಮಹಾನುಭಾವರ ಚರಿತ್ರವೊಂದನ್ನು 
ವಿಸ್ತಾರವಾಗಿ ಬರೆದು ಕನ್ನಡಿಗರಿಗೆ ಅರ್ಪಿಸಬೇಕೆಂದು 
ಯೋಚನೆಯರುವದು. ಭೋ! ಯತಿಕುಲತಿಲಕಾ! ಸಜ್ಜನ ಸಾರ್ವಭೌಮಾ! 
ಪಾಮರನ ಮೇಲಅಷ್ಟು ಅನುಗ್ರಹಿಸು. ಆಶೀರ್ವಾದ ಮಾಡು. ನನ್ನ 
ಯೋಚನೆಯನ್ನು ಸಫಲಗೊಳಸು. ಪುನ:ಪುನ: ಪ್ರಾರ್ಥಿಸುವೆನು. 


ಮುಂದೆ ತುಸು ದಿನಗಳು ಕಳೆದವು. “ಜನನೀ ಜನ್ಯಭೂಮಿಶ್ಚ ಸ್ಟರ್ಗಾದಪಿ 
ಗರೀಯಸಿ/” ಎಂಬ ಮಾತು ಸುಳ್ಳಲ್ಲ ಪ್ರಲ್ಹಾದನಿಗೆ ಬಹುಕಾಲದ ಮೇಲೆ 
ಮತ್ತೊಮ್ಮೆ ಜನ್ಯಭೂಮಿಯಾದ ತಾಯಿಮನೆಯ ನೆನೆಪಾಯಿತು. 


ರಾಗ । ಮೋಹನ। ಛಾಪು 
ಚಂದ್ರಾ ಧರೆಯೊಳು ಮೂಡಿದಾ। ಪ್ರಲ್ಹಾದನೆಂಬುವ। ಚಂದ್ರಾ ॥ಪ। 
ಹೊ೦ದಿದೋಡಿಸೆ ಹೃದಯಾಂಧಕಾರ ಗುಣ। ಸಾ೦ದ್ರವ್ಯಾಸರಾಜೇ೦ದ್ರನೆಂಬುವ। ಚ೦ದ್ರಾ॥ ಅ.ಪ॥ 
ನಮ್ಮ ದ್ಯೈತಸಿದ್ಧಾ೦ತಲ್ಠಾಪನಾಚಾರ್ಯರಲ್ಲ: ಕಲ್ಪವೃಕ್ಷ,ಕಾಮಧೇನು, ಚಿ೦ತಾಮಣಿಗಳಗೆ ಸದೃಶರಾದ 
ಶ್ರೀಮದಾಚಾರ್ಯರು- ಶ್ರೀಜಯತೀರ್ಥರು( ಟೀಕಾಚಾರ್ಯರು) ಶ್ರೀ ವ್ಯಾಸರಾಯರು ಎಂಬ 
ಮೂವರು ಅತ್ಯಂತ ಪ್ರಸಿದ್ಧರೆಂಬುದಾಗಿ - 
ಜ್‌ ಶ್ರೀಮಧ್ವ:ಕಲ್ಪವೃಕ್ಷಶ್ಷ ಜಯಾಚಾರ್ಯಸ್ತು ಧೇನವಃ। 
ಚಿ೦ತಾಮಣಿಸ್ತು ವ್ಯಾಸಾರ್ಯಾಃ। ಮುನಿತ್ರಯಮುದಾಹ್ಯತಂ॥ ( ಶ್ರೀಮುಷ್ಣಮಾಹಾತ್ಮ್ಯು) 
ಶ್ರೀ ಮುಷ್ಟಮಾಹಾತ್ಮ್ಯದಲ್ಲ ಹೇಳಲ್ಪಟರುವುದು. ಈ ಮಹಾಮಹಿಮರ ಚರಿತ್ರವು 
ಲೋಕಾದ್ದುತವಾಗಿರುವುದು. 


ಕೂಡಲೇ ಶ್ರೀ ವ್ಯಾಸರಾಯರೆಂಬ ಹೆಸರಿನಿಂದ ಅವತರಿಸಿದ ಪ್ರಲ್ಹಾದನು 
ಶ್ರೀ ಮದ್ರಾಘವೇ೦ದ್ರಸ್ಥಾಮಿಗಳೆಂಬ ಹೆಸರಿನಿಂದ ಅವತರಿಸಿ." 





“ ಹಿಂದೆ ವ್ಯಾಸಮುನಿಯೆಂದೆನಿಸಿದ ಕ! ರ್ಮಂದಿಗಳರಸಯತೀಂದ್ರ ಕಾಣಮ್ಮಾ 
ತುಂಗಾತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಯಯ್ಯಾ।॥। ( ಅಭಿನವ ಜನಾರ್ದನವಿಠಲ) 
“ವ್ಯಾಸರಾಯವೆನೆನಿಸಿ ವೃಪನ ಕ್ಷೇಶವ ಕಳೆದವನೆ ಬಾರೋ। 

ಶ್ರೀ ಸುದೀಂದ್ರ ಕಂಕಂಜದ ವಾಸುದೇವಾರ್ಚಕನೆ ಬಾರೋ। 

ರಾಘವೇಂದ್ರಾರ್ಯ ಬಾರೋ (ಜಗನ್ನಾಥದಾಸರು) 

“ ಪ್ರಥಮ ಪ್ರಲ್ಹಾದವ್ಯಾಸಮುನಿಯೆ। ರಾಘವೇಂದ್ರಯೆತಿಯೆ। 

ರಥವನೇರಿದ ರಾಘವೇಂದ್ರಾ: ರಾಯ ಗುಣಸಾಂದ್ರಾ॥ (ಗೋಪಾಲದಾಸರು) 





ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 4 


ಭಕ್ತೋದ್ಧಾರರ್ಥವಾಗಿ ಮಂತ್ತಾಲಯದಲ್ಲಯೇ ನೆಲೆಸಿ ನಿ೦ತುಖಟ್ಟನು. 
ಈಗಲೂ ಇಲ್ಲ (ಮಂತ್ರಾಲಯದಲ್ಲ) ಅವರ ವ್ಯ೦ದಾವನವಿದ್ದು 
ಸಾವಿರಾರು ಜನರು ಸೇವಾ ಸೂತ್ರಾದಿಗಳನ್ನು ಮಾಡಿ ಇಷ್ಟಾರ್ಥವನ್ನು 
ಹೊ೦ದುತ್ತಿರುವರು. ಇಂಥ ಮಹಾನುಭಾವರಾದ ಸಾಕ್ಷಾತ್‌ 
ಪ್ರಲ್ಹಾದಾ೦ಶರಾದ ಶ್ರೀರಾಘವೇ೦ದ್ರಸ್ಥಾಮಿಗಳವರ ಚರಿತ್ರವನ್ನೇ ಸದ್ಯಕ್ಕೆ 
ವಾಚಕರ ಮುಂದಿಡಬೇಕೆಂದು ಯಥಾಮತಿ ಯತ್ನಮಾಡಿರುವೆನು. 
ಕರ್ಣಾಟಕಸ್ಥರು ಅವರ ಕಥಾಮೃತವನ್ನು ಪಾನಮಾಡಿ ಕುಣಿಯಲ., 
ತೇಜಸನ್ನು ಹೊಂದಲ, ವೀರ್ಯವುಳ್ಳವರಾಗಅ. ಹೇ ಜಯಕರ್ನಾಟಕ 
ಭೂಮಾತೇ!ಜಯಮಂಗಳದಾಯಖನಿ! ನಿನ್ನ ಆ ಪುಣ್ಯಗರ್ಭಾಂ 
ಖುಧಿಯಲ್ಲ ಇನ್ನೂ ಇಂತಹ ರತ್ನಗಳನ್ನೆಷ್ಟು ತುಂಬಕೊಂಡಿರುವೆಯೋ 
ಅದನ್ನು ಹೇಳಬಲ್ಲವರಾರು? ನಿನಗೆ ನನ್ನ ಅನಂತಕೋಟಪ್ರಣಾಮಗಳರಲ. 
ಅಸು. 


ಹಾಗಾದರೆ ಈಗ ಇವರ ಪೂರ್ವವ್ಯ ತ್ರದ ವಿಷ ಷಯವೇನೆಂಬುದನ್ನು 
ಮೊದಲು ತುಸು ಯೋಚಿಸೋಣ! 


ಹಿಂದಕ್ಕೆ ಮಹಾ ದೈತ್ಯನಾದ ಹಿರಣ್ಯಕಶಿಪುವಿನ ಬಾಧೆಯನ್ನು 
ತಾಳಲಾರದೆ ದೇವತೆಗಳೆಲ್ಲರೂ ಸೇರಿ ಶ್ರೀ ಮನ್ಯಹಾವಿಷ್ಣುವಿಗೆ 
ಮೊರೆಯಡಬೇಕೆ೦ದು ವೈಕು೦ಠಲೋಕಕ್ಕೆ ಪ್ರಯಾಣ ಮಾಡಿದರು. 


ವೈಕು೦ಠದಲ್ಲ ಸ್ವಾಮಿಯು ರತ್ನಖಚಿತವಾದ ಮಂಚದ ಮೇಲೆ 
ಹ೦ಸತೂಅಕಾಶಯ್ಯೆಯಲ್ಲ ಸುಖವಾಗಿ ಪವಡಿಸಿದ್ದನು. ನಾಲ್ಕು ದಿಕ್ಕಿನ 
ಖಾಗಿಲುಗಳಲ್ಪ್ಲಯೂ ನಾಲ್ಕು ಜನ ದ್ವಾರಪಾಲಕರು ಯಾರನ್ನೂ ಒಳಗೆ 
ಬಡದಂತೆ ನೋಡಿಕೊಂಡಿದ್ದರು. ಅಂಥಾ ಸಮಯದಲ್ಲ ದೇವತೆಗಳು 
ಪೂರ್ವದಿಕ್ಕಿನ ಬಾಗಿಅನಿಂದ ನಾರಾಯಣ ಮಂದಿರವನ್ನು 
ಪ್ರವೇಶಮಾಡಬೇಕೆಂದು ಹೊರಟರು. ಅಲ್ಲ ಸುಮುಖನೆ೦ಬವನು 
ದ್ವಾರರಕ್ಷಕನಾಗಿದ್ದನು. ದೊಡ್ಡವರ ಆಶ್ರಯವನ್ನು ಹೊಂದಿದ ಅಲ್ಲರು ಕೂಡ 
ಅಹಂಕಾರದಿಂದ ಹೇಗೆ ಮೆರೆಯುತ್ತಾರೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. 
ಸುಮುಖನ ಸ್ಥಿತಿಯಾದರೂ ಇದರಂತೆಯೇ he ತಾಮ ಸಾಕ್ಷಾತ್‌ 
ವಿಷ್ಣು ಸೇವಕನೆಂದೂ ತನಗೆ ಸರಿಯಾದವರು ಯಾರೂ ಇಲ್ಲವೆಂದೂ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 5 


ಅವನು ಜೀಗಿ ಬೆರೆಯುತ್ತಿದ್ದನು. ಇಂಥವನು ದೇವತೆಗಳನ್ನು ಲಕ್ಷಿಸುವನೇ? 
ಬಾಗಿಲಲ್ಲೇ ತಡೆದುಖಟ್ಟನು. ಅಲ್ಲದೆ-ನೀವು ಕರ್ಮಾಧಿಕಾರಿಗಳು, ಯೋಗ 
ಗಮ್ಯವಾದ ವೈಕು೦ಠವನ್ನು ಪ್ರವೇಶ ಮಾಡಕೂಡದು, ಎಂದು ನಿಷ್ಠುರ 
ವಚನಗಳನ್ನು ಆಡಿದನು. ಆಹಾ ಇದೇನು? ದೇವರು ವರವು ಕೊಟ್ಟರೂ 
ಪೂಜಾರಿಯು ವರವು ಕೊಡಅಲ್ಲವೆ೦ಬ ಗಾದೆಯ ಸಮಾಚಾರವಾಯಿತು. 
ವಿಷ್ಣು ಲೋಕದಲ್ಲ ಆತನ ಮಂದಿರದ ಬಾಗಿಲವರೆಗೂ ಬ೦ದಿದ್ದ 
ದೇವತೆಗಳು ಈಗ ಆತನನ್ನು ಕಾಣದೆ ಹಿ೦ದುರಿಗಿ ಹೋಗಬೇಕೇ? 
ಹಾಗಾದರೆ ಅವರು ಬ೦ದದ್ದರ ಸಾರ್ಥಕ್ಯವೇನು? ದೇವತೆಗಳಗಾದರೋ 
ದೈತ್ಯನ ಭಾಧೆಯು ಮಿತಿಮೀರಿ ಹೋಗಿತ್ತು. ಇನ್ನು ತಡೆಯುವುದು 
ಅವರಿಂದ ಶಕ್ಯವಿದ್ದಿಲ್ಲ ಕಾರಣ- ದ್ವಾರಪಾಲಕನನ್ನು ಬದಿಗೊತ್ತಿ ಏಕದಾ 
ಒಳಗೆ ನುಗ್ಗಿಯೇ ಜಟ್ಟರು. ಈ ಗೊಂದಲಕ್ಕೆ ನಾರಾಯಣನು ಎಚ್ಚತ್ತು 
ದೇವತೆಗಳನ್ನು ಕಂಡು ವಿಚಾರಿಸಲು, ಅವರು ತಮಗಾದ 
ದೈತ್ಯಭಾದೆಯನ್ನು ವಿವರಿಸಿ ಇಂಥಾ ಸಂಕಟಸಮಂಯುದಲ್ಲಿ 
ದ್ವಾರಪಾಲಕನು ನಮ್ಮನ್ನು ಒಳಗೆ ಬಡದಂತೆ ನಿರ್ಬಂಧಿಸಿದನೆಂದು 
ಹೇಳದರು. ಪರಮಾತ್ಮನು ದೇವತೆಗಳನ್ನು ಸಮಾದಾನಪಡಿಸಿ ಕಳಸಿದನು 
ಹಾಗೂ- ಸಮಯಾಸಮಯವನ್ನು ನೋಡದೆ ದೇವತಗಳನ್ನು 
ತಡೆದದ್ದಕ್ಕಾಗಿ, ಅವರು ಯಾವ ದೈತ್ಯನ ಬಾಧೆಯಿಂದ ಇಲ್ಲಗೆ ಬ೦ದಿದ್ದರೋ 
ಅದೇ ದೈತ್ಯನ ಹೊಟ್ಟೆಯಲ್ಲಿ ಹುಟ್ಟ ಬರಬೇಕೆಂದು ತನ್ನ ದ್ವಾರಪಾಲಕನಾದ 
ಸುಮುಖನಿಗೆ ಅಪ್ಪಣಿಮಾಡಿದನು. ಪತ್ಯಕ್ಷ ಹೆಂಡತಿಯ ಅಹ೦ಕಾರವನ್ನೇ 
ಖಂಡನ ಮಾಡಲಿಕ್ಕೆ ಹಿ೦ದೆ ಮುಂದೆ ನೋಡದಂಥ ಸ್ವಾಮಿಯು ಇತರರ 
ಅಹಂಕಾರವನ್ನು ತಡೆಯಬಹುದೇ? ಆತನು ಎಂದಿಗೂ ತಡೆಯಲಾರನು. 
ಆಗ ಸುಮುಖನ ಮೊರೆಂಯು ಕಪ್ಪು ಬಐಡೆದುಹೋಯುತು. 
ಮಾಡುತ್ತಾನೇನು? ಪರಮಾತ್ಮನ ಅಪ್ಪಣಿ ಮೀರುವದಕ್ಕೆ ಸಾಧ್ಯವಿಲ್ಲ. ದೈತ್ಯನ 
ಹೊಟ್ಟಿಯಲ್ಲ ಹುಟ್ಟಲೇ ಬೇಕಾಯಿತು. ಪರಮಾತ್ಮನ ಚರಣಾವಿಂದದಲ್ಲ 
ಬದ್ದು ಹೊರಳಾಡಹುತ್ತಿದನು. ಮತ್ತು ತಾನು ದೈತ್ಯನಲ್ಲ ಜನಿಸಿದರೂ ಕೇವಲ 
ಭಗವಧ್ಧಕ್ಷನಾಗಿರುವಂತೆಯೇ ಅನುಗ್ರಹಿಸಬೇಕೆ೦ದು ಬೇಡಿಕೊಂಡನು. 
ಈ ಪ್ರಕಾರ ಅಹಂಕಾರದಿಂದ ಮತ್ತನಾದ ಸುಮುಖನೇ ಹಿರಣ್ಯಕಶಿಪುವಿನ 
ಹೊಟ್ಟೆಯಲ್ಲ ಪ್ರಲ್ಹಾದನಾಗಿ ಜನಿಸಿದನಂತೆ. ಈತನಿಗೆ ಸಂಹತಾ-ಪ್ರಹತಾ 
ಎ೦ಬಬ್ಜ್ಬರು ಪರಿಚಾರಕರಾಗಿದ್ದರಂತೆ. 

ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 6 


ಈ ವಿಷಯವು ಸ್ಥಂದ ಪುರಾಣದ ಸಿ೦ಂಹಾಚಲ ಮಾಹಾತ್ಯೆ ಯಲ್ಲ 
ಹೇಳಲ್ಪಟ್ಟರುವುದು. 


ಮುಂದೆ ಈ ಸುಮುಖನೇ ತ್ರೇತಾಯುಗದಲ್ಲಿ ವಿಭೀಷಣನಾಗಿ 
ಹ ಆತನ ಪರಿಚಾರಕನಾದ ಸಂಹತ-ಪ್ರಹತರು ಸಂಧಿಕ- 
ಪ್ರಸ೦ಧಿಕರೆಂಬ ನಾಮದಿಂದ ಹುಟ್ಟ ವಿಭೀಷಣನಿಗೆ. ಸೇವಕರಾದರು. 


ಪರ ಯುಗದಲ್ಲ ಅದೇ ಸುಮುಖನು ಪ್ರತೀಪರಾಜನ ಪುತ್ರನಾಗಿ 
ಬಾಲ್ವೀಕರಾಯನೆಂದು ಪ್ರಸಿದ್ಧನಾದನು. ಆಗ ಸಂಹತ-ಪ್ರಹತರು ಪ್ರತೀಪ- 
ಅಪ್ರತೀಪ ಪರೆಂಬ ಹೆಸರಿನಿಂದೆ ಹುಟ್ಟ ಬ೦ದರು. 


ಇದೇ ಸುಮುಖನು ಕಅಯುಗದಲ್ಲ ವ್ಯಾಸರಾಯನೆ೦ಬ ಹೆಸರಿನಿಂದ 
ಅವತರಿಸಿದನು.ಆ ವ್ಯಾಸರಾಯರೇ ಮುಂದೆ ಶ್ರೀರಾಘವೇಂದ್ರ 
ಸ್ವಾಮಿಗಳಾಗಿ ಹುಟ್ಟದ . ಸ೦ಹತ-ಪ್ರಹತರು ಅಪ್ಪಣಾಚಾರ್ಯ- 
ಕೃಷ್ಣಾಚಾರ್ಯರೆ೦ಬ ಹೆಸರಿನಿಂದ ಜನಿಸಿ ಇವರ ಶಿಷ್ಯರಾದರು. 
ಅಪ್ಪಣಾಚಾರ್ಯರು ಶ್ರೀರಾಘವೇ೦ದ್ರ ಸ್ತೋತ್ರ-ರಾಘವೇಂದ್ರ ಕವಚ- 
ರಾಘವೇಂದ್ರ ದಂಡಕ ಮೊದಲಾದವುಗಳನ್ನೂ ಕೃಷ್ಣಾಚಾರ್ಯರು 
ಕೃಷ್ಣಾಚಾರ್ಯಸ್ಥೃತಿಯೆ೦ಬ ಗ್ರಂಥಗಳನ್ನು ಬರೆದಿದ್ದಾರೆ. ಈ ವಿಷಯವು 
ಬಳ್ಳಾರೀ ಜಿಲ್ಲೆಯ ಹೊಸಪೇಟಿಯಲ್ಪದ್ದ ಶ್ರೀಕೃಷ್ಣಾವಧೂತರೆ೦ಬವರು ಬರೆದ 
ರಾಘವೇಂದ್ರ ತಂತ್ರವೆಂಬ ಗ್ರಂಥದಲ್ಲ ಉಕ್ತವಾಗಿರುವದು" ಇರಲ. ಇನ್ನು 
ನಮ್ಮ ಕಥಾನಕದ ಕಡೆಗೆ ತೆರಳೋಣ. 





“3 4 ಪುರಾಪ್ರಲ್ಹಾದ ನಾಮಾಭೂತ್‌ ಹಿರಣ್ಯಕಶಿಪೂ: ಸುತ:॥ 
ಯದರ್ಥಂ ಶ್ರೀ ಮಹಾವಿಷ್ಣು! ನೃಕಂಠಿರವತಾಂಗತ: 111 
ಸಂಹತ:- ಪ್ರಹತಶ್ಚೇತಿ ತಾಸ್ಯಾಸ್ತಾಂ ಪರಿಚಾರಿಣೌ॥। 
ತ್ರೇತಾಯಾ೦ ರಾಮಸೇವಾರ್ಥಂ ವಿಭೀಷಣ ತಯಾಜನಿ ॥2॥ 
ತತ್ರಾಪಿ ಜಾತೌ ತೌಜಾ ತೌ ಸ ಪ್ರಸಂಧಿಕ:॥ 


ದ್ವಾಪರೇತಿ ಸ ಸಮಂತಾಭ್ಯಾಂ ಸ ಮಾವಿಷ್ಣಶ್ಚ ವಾಯುನಾ Wall 
ಭೂಭಾರಕ್ಷಪಣೆ ವಿಷ್ಣೋರಂಗತಾ ಮಾಪ್ತುಮೇವಸ:! 
ಪ್ರತೀಪ ಪುತ್ರತಾಮಾಪ್ಯ ಬಾಲ್ತೀಕೇಷ್ಟ ಭವತ್ವತಿ: 4 


ಕಲೌ ಗೋಪಾಲ ಕೃಷ್ಣಸ್ಯ ಪೂಜಾಯ್ಯೆ ವ್ಯಾಪಮಸ್ಥರಿ॥ 
ಭೂತ್ತಾನಿರ್ಜತ್ಯ ದುರ್ವಾದೀನ್‌ ಮಧ್ವಶಾಸ್ತ್ರಂ ಪ್ರಕಾಶಯನ್‌॥5॥ 
ಬ್ರಹ್ಮಮಾನಸ ಪೂಜಾಯಾಂ ಆವಿರ್ಭೂತೌ ಹೃದಂಖುಖಾತ್‌॥ 
ಸೀತಾರಾಘವಯೋರರ್ಚ್ಯಾತಸ್ಯ ಪೂಜಾವಿಶೇಷಕ: well 
ಶ್ರೀ ರಾಘವೇಂದ್ರ ತೀರ್ಥಾಖ್ಯೋ ವತೀರ್ಯ ಯತಿರೂಪತಃ॥ 
ವಿವರ್ತ್ಯಾಮಧ್ವಶಾಸ್ತ್ರಸ್ಯ ಲೋಕೋಪಕ್ಕ್ಯತಿ ಮಾತನೋತ್‌: ॥7॥ 
ಅಪ್ಪಣಾಚಾರ್ಯ ಕೃಷ್ಣಾಖ್ಯೌ ತತ್ರಾಪಿ ದ್ವಿಜರೂಪತಃ॥ 
ಸಂಹತ: ಪ್ರಹತೌ ಜಾತೌ ಶಿಷ್ಯೌತಸ್ಯ ಪ್ರಿಯೌಸದಾ nell 
(ರಾಘವೇಂದ್ರ ತಂತ್ರ ತೃತೀಯ ಪಟಲ.) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 7 


ಪೂರ್ವ ಸಮುದ್ರತೀರದಲ್ಲ ವಿಜಗಾ ಪಟ್ಟಣ (ವಿಶಾಖ ಪಟ್ಟಣ) ಕೆ 
ಸಮೀಪವಾಗಿ ವಿಜಯನಗರವೆ೦ಬುದೊ೦ದು ಗ್ರಾಮವಿದೆ. ಕನ್ನಡಿಗರ 
ಸಾಮ್ರಾಜ್ಯದ ರಾಜಧಾನಿಯಾದ ಪ್ರಖ್ಯಾತ ವಿಜಯನಗರವೇ ಬೇರೆ. ಇದೇ 
ಬೇರೆ. 


ಆ ಕಾಲದಲ್ಲ ಕರ್ಣಾಟಕ ಪ್ರಾ೦ತದೊಳಗೆ ಎಣಿಸಲ್ಪಡುತ್ತಿದ್ದರೂ ಸದ್ಯಕ್ಕೆ 
ಮದ್ರಾಸ ಇಲಾಖೆಗೆ ಸೇರಿ ಆ೦ಧ್ರಪ್ರಾಂತದೊಳಗೆ ಕೂಡಿಹೋಗಿದೆ. ಕನ್ನಡ 
ನಾಡೆ೦ಬುದರ ಗುರುತು ಸಹ ಸಿಕ್ಕುವ ಹಾಗಿಲ್ಲ. ಕಾಲವು ಏನನ್ನು ತಾನೇ 
ಮಾಡದು? ಇರಲ. 


ಇಲ್ಲ ಗೌತುಮಗೋತ್ರದ ತಿಮ್ಮಣಾಚಾರ್ಯನೆಂಬುವ"“ ನೊಬ್ಬ 
ಸತ್ವಶೀಲನಾದ ಬ್ರಾಹ್ಮಣನಿದ್ದನು. ಈತನು ಒಳ್ಳೆದಶಗ್ರ೦ಥಿ. ವೇದಶಾಸ್ತ್ರ 
ಪಾರಂಗತ, ಮೇಲಾಗಿ ಕರ್ಮನಿಷ್ಠ. ಸಾಲದುದಕ್ಕೆ ವೀಣಾವಾದನದಲ್ಲಿಯೂ 
ಅತ್ಯ೦ತ ಚತುರ. ಇದರಿಂದ ಈತನಿಗೆ ವೇಣೀತಿಮ್ಯಣಾಚಾರ್ಯರೆಂದೇ 
ಹೆಸರು ಜದ್ದಿತ್ತು. ಈತನ ತಂದೆಯಾದ ಹಿರಣ್ಮ್ಯಯಾಚಾರ್ಯರೂ" 


(ಕನಕಾಚಲಭಟ್ಟರು)ಅಜ್ಞಂದಿರಾದ ಕೃಷ್ಣಮಾಚಾರ್ಯರೂ' 
ಸದಾಚಾರಶೀಲರಾದ ಬ್ರಾಹ್ಮಣರೇ ಆಗಿದ್ದರಲ್ಲದೆ ಪ ಪಾಂಡಿತ್ಯದಲ್ಲಯೂ 
ಮಿಗಿಲಾದವರೆಂದು ಹೆಸ ರುವಾಸಿಯಾಗಿದ್ದರು. "ಇ ಷ್ಠಮಾಚಾರ್ಯರಂತೂ 
ವೈಣಿಕವಿದ್ಯೆಯಲ್ಲ ಅತಿಪ್ರಖ್ಯಾತರಾಗಿ ಯು ಗರಜ ದೊರೆಯಾದ 
ಕೃಷ್ಣರಾಜನಿಗೆ ಗುರುಗಳಾಗಿದ್ದರು. ಅರಸರು ಈ ಗಾ೦ದರ್ವ ವಿದ್ಯೆಯನ್ನು 
ಇವರಿಂದಲೇ ಕಅತು ಇವರಿಗೆ ಮುತ್ತಿನ ಕಂಠಿಯೇ ಮೊದಲಾದ 
ಆಭರಣಗಳನ್ನೂ ಅನೇಕ ಬರುದಾವಳಗಳನ್ನೂ ಗುರುದಕ್ಷಿಣಿಯಾಗಿ 
ಕೊಟ್ಟದ್ದನ೦ತೆ. "ತಿಮ್ಮಣಾಚಾರ್ಯರಿಂದ ತಂದೆ-ಅಜ್ಞಂದಿರ ಹೆಸರು 
ಇನ್ನೂ ಮುಂದಕ್ಕೆ ಬಂದಿತು. ಇಂಥ ಮಕ್ಕಳೇ ಮಕ್ಕಳು. ಉಳದವರೆಲ್ಲರೂ 
ಜೀವಕ್ಕೆ ಮುಕ್ಕಳು. 


ಈ ಜನಕೋಪಮಕನ್ಯಕೇನಪ್ವಯೇಸ್ಕಿನ್ನಿಜತಾತಾಧಿಕನಂದನೆ ಗುಣೌಫೈ: 
ಅನುಜಾತಸಮಾನಪೂರ್ವಜಾತೇ: ಭವದೇವೋ ಭುವಿ ಕೃಷ್ಣನಾಮಧಾಮಾ 11 
3 ಗುಣವಾರಿಧಿರಾವಿರಾಸವಿದ್ಯಾಚಣಕೃಷ್ಣಾರ್ಯಮಹೀಸುರಾಧೀಸೇತು॥ 
ಕನಕಾಚಲನಾಮ ಪುಣ್ಯನಾಮಾ ಕನಕೋರ್ವೀಭ್ಯದಿವಾ ಪರೋತಿಧೀರ: ॥2॥ 
* ಉದಭೂದಧಿಭೂತಲೇ ದ್ವಿಜೇಂದ್ರಾ ದದೀಭೂರಾಗಮಮಮೌಅತತ್ರಭಾಜಾಂ॥ 
ಅವದನ್‌ ಕಲ ತಿಮ್ಮಣಾಚಾರ್ಯಮಾರ್ಯಾಸುಹ್ಯದೋ ವೇಂಕಟಶೈಲನಾಥನಾಥ೦ ॥31(ರಾಘವೇಂದ್ರವಿಜಯ) 
ks ಉಪದಿಶ್ಯ ಸಕೃಷ್ಟಭೂವಲಾರೇರ್ಸಿಜಗಾ೦ಂಧರ್ವಕಲಾ೦ಕಲಾಮಗ್ಯಹ್ಹಾತ್‌॥ 
ಘನಮೌಕ್ತಿಕ ಗುಚ್ಛಹಾರಪೂರ್ವಾಂ ಅರುದಾಅೀ೦ ಗುರುದಕ್ಷಿಣಾಪದೇಶಾತ್‌॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 8 





ತಿಮ್ಕುಣಾಚಾಂರು೯ರಿಗೆ ಕೇವಲ ಪತಿಪರಾಂಶಖಣಳಾದ 
“ಗೋಪಿಕಾ೦ಬೆ''* ಯೆಂಬವಳೊಬ್ಬ ಹೆ೦ಡತಿಯಾಗಿದ್ದಳು. ಆಕೆಯ 
ಪತಿನಿಷ್ಕೆ ದೈವತ ಬಭಕುತಿ-ವಿನಂರರಾದಿ ಗುಣಗಳನ್ನು 
ನೋಡಿದವರೊಬ್ಬಬ್ಬರೂ ತಿಮ್ಮಣಾಚಾರ್ಯರಿಗೆ ಸರಿಯಾದ 
ಹೆಂಡತಿಯೆಂದು ಹೊಗಳುತ್ತಿದ್ದರು. “ಅಮೃತಂ ಸುಗುಣಾಭಾರ್ಯಾ'” 
ಎಂಬಂತೆ ಗೋಪಿಕಾಂಬೆಯೆಂಬ ಸುಗುಣಿಯಾದ ಹೆ೦ಡತಿಯೊಬ್ಬಳ೦ದ 
ತಿಮ್ಮಣಾಚಾರ್ಯರಿಗೆ ವಿಷಮಯವಾದ ಪ್ರಪಂಚವೂ ಕೂಡ 
ಅಮೃತಮಯವಾಗಿ ಹೋಯಖತು. ಆದರಿಂದಲೇ ಒಬ್ಬ ಕವಿಯು ಹೀಗೆ 


ಅ೦ದಿದಾನೆ. :- 
೧. 


ಇದೇ ವಿಷಯವನ್ನು ನರಹರಿ ಆಚಾರ್ಯರೆಂಬುವರು ಸಂಕ್ಷೇಪವಾಗಿ ತಮ್ಮದೊಂದು ಪದದಲ್ಲಿ 
ಹೀಗೆ ಬಣ್ಣಿಸಿದ್ದಾರೆ. 

ರಾಗ। ಕಾ೦ಬೋದಿ। ತಾಳ। ಆದಿ 
ಎಂತು ಬಣ್ಣಿಸಲೋ ನಿನ್ನಾ| ಶ್ರೀಗು ರನ್ನಾ॥ ಎಂತು ಬಣ್ಣಿಸಲ್ಯೊ ಶ್ರೀಮ೦ತ್ರಸಿಲಯ 
ವಾಸಿ। ಸಂತರ ನಿಕರಕ್ಕ ಅಂತುಗಾಣದ ಚರ್ಯಾ ॥ಪ॥ 
ಮೊದಲು ಕನಕ ಶಯ್ಯನುದರದಿ ಜನಿಸೊಕಾಲದಅ ಸ್ವಮಾತೃ ಗರ್ಭದಅರುವಾಗ ನಾರದರು 
ತಿಳದು ಬಂದು ಮುದದಿ೦ದಅ ತಮದಮ ವದನದಿಂದುಪದೇಶ ಬದಿಯಅ ಮಾಡಲು॥ 
ಅದನು ಸಾದರದಿ ಕೇಳ ಪಲ್ಲ್ದಾದಾಭಧನಾಗಿ ಮುಖ್ಯ ಘಾಳೀದೇವನ ದಿವ್ಯ ಸದಮಲಾ 
ವೇಶ ತಾಳ ಆ ಕಾಲವಿ। ಉದ್ಭವಿಸಿದ್ಯೊ ಹರಿಪದಜ ಪೂರ್ವರ ಮೌಳ It 
ಪಾಪಿದ್ಯೆತ್ಯನು ಸ೦ತಾಪಪಡಿಸೆ ಸರ್ವ। (ವ್ಯಾಪ್ತಿಯ ನರಮೃಗರೂಪನ ಮಾಡಿಸಿ)! 
ಕೋಪಕಂಜದಲೆ ಸಮಿಪದಿ ಚರಿಸಿ। ಪಾದಪದ ಮಗಳ ಪದೋಹಪದಿ ನುತಿಸಿ ಪ್ರೇಮ: 
ಪಾರ ಸಂಪಾದಿಸಿ ಪುನ: ಮತ್ತೆ ದ್ವಾಪರದಲ ಜನಿಸಿ ಮೆರೆದ್ಯೊ ನೀಪ್ರತೀಪ 
ಕುವರನೆನಿಸಿ ಬಾಕ ಭೂಪತಿಯಾಗಿ ತ್ರಬಪತಿಯನು ಒಲಸಿ ॥2॥ 
ಈ ಪರಿಯಅ ಛವಕೊಪಾರ ಸಾವಿಕನ ಪರಮಾನು ಕಂಪಾಪಾತ್ರನಾಗುಲೆಲ್ಲಾ ಪವನನ 
ಮತಸ್ಥಾಪನೆಗೋಸುಗನೀ ಪುಣ್ಯಪ್ರಾರಬ್ಯದಾಫಲಸವಿಯೋದಕ್ಕೆ ಪುನರೀಯುಗದಿದೇಹವ ಧರಿಸಿ॥ 
ಶ್ರೀಪಾದರಾಯರ ದಯದಿಚಂದ್ರಿ ಕಾಚಾರ್ಯೋಪನಾಮದಿ ಭರದಿ ತೋಷಿಸಿ ನಿತ್ಯ ಗೋಪಾಲ 
ಕೃಷ್ಣನ ಭಾಪುರೆಯೆನಿಸಿದಿ ॥3॥ 
ಶ್ರೀ ಕಂಜಜಾತ ಪಿನಾಕಿಯೆ ಮೊದಲಾದ ದಿವೌಕಸವಿನುತ ನಾನೇಕರೀತಿಗಳ೦ದ 
ನೀಕಯ್ಯವಶಮಾಡಿಕೊಂಡು ಈ ಜನರ ಶೋಕಕಳೆಪುತ್ತ ಬೇಕಾದ್ದು ಕೊಡುತಅ 
ಸಾಕಿಸಲಹಬೇಕೆ೦ದು ಬರುದಪೊತ್ತು। ಈ ಕಅಯುಗದಿ ಬಂದು ವಿಜಯೀ೦ದ್ರರ ತೋಕರ 
ತೋಕನೆಂದು ಪುಟ್ಟದ್ಯೊ ನಿನ್ನಂಥ ಕರುಣಿಯನ್ನು ನಾಕಣಿನೆ೦ಂದೆ೦ದು। 14 
ಇದೇ ಮೇರೆಗೆ ಕೇವಲ ಆಪರೋಕ್ಷಜ್ಞಾನಿಗಳಾದ ಶ್ರೀಪಾಣೇಶವಿಠ್ಠಲದಾಸರೂ ಕೂಡ ರಾಯರ 
ನೋಡಿರೆ! ಶ್ರೀ ಗುರುರಾಯರ ಪಾಡಿರೈ। ಪ॥ ಎಂಬ ಪದದಲ್ಲಿ ಈ ಅಂಶವನ್ನು ಸೂಚಿಸಿರುವರು. 





ಈ ಸ್ಕೃತಿವಸ್ನಿಗಮಸ್ಯೆಪದ್ಧಿನೀವದ್ಧಿನನಾಥಸ್ಯೆ ಮುನೇರರುಂಧತೀವ॥ 
ರಜನೀ ಸುಹೃದ: ಕುಮಧ್ವತೀವ ಮಹಿಲಾತಸ್ಯಲಲಾಸ ಗೋಪಿಕಾ೦ಖಾ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨ 


ಬೆಚ್ಚಾನ ಮನೆಯಾಗಿ ವೆಚ್ಚಕ್ಕೆ ರೊಕ್ಕಾಗಿ। 

ಇಚ್ಛೆಗೆ ಬರುವ ಸತಿಯುರಲು ಕೈಲಾಸಕ್ಕೆ 

ಕಿಚ್ಚು ಹಚ್ಚೆಂದ ಸರ್ವಜ್ಞ 

ಈಗಿನ ತಿಮ್ಮಣಾಚಾರ೯ರ ಸಂಸಾರವು ಇಂಥಾದು. ಗಂಡ- 
ಹೆ೦ಡರಿಬ್ಬರೂ ಸುಖಸಾಗರದಲ್ಲ ತೇಲುತ್ತ ತೇಲುತ್ತ ನಡೆದರು. ಅದರೇನು? 
ಅವರನ್ನು ದಂಡೆಗೆ ತ೦ದುಮುಟ್ಟಸುವಂ೦ಥ ಮಗನೊಬ್ಬನು ಹುಟ್ಟಅಲ್ಲ. 
ಅವರು ಸಾಗರದಲ್ಲಯೇ ತೇಲಾಡಬೇಕಾಯಿತು. ಆಗ ಅವರಿಗೆ ಯೋಚನೆ 
ಹುಟ್ಟತು. ತಡಮಾಡಲಲ್ಲ. ದೀನಬ೦ಧುವೂ- ಶರಣಾಗತ ರಕ್ಷಕನೂ- 
ಭೂವೈಕು೦ಠಪತಿಯೂ ಅನಿಸಿದ ಶ್ರೀವೆ೦ಕಟರಮಣನ ಸೇವೆ 
ಮಾಡಬೇಕೆಂದು ಹೊರಟೀಜಟ್ಟರು. ವಿಜಯನಗರದಿ೦ದ ಹೊರಟವರು 
ತುಂಡೀರಮ೦ಡಲದಲ್ಲರುವ "ಪಟ್ಟಣಿ' ಎಂಬ ಅಗ್ರಹಾರದಲ್ಲ ನಿಂತು 
ಸೇವಿಸಹತ್ತಿದರು.” ವೆಂಕಟಪತಿಯು' ಭಕ್ತರ ಕೈವಾರಿ. ಭಕ್ಷಾಧೀನನೆಂಬುದು 
ಆತನ ಜರುದು. ತನ್ನವರ ಕಷ್ಟಗಳನ್ನು ಆತನು ಎಂದಿಗೂ ಕಣ್ಣಿನಿಂದ 
ನೋಡಲಾರ:ಈವಿಷಯದಲ್ಲಮಹಾತ್ಯರಾದ ಶ್ರೀಜಗನ್ನಾಥದಾಸರಾಯರು 
ಏನು ಹೇಳಕೊಂಡಿದ್ದಾರೆ ನೋಡಿರಿ? 


ಅಡವಿಯೊಳು ಅತ್ತದಳೆ ಖೆಳೆದಿಹ। 

ಗಿಡದ ಮೂಲಕೆ ಸಕಲ ಜೀವರ! 

ಒಡಲೊಳಪ್ಪಾಮಯವ ಪರಿಹರ ಗೈಸುವಂದದಅ€॥ 

ಜಡಜಸಂಭಛವ ಜನಕ ತ್ರಿಜಗ! 

ಧ್ವಡೆಯ ಸಂತೈೆಸೆನಲು ಯವರಿ। 

ದ್ಲೆಡೆಗೆ ಬಂದೊದಗುವನು ಭಕ್ತರ ಭಡೆಯ ವೂರದಲೆ.॥ 
(ಹರಿಕಥಾಮ್ಯತಸಾರ) 





“ಅಥ ತುಂಡಿರಮಂಡಲೇಗ್ರಹಾರೇ ಲಸಿತೇ ಪಟ್ಟಣಿನಾಮ್ನಿ ವಾಸಯೋಗ್ಯೆ॥। 

ಕಮಲಾರಮಣಂ ಪ್ರಸಾದ್ಯ ಕಾಂತಾ ಮಿಅತ: ಕಾನಪಿವತ್ತರಾನ ನೈಷೀತ್‌॥ (ರಾಘವೇಂದ್ರವಿಜಯ) 
ವಿಜಯನಗರದ ಅರಸರ ಕಾಲದಲ್ಲ ಅವರಿಗೆ ಆರ್ಥಿಕರಾಗಿದ್ದ ರಾಜರಿಗೆಲ್ಲ ಮಾಂಡಲಅಕ ರಾಜರೆಂದೂ- 
ಆ ಮಾಂಡಅಕರು ಆಳುತ್ತಿದ್ದ ಭೂಭಾಗಕ್ಕೆ ಮಂಡಲವೆಂದು ಹೆಸರಿಟ್ಟದ್ದರು. ಇಂದಾ ಮಂಡಲಗಳು ಎಷ್ಟೋ ಇದ್ದವು. 
ಅವುಗಳಲ್ಲಿ ತುಂಡೀರವೆಂಬುದೂ ಒಂದು ಮಂಡಲ. 

ತುಂಡೀರದೇಶವೆಂದರೆ ತಿರುಪತಿಯ ಸುತ್ತಅನ ಪ್ರದೇಶವು. ಪಟ್ಟಣಿ ಎ೦ಬ ಅಗ್ರಹಾರವು ಈಗಿನ ಗೋವಿಂದರಾಜ 
ಪಟ್ಟಣವಾಗಿರಬಹುದೆ೦ದು ತೋರುತ್ತದೆ. 

ಗಂಗಾದೇವಿಯಿಂದ ವಿರಚಿತವಾದ ಮಧುವಿಜಯ ಅಥವಾ ವೀರಕಂಪರಾಯಚರಿತವೆಂಬ ಸಂಸ್ಥ ಸ್ವತ ಗ್ರಂಥದಲ್ಲ 
ಈ ತುಂಡೀರದೇಶದ ವರ್ಣನೆಯು ಬಂದಿರುವುದು. ಮತ್ತು ವ್ಯಾಸ ರಾಯಚರಿತಂ ಎಂಬ ಗ್ರಂಥದ ಕತ್ಯುವಾದ 
ಸೋಮನಾಥ ಕವಿಯು- ತಾನು ಕಾಂಚಿಯ ಸಮೀಪದಲ್ಲರುವ ತುಂಡೀ ಪ್ರದೇಶದವನೆಂದು ಹೇಳಕೊಂಡಿದ್ದಾನೆ. 
ಅಲ್ಲದೆ ಭವಿಷ್ಯೋತ್ಸರಪುರಾಣ ಶ್ರೀ ವೆಂಕಟೇಶ ಮಹಾತ್ಮೆಯಲ್ಲ ವರ್ಣನ ಮಾಡಿದ ತೊಂಡದೇಶವಾದರೂ ಇದೇ 
ಆಗಿರುವದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 10 








ಇಂಥಾ ವೈಕು೦ಠಪತಿಯು ತಿಮ್ಮಣಾಚಾರ್ಯರ ಅಚಲವಾದ ಭಕ್ತಿಗೆ 
ಮೆಚ್ಚಿದವನೆ೦ಬುದೇನಾಶ್ಚರ್ಯ! ಗೋಪಿಕಾಂಬೆಯು ಗರ್ಭಣಿಯಾಗಿ 
ಒಂದು ಕನ್ಯಾರತ್ನವನ್ನು ಪಡೆದಳು. ಬಹುದಿವಸದಿ೦ದ ಮಕ್ಕಳು ಮಕ್ಕಳೆಂದು 
ಹಲುಬ ಹ೦ಬಅಸುವವರಿಗೆ ಗ೦ಂಡೇನು? ಹೆಣ್ಣೇನು? ವಿಚಾರಿಸಿದರೆ - 
“ಪುತ್ರಾಚ್ಛತಗುಣ೦ ಪುತ್ರಿ! ಎಂದು ಕೆಲ ವಿಷಯಗಳಲ್ಲ ಮಗನಿಗಿ೦ಂತಲೂ 
ಮಗಳಗೇ ಹೆಚ್ಚು ಗೌರವವು ಕೊಡಲ್ಪಟ್ಟದೆ. ರೂಢಿಯಲ್ಲಾದರೂ ಹೀಗೆಯೇ- 
ಹೆಣ್ಣು ಹುಟ್ಟದ ಮನೆಯು ತಣ್ಣಗೆಂದು ಹೇಳುವರಲ್ಲವೇ? ಕನ್ನಡ 
ಕವಯತ್ರಿಯೊಬ್ಬಳು ಇದರ ನಿರ್ಣಯವನ್ನು ಹೀಗೆ ಮಾಡಿರುವಳು:- 


ಕುಲಪುತ್ರನೋದಿ ತಿಳದು ನಡೆದಲ್ಲದೆ! 
ಕುಲವನುದ್ಧರಿಸಲರಿಯನು॥ 
ಕುಲಪುತ್ರಿಯೊಳುಗುವರನಿತ್ತ ಮಾತ್ರಕೆ! 
ಕುಲಕೋಟಯನುದ್ಧರಿಪಳು 11 
ಪೆಣ್ಣಲ್ಲವೆ ತಮ್ಮನೆಲ್ಲಪಡೆದತಾಯಿ 
ಪೆಣ್ಣಲ್ಲವೆ ಪೊರೆದವಳು॥ 
ಪೆಣ್ಣು ಪೆಣ್ಣೆ೦ದೇತಕೆ ಜಳುಗಳೆವರು। 
ಕಣ್ಣುಕಾಣದ ಗಾವಿಲರು ॥2॥ 

( ಹದಿಬದೆಯ ಧರ್ಮ) 


ಹೀಗಿದ್ದರೂ- ಹುಟ್ಟದ ಮನೆಯನ್ನು ಬಟ್ಟು ಹೋಗುವದೆ೦ಂದೋ ಇನ್ನಾವ 
ಕಾರಣದಿ೦ದೋ ಹೆಣ್ಣು ಹುಟ್ಟದರೆ ಹುಣ್ಣು ಹುಟ್ಟದ ಹಾಗಾಯತೆ೦ದು 
ಜನರು ತಿರಸ್ಥರಿಸುತ್ತರುವರು. ಇದು ಹೇಗೇ ಇರಲ, 
ತಿಮ್ಮಣಾಚಾರ್ಯ೯ರೂ-ಗೋಪಿಕಾ೦ಬೆಯೂ ಮಗಳ ಮುದ್ದು 
ಮುಖವನ್ನು ನೋಡಿದ ಕೂಡಲೆ ಅಪಾರವಾದ ಸ೦ತೋಷವನ್ನು 
ಹೊಂದಿದರು. ಕರುಣಾಸಾಗರನಾದ ವೇ೦ಕಟಪತಿಯು ನಮ್ಮ ಮೇಲೆ 
ಅನುಗ್ರಹ ಮಾಡಿದನಲ್ಲಾ! ಎಂಬ ಸಂತೋಷವು ಅವರ ಹೊಟ್ಟೆಯಲ್ಲ 
ಹಿಡಿಸದಾಯಿತು. ಎಷ್ಟೋ ಉತ್ತವಾದಿಗಳನ್ನು ಮಾಡಿದರು. ಖಐಡಬಗ್ಗರಿಗೆ 
ದಾನ-ಧರ್ಮ ಮಾಡಿದರು. ಹನ್ನೆರಡನೆಯ ದಿವಸ ಬಂತು. ಕೂಸನ್ನು 
ತೊಟ್ಟಲಲ್ಲ ಹಾಕಿ “ಎ೦ಕೂ' ಎ೦ದು ನಾಮಕರಣ ಮಾಡಿದರು. ಎ೦ಕೂನು 
ಬೆಳೆದು ದೊಡ್ಡವಳಾದಳು. ಅ೦ಬೆಗಾಲಅಟ್ಟು ಓಡಾಡಹತ್ತಿದ್ದಳು; ಮೆಲ್ಲಗೆ 


ನಡೆಯಲಕ್ಕೂ ಹತ್ತಿದಳು. ತೊದಲು ಮಾತುಗಳನ್ನಾಡುತ್ತಿರುವಳು. ಆಕೆಯ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 11 


ತೊದಲುಮಾತಿನಲ್ಲಿಯೇ ತಾಯು-ತಂದೆಗಳಗೆ ಅಮೃತ ಪ್ರವಾಹವು 
ತೋರುತ್ತಿರುವದು. ಈ ಪ್ರಕಾರ ಏಕ ಮಾತ್ರ ಮಗುವನ್ನು ನೋಡಿ ಆನಂದ 
ಪಡುತ್ತಿರುವ ಗೋಪಿಕಾಂಬೆಗೆ ಶ್ರೀವೆ೦ಕಟರಮಣನು ಮತ್ತೊಂದು ಪುತ್ರ 
ರತ್ನವನ್ನು ಕೊಟ್ಟುಬಟ್ಟನು. ಆತನಿಗೆ ಗುರುರಾಜನೆಂದು ಹೆಸರಿಟ್ಟರು." 
ಗುರುರಾಜನೂ ಬೆಳೆದು ದೊಡ್ಡವನಾದನು. ತಿಮ್ಮಣಾಚಾರ್ಯರು ಮಗನ 
ಉಪನಯಂಯನವನ್ನು ಮಗಳ ಲಗ್ನವನ್ನೂ ಮಾಡಲು 
ಉದ್ದೇಶಿಸಿದರು.ಎ೦ಕೂನನ್ನು ಮಧದಾರಾಪುರವಾಸಿಂಯಾದ 
ನರಸಿ೦ಹಾಚಾರ್ಯರೆ೦ಖವರಿಗೆ ಗೊತ್ತು ಮಾಡಿ ಗುರುರಾಜನ 
ಉಪನಯನವನ್ನು ತೀರಿಸಿ ಆಕೆಯ ಲಗ್ನವನ್ನು ಮಾಡಿದರು.(೦) 


ಇತ್ತಲಾಗಿ ತಿಮ್ಮಣಾಚಾರ್ಯರಿಗೆ ಇನ್ನೊಬ್ಬ ಮಗನಾಗಬೇಕೆಂ೦ಬ 
ಆಶೆಹುಟ್ಟತು. ಒಬ್ಬ ಮಗನಲ್ಲ. ಒಕ್ಕಣ್ಣು ಕಣ್ಣಲ್ಲ' ಎ೦ಬ ನಾಣ್ಣುಡಿಯಂತೆ 
ಒಬ್ಬ ಮಗನಿಂದ ಅವರು ಸಂತುಷ್ಟರಾಗಅಲ್ಲ. ಪುನ: ಶ್ರೀವೆ೦ಕಟರಮಣನ 
ಸೇವೆಯನ್ನು ಮಾಡಹತ್ತಿದರು. ಆಗಲೂ ವೆ೦ಕಟಪತಿಯು ಅವರ ಭಕ್ತಿಗೆ 
ಮೆಚ್ಚಿ ಮತ್ತೊಂದು ಪುತ್ರರತ್ನವನ್ನು ಕೊಟ್ಟನು. ಆತನಿಗೆ 
"ವೀಣಾವೆ೦ಕಟನೆಂದು' ಹೆಸರಿಟ್ಟರು.” ವೀಣಾವೆ೦ಕಟನು ಹುಟ್ಟದ ಕೂಡಲೆ 
ಜ್ಯೋತಿರ್ವಿದರುಠಈ ಮಗುವನ್ನು ನೋಡಿ:- ಈತನೊಬ್ಬ 
ದೇವಾಂಶನೆಂದೂ- ಮಹಾಸತ್ವರುಷನಾಗುವನೆ೦ದೂ ತರ್ಕಿಸಿದರು. 
ಜ್ಯೋತಿರ್ವಿದರು. ನುಡಿದಂತೆ ಈತನೇ ಮುಂದೆ 
ಶ್ರೀರಾಘವೇ೦ದ್ರಸ್ವಾಮಿಗಳೆ೦ಬ ಹೆಸರಿನಿಂದ ಪ್ರಖ್ಯಾತನಾದನು. 
ತಿಮ್ಮಣಾಚಾರ್ಯರು ಗೋಪಿಕಾ೦ಬೆಯೂ ಜನ್ಯಾಂತರೀಯದಲ್ಲ ಏನು 
ಪುಣ್ಯ ಮಾಡಿಬಂದಿದ್ದರೋ ಅವರ ಹೊಟ್ಟೆಯಲ್ಲೀಗ ಪ್ರಲ್ಹಾದಾ೦ಶರಾದ 
ಶ್ರೀರಾಘವೇ೦ದ್ರಸ್ಥಾಮಿಗಳು ಹುಟ್ಟಬ೦ದರು. ಆಹಾ! ಗೋಪಿಕಾಂಖೆ! 
ನೀನು ಧನ್ಯಳು! ಧನ್ಯಳು! ನಿನ್ನ ಪುಣ್ಯೋದರವನ್ನು ವರ್ಣಿಸಲು 
ನಾವೆಷ್ಟರವರು? ಇಕೋ ನಿನಗೂ ನಿನ್ನ ಮಗುವಿಗೂ ಸಾಷ್ಟಾ೦ಗವಾಗಿ 





* 


ಕುಲದ್ಯೆವತದೈಶಿಕಪ್ರಸಾದಾತ್ವಭವಾಪತ್ಯಪುರ: ಸರೋತುಲ: ಶ್ರೀಃ 
ಸ ಚಕಾರ ಚ ವೆಂಕಟಾ೦ಜಕಾಖ್ಯಂ ಪ್ರಸುತಾಯಾ ಗುರುರಾಜನಾಮ ಸೂನೋ:॥ 
(ರಾಘವೇಂದ್ರವಿಜಯ) 


ತ 


ವೆ೦ಂಕಟಾಂಖಾಂ ಸ್ಪತನಯಾಂ ಲಕ್ಷ್ಮೀನರಸಿ೦ಹಧೀಮತೆ॥ 
ಮಧುರಾಯಾಂ ವಾಸಕರ್ತ್ರೆ ದತ್ವಾ ತಸ್ಮೈ ತುತೋಷಸ:॥ 
ವೆಂಕಟೇನ ಪ್ರದತ್ತಂ ತಂ ವೀಣಾವೆ೦ಕಟನಾಮಕಂ॥ 
(ರಾ.ಅಣುವಿಜಯ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 12 


ವಂದಿಸುವೆವು. ಪಾಮರರಾದ ನಮ್ಮನ್ನೂ ನಮ್ಮ ವಾಚಕವರ್ಗವನ್ನೂ 
ಈ ಭವಸಾಗರದಿಂದ ಪಾರು ಮಾಡಲಾರೆಯಾ? ಇದೊಂದನ್ನು ನಿನ್ನಲ್ಪ 
ಬೇಡಿಕೊಳ್ಳುವೆವು. 


ವೀಣಾ ವೆ೦ಕಟನು ದೊಡ್ಡವನಾದನು. “ವಿದ್ಯಾಕಾಮ೦ತು ಸಪ್ತಮೆ' 
ಎ೦ಬ ಶಾಸ್ತಾನುಸಾರವಾಗಿ ಏಳನೇ ವರ್ಷದಲ್ಲ ಅವನ 
ಉಪನಯನವಾಯಿತು. ನರಸಿಂಹಾಚಾರ್ಯರ ಬಳಂಯಲ್ಲಿ 
ವಿದ್ಯಾಭ್ಯಾಸಕ್ಕಿಟ್ಟರು. ನರಸಿಂಹಾಚಾರ್ಯರು ನಮ್ಮ ವಾಚಕರಿಗೇನು 
ಅಪರಿಚಿತರಲ್ಲ. ತಿಮ್ಮಣಾಚಾರ್ಯರ ಅಳಯಂದಿರು. ಇವರು ಆ ಕಾಲದಲ್ಲ 
ಘನವಿದ್ವಾ೦ಸರೊಳಗೆ ಎಣಿಸಲ್ಪಡುತ್ತಿದ್ದರು. ಮೇಲಾಗಿ ಬಾಲಕರಿಗೆ 
ಪಾಠಹೇಳುವಲ್ಲಂತೂ ಅತ್ಯ೦ತ ಹೆಸರಾಗಿದ್ದರು. ಪ್ರೌಢಪಾಠಕ್ಟಿ೦ತಲೂ 
ಬಾಲಪಾಠವನ್ನು ಹೇಳುವುದು ಜಗಿಯಾದದ್ದು. ಯಾಕೆಂದರೆ ಚಿಕ್ಕಮಕ್ಕಳ 
ಬುದ್ಧಿಯು ಇನ್ನೂ ಅಷ್ಟು ವಿಸ್ತೃತವಾಗಿರುವುದಿಲ್ಲ. ಅವರ ಮನಃಶಕ್ತಿಯನ್ನು 
ಪರೀಕ್ಷಿಸಿ ಅದಕ್ಕನುಗುಣವಾಗಿ ಶಿಕ್ಷಣವನ್ನು ಕೊಡುತ್ತಾ ಅವರ ಕೋಮಲ 
ಮನಸ್ಸನ್ನು ತಿದ್ದುವುದು ಗುರುವಿನ ಕೆಲಸವಾಗಿರುವುದು. ಇದು ಬಹಳ 
ಕಷ್ಟಕರವಾದದ್ದು. ಅಂತೆಯೇ ಈಗಲೂ ಬಾಲಪಾಠಕ್ಷೆ ಪ್ರೌಢರಾದವರನ್ನೇ 
ಏರ್ಪಡಿಸುತ್ತಅರುವರು. 


ಗುರುವೋಖಹವ: ಸಂತಿ ಶಿಷ್ಯವಿತ್ತಾಪ ಹಾರಕಾಃ॥ 

ದುರ್ಲಭ: ಸಗುರುರೋಕಕೆ ಶಿಷ್ಯಹೃತ್ತಾಪ ತಾರಕ: 

(ಶಿಷ್ಯರ ದುಡ್ಡನ್ನು ಹರಣಮಾಡುವಂಥ ಗುರುಗಳು ಎಷ್ಟೋ ಜನರು೦ಟು. 
ಆದರೆ ಅವರ ಮನಸ್ಸಿನ ತಾಪವನ್ನು ಹೋಗಲಾಡಿಸಿ ಜ್ಞಾನೋಪದೇಶ 
ಮಾಡುವ ಗುರುಗಳು ದುರ್ಲಭ) 


ಎಂಬಂತೆ ಶಿಷ್ಯರ ಚಿತ್ತವನ್ನು ಹರಣ ಮಾಡಿಕೊಂಡು ಅವರಿಗೆ 
ವಿದ್ಯಾಮೃತವನ್ನು ಪಾನಮಾಡಿಸುವ ನರಸಿ೦ಹಾಚಾರ್ಯರು 
ಅಗ್ರಗಣ್ಯರಾಗಿದ್ದರು. ಚಿಕ್ಕ೦ದಿನಲ್ಲಯೇ ಇಂಥ ಗುರುವಿನ ಸನ್ನಿಧಾನವು 
ಸಿಕ್ಕದ್ದು ನಮ್ಮ ವೀಣಾವೆ೦ಕಟನ ಸುದ್ಯೆವವಲ್ಲವೇ? ಬಾಲಕನಾದರೂ 
ವೆ೦ಕಟನೇನು ಕಡಿಮೆಯವನಲ್ಲ. ಗುರುಗಳು ಒಂದು ವಿಷಯವನ್ನು 
ಒಮ್ಮೆ ಹೇಳದರೆ ಸಾಕು. ಅದು ಈತನಿಗೆ ಮುಖಪಾಠವಾಗುತ್ತಿತ್ತು. ಇಷ್ಟೇ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 13 


ಅಲ್ಲ. ಆ ವಿಷಯದ ಮೇಲೆ ಏನೇನು ಆಕ್ಷೇಪಗಳು ಹೊರಡಬಹುದೊ€ 
ಅವನ್ನೆಲ್ಲ ತಾನೇ ತನ್ನ ಬುದ್ಧಿಯಿ೦ದ ಯೋಚಿಸಿಕೊಂಡು ಅದಕ್ಕೆ ತಕ್ಷ 
ಸಮಾಧಾನಗಳನ್ನು ಬರೆದಿಟ್ಟು ಬಡುತ್ತಿದ್ದನು! ಇದು ಸಾಮಾನ್ಯ ಬಾಲಕರಿಗೆ 
ಬರತಕ್ಕುದಲ್ಲ. ಇಂಥ ಅಸಾಧಾರಣ ಬುದ್ಧಿಶಾಅಯಾದ ಶಿಷ್ಯನನ್ನು ನೋಡಿ 
ನರಸಿಂಹಾಚಾರ್ಯರು ಆನ೦ದಸಾಗರದಲ್ಲ ಮುಳುಗಿ ಹೋದರು. 
ಪಾಠಹೇಳುವುದರಲ್ಲ ಅವರಿಗೆ ಇನ್ನೂ ಆಸಕ್ತಿಯು ಹೆಚ್ಚಿತು. ಶಿಷ್ಯನು 
ಕೇಳದಷ್ಟು ಸಂತೋಷ: ಓದಿದಷ್ಟು ಆನಂದ. ವೀಣಾವೆ೦ಕಟನು ಪಾಠಕ್ಕೆ 
ಎದುರಿಗೆ ಕುಳಿತರೆ ತೀರಿತು; ಗುರುಗಳಗೆ ಊಟಉಪಚಾರಾದಿಗಳು 
ಕೂಡ ಮರೆತುಹೋಗುವವು. ಎಷ್ಟು ಪಾಠ ಹೇಳದರೂ ಸಾಲದು. ಎಷ್ಟು 
ವಿಷಯ ವಿವೇಚನೆಮಾಡಿದರೂ ತೀರದು. ಆಹಾ! ನರಸಿ೦ಹಾಚಾರ್ಯರೇ! 
ಗುರುತ್ತವು ನಿಮ್ಮಲ್ಲ ಸಾರ್ಥಕವಾಯಿತು. ಪತ್ಯಕ್ಷ ಪ್ರಲ್ಹಾದನೇ ಅವತರಿಸಿ 
ಬಂದು ನಿಮ್ಮಲ್ಲ ವಿದ್ಯಾಬ್ಯಾಸ ಮಾಡುತ್ತಿರುವನೆ೦ದ ಮೇಲೆ ನಿಮ್ಮ ಸಮಾನ 
ಧನ್ಯರಿನ್ನಾರು? 


ಭೋ ವಾಚಕವೃಂದ! ಇಂಥ ಶಿಷ್ಯರಿದ್ದ ಗುರುಗಳೇ ಧನ್ಯರಲ್ಲವೆ? 
ಪೂರ್ವಕಾಲದಲ್ಲಿ ಇಂಥ ಗುರುಶಿಷ್ಯರನ್ನು ಅನೇಕ ಕಡೆಯಲ್ಲಿ 
ನೋಡಬಹುದಾಗಿತ್ತು. ವಿದ್ಯಾಮಂದಿರದ ಬಾಗಿಲವನ್ನು ತೆರೆದು 
ಜಟ್ಟದೆಯೆ೦ದು ಹೇಳಕೊಳ್ಳುವ ಈಗಿನ ಕಾಲದಲ್ಲಾದರೋ-ದೊಡ್ಡ ದೊಡ್ಡ 
ವಿದ್ಯಾಲಯಗಳಲ್ಲ ಕೂಡ ಗುರುಗಳು ವ್ಯಾಖ್ಯಾನರೂಪದಿ೦ದ 
ಹೇಳುವದೂ, ಶಿಷ್ಯರು ಅಪ್ಪಣಿ- ನೋಟ್ಟುಮಾಡಿಕೊಳ್ಳುವದೂ ಇಷ್ಟೆ 
ಹೊರತು ಹೆಚ್ಚನ ಗುರುಶಿಷ್ಯಸಂಬ೦ಧವೇ ಕ೦ಡು ಬರುವುದಿಲ್ಲ. ಈ 
ನೂತನ ಪದ್ಧತಿಯಿಂದ ಹೊಟ್ಟೆಯ ಪಾಡಿಗಾಗಿ ದುಡಿಯುವ ಗುರಗಳನ್ನು 
ಕಸಕ್ಕಿಂತ ಕಡೆಯಾಗಿ ತಿಳಯುವ ಶಿಷ್ಯರೂ ಹೆಚ್ಚುತ್ತಅರುವರು. 
ಇದರಿಂದಲೇ ದೇಶವು ಇಷ್ಟು ಹೀನದೆಸೆಗೆ ಬ೦ದಿರುವುದು. ಇನ್ನೂ 
ಬರುತ್ತಿರುವದು. ಆದರೂ ಎಷ್ಟೋ ಜನರು ಇದೊ೦ದು ನವನಾಗರಿಕತೆಯ 
ಲಕ್ಷಣವೆಂದು ಹೇಳಕೊಳ್ಳುತ್ತಿರುವರು. ನಮ್ಮ ದುರ್ದೈವ! 


ವೀಣಾವೆ೦ಕಟನು ಈಗ ವೇದ ಶಾಸ್ತ್ರಗಳಲ್ಲಿ ಪಾರಂಗತನಾಗಿರುವನು. 
ಗುರುಗಳಾದ ನರಸಿ೦ಹಾಚಾಂರ್ಯುರ ಬಂಡವಲವು ಇಲ್ಲಗೆ 


ತೀರಿದಂತಾಯುತು. ಶಿಷ್ಯನ ಕುತೂಹಲವು ಮಾತ್ರ ಮುಗಿಯಲಲ್ಲ. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 14 


ಇನ್ನೂ ಹೆಚ್ಚನ ವಿದ್ಯೆ ಕಅಯಬಖಬೇಕಾ೦ಬಾಶೆ ಹುಟ್ಟತು. ಅಷ್ಟರಲ್ಲಿ ಈತನ 
ಅಣ್ಣ೦ದಿರಾದ ಗುರುಚಾರ್ಯರು ತಂದೆ-ತಾಯಿಗಳ ಅಪ್ಪಣಿಯಂತೆ ಅತಿ 
ಸುಂದರಳೂ ವಿದ್ಣ್ಧಾವಿನಯ ಸ೦ಪನ್ನಳೂ ಆದ ಸರಸ್ವತಿ ಎ೦ಬ 
ಕನ್ಯೆಯೊಡನೆ ವೆಂಕಟನ ಲಗ್ನವನ್ನು ಮಾಡಿದರು.” ಕೂಡಲೆ ವೆಂಕಟನು 
ವಿದ್ಯಾರ್ಜನೆಗಾಗಿ ಕುಂಭಕೋಣಕ್ಕೆ ಹೊರಟುಹೋದನು. 


ಆಗ ಅಲ್ಲ ಮಂತ್ರಾಲಯ ಮಠದ ಶ್ರೀಸುದೀಂದ್ರತೀರ್ಥರೆ೦ಬ 
ಸ್ವಾಮಿಗಳವರು ವಾಸಮಾಡಿಕೊಂಡಿದ್ದರು. ಇವರೇನು ಸಾಮಾನ್ಯರಲ್ಲ. 
ಚತು: ಷಷ್ಠಿಕಲೆಗಳಲ್ಲಯೂ ಪ್ರವೀಣರಾಗಿ ಅಪ್ಪಯ್ಯದೀಕ್ಷಿತರೆ೦ಬ ಮಹಾ 
ಪಂಡಿತರ ಶಿವಸರ್ವೋತ್ತ ಮತ್ತ ಸಾಧಕಗಳಾದ ಸಕಲ ಗ್ರಂಥಗಳಗೂ 
ಪ್ರತಿದ್ರಂಥಗಳನ್ನು ರಚಿಸಿ ಚತುರಧಿಕ “ಶತಗ್ರ೦ಥರತ್ನಪ್ರಣೇತಾ' 
ಎಂಬುದಾಗಿ ಬರುದನ್ನು ಪಡೆದ೦ಥ ಶ್ರೀಮದ್ಧಿಜಂಖೀಂದ್ರ ಸ್ಥಾಮಿಗಳ 
ವರಕರಸಂ೦ಜಾತರು. ಅತಿಪ್ರಸಿದ್ಧ ವಿದ್ವಾವ೦ಂತರು ಇವರ 
ವಿದ್ಯಾಕಲಾಕೌಶಲ್ಯವನ್ನು ನೋಡಿಯೇ ಶ್ರೀರಘುನಾಥಪ್ರಭೂ ಶ್ರೇಷ್ಠನು 
ಇವರಿಗೆ ಕನಕಾಜಷೇಕವನ್ನು ಮಾಡಿಸಿದ್ದನು.?ಇದು ಅಲ್ಲದೆ ಕರ್ನಾಟಕದ 
ದೊರೆಯೂ ಕೂಡ ಇವರ ಗ್ರಂಥ ರಚನಾತುರ್ಯಕ್ಕೆ ಆಶ್ಚರ್ಯಪಟ್ಟು 
ರತ್ನಾಭೀಷೇಕವನ್ನು ಮಾಡಿಸಿದ್ದನಂತೆ. ಈ ಶ್ರೀಪಾದಂಗಳವರು"ಅಲಂ೦ಕಾರ 
ಮಂಜರಿ'(ಅಲಂಕಾರಗ್ರಂಥ) ಸುಭದ್ರಾಪರಿಣಯ (ನಾಟಕ) ಎ೦ಬ 
ಗ್ರಂಥಗಳನ್ನು ರಚಿಸಿರುವರು. 


ವೀಣಾವೆ೦ಕಟನು ನೆಣ್ಣಗೆ ಅಲ್ಲಗೆ ಹೋದನು. ಶ್ರೀಗಳವರು ಶಿಷ್ಯರಿಗೆ 
ಪಾಠ ಹೇಳುತ್ತ ಕುಳತಿದ್ದರು. ಶಿಷ್ಯಸ್ತೋಮವು ಬಹು ದೊಡ್ಡದಾಗಿತ್ತು. 





*1 ಜ್ಞಾತ್ಪಾಲಗ್ನವಯಸ್ಥ೦ಚ ತಸ್ಮೈಕನ್ಯಾಮಯೋಖಜಯತ್‌॥ 

ಸರಸ್ವತೀತಿ ನಾಮ್ನೀ೦ಹಿ ಗುರುಚಾರ್ಯಸ್ತದಾ ಮುದಾ॥ 

ತತ: ಶ್ರೀವೇ೦ಕಟಚಾರ್ಯೊ ಕುಂಭಘೋಣ ಪುರಂಗತಃ॥ 

ತತ್ರಶ್ರೀ ಸ್ಥಾಮಿನಂ ಶ್ರೇಷ್ಠಂ ಶ್ರೀಸುದೀಂದ್ರ ನಾಮಸಃ॥। 

(ರಾಘವೇಂದ್ರಾಣು ವಿಜಯ) 

* ರಘುನಾಥಪ್ರಭುವೆಂದರೆ- ತಂಜಾವರದ ದೊರೆಯಾದ ಅಚ್ಚುತನಾಯಕನ ಮಗನು. ಈತನು 1614ರಲ್ಲಿ ಪಟ್ಟಕ್ಕೆ 
ಬಂದನು. 
ಈ ವಿಷಯವನ್ನು- ಚತುರ್ಥಗುಚ್ಛದೊಳಗೆ ಬಂದಿರುವ ಕಾಲವಿಚಾರದಲ್ಲ ವಿಸ್ತರಿಸಿರುವೆವು. ಅಲ್ಲದೆ ಮುಂದೆ 
ಬಂದಿರುವ ಯಜ್ಞನಾರಾಯಣದೀಕ್ಷಿತರ ವಿಷಯವನ್ನೂ ಅಲ್ಲಯೇ ಹೇಳರುವೆವು. ಆ ಭಾಗವನ್ನು ನೋಡಿರಿ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 15 


ಈತನು ಹೋದವನೇ ಶ್ರೀಗಳವರಿಗೆ ವಿನಯದಿಂದ ಸಾಷ್ಟಾಂಗ 
ಹಾಕಿದನು. ಗುರುಗಳು ಈತನನ್ನು ನೋಡಿ ನೀನಾರೆಂದು ಕೇಳಲು 
ತನ್ನ ವ್ಯತ್ತಾ೦ತವನ್ನೆಲ್ಲ ಹೇಳ ವಿದ್ಯಾಭ್ಯಾಸಕ್ಕೆ ಸನ್ನಿಧಿಗೆ ಬಂದಿರುವೆನೆಂದು 
ಅರಿಕೆಮಾಡಿಕೊಂಡನು. ಶ್ರೀಗಳವರು ಸಂತೋಷಭರಿತನಾಗಿ 
ಈತನೊಬ್ಬನನ್ನು ತಮ್ಮ ಶಿಷ್ಯ ಸಮೂಹದಲ್ಲ ಕೂಡಿಸಿಕೊಂಡುಜಟ್ಟರು. 


ವೀಣಾವೆಂಕಟನಮು ಸಾಮಾನ್ಯ ಬುದ್ಧಿಯವನಲ್ಲ. ಗುರುಗಳು 
ವಿಷಯವನ್ನು ಎಷ್ಟು ಸ೦ಕ್ಷೇಪದಿ೦ದ ಹೇಳದರೂ ಕೂಡ ಅದಕ್ಕೆ ಅತ್ಯ೦ತ 
ವಿಸ್ತೃತವಾದ ವ್ಯಾಖ್ಯಾನವನ್ನು ಆ ರಾತ್ರಿಂಶುಲ್ಲಂರ 
ಬರೆದಿಟ್ಟುಬಡುತ್ತಿದ್ದನು. ಯಾವ ಶಿಷ್ಯನ ಬುದ್ಧಿಗೂ ಗ್ರಹಿಸಿದಂಥ ವಿಷಯ 
ವಿವರಣೆಯನ್ನು ಈತನು ಅಲಾಮಾತ್ರವಾಗಿ ತಿಳದುಕೊಳ್ಳುವನು. ಉಳದ 
ಶಿಷ್ಯರಿಗೆ ಇಷ್ಟೊಂದು ಮೇಧಾಶಕ್ತಿಯು ಇರಲಲ್ಲ. ಅದರಿ೦ದಲವರು 
ವೀಣಾ ವೆ೦ಕಟನನ್ನು ಕ೦ಡು ಅಸುಯೆ ಪಡಹತ್ತಿದರು. ಏನಾದರೂ ಮಾಡಿ 
ಆತನನ್ನು ಮಠದಿ೦ದ ಹೊರಗೆ ಹಾಕಿಸುವದು ಅವರ ಧ್ಯೇಯವಾಗಿತ್ತು. 


ಆ ಮಡಿವಳ್ಳನಕೌ। ಶಳಮಂ೦ ಮನ್ನಿಸುವರಾರ್‌ 
ದಿಗಂಬರರೂರೋಳ್‌”'॥ 


ಎಂಬಂತೆ ಈತನ ಅಪ್ರತಿಮವಾದ ಬುದ್ಧಿ ಸಾಮರ್ಥ್ಯವನ್ನು ಕಂಡು 
ಹಿಡಿಯುವ ಶಕ್ತಿಯು ಹೇಗಾಗಬೇಕು? ಕಡೆಗೆ ಒ೦ದು ದಿವಸ ಶ್ರೀಗಳೆದುರಿಗೆ 
ಹೀಗೆ ಚಾಡೀ ಹೇಳದರು. - “ ವೀಣಾವೆ೦ಕಟನು ಬಹಳ ಆಟಗುಳ; 
ಲೇಶವಾದರೂ ಪಾಠವನ್ನು ಕಅಯುವುದಿಲ್ಲ. ರಾತ್ರಿಯಲ್ಲ ಕೂಡಾ ನಿದ್ದೆ 
ಮಾಡದೆ ಉಡಾಳತನದಿಂದ ತಿರುಗುತ್ತಿರುವನು. ಇಂಥವನನ್ನು ಮಠದಲ್ಲ 
ಅನ್ನು ಹಾಕಿ ಇಟ್ಟುಕೊ೦ಡದ್ದು ಅನ್ಯಾಯವೇ ಸರಿ.” 


ನೋಡಿದೆರಾ! ದುರ೯ನನ ಸ್ವಭಾವವು ಹೇಗಿರುವುದು? ಅವರು ತಮಗೆ 
ಏನೂ ಲಾಭವಿಲ್ಲದಿದ್ದರೂ ಎರಡನೆಯವರ ಕಾರ್ಯಹಾನಿಯನ್ನು ನೋಡಿ 
ಸಂತೋಷಪಡುವರು. ಅಂತೆಯೇ- ಇವರ ವಿಷಂಯದಲ್ಲ 
ಸುಭಾಷಿತಕಾರರು ಹೀಗೆ ಒಕ್ಕಣಿಸಿರುವರು:- 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 16 


ದುರ್ಜನಸ್‌ ಸಿ ಪ್ಛಭಾವೋಯಂ ಪರಕಾರ್ಯವಿನಾಶನಂ॥ 
ಟೀ ತೃಪ್ತಿ ವಾಪ್ನೊ ತಿ ಮೂಷ ಷಕೋವಸ್ತ್ರಭಕ್ಷಣಾತ್‌॥ 


( ಇಅಯು ತನ್ನ ಹೊಟ್ಟಿಗೆ ತೃಪ್ತಿಯಾಗದಿದ್ದರೂ ವಸ್ತ್ರಗಳನ್ನು ಅನ್ನು 
ವಿಚ್ಚಿನ್ನ ವಾಗಿ ಈ ಜಸುಟ ಆನ೦ದಿಸುವಂ೦ತೆ- ಸತ ಕ್ಟ 
ಜತ ಯಕ ಕಾರ್ಯ ನಾಶದಿಂದಲೇ ಸಂತೋಷ ಪಡುವರು. 
ಇದೊಂದು ಅವರ ಹುಟ್ಟು ಸ್ವಭಾವ!) 


ಶಿಷ್ಯರ ಮಾತು ಶ್ರೀಗಳವರಿಗೆ ಸರಿದೋರಲಲ್ಲ. ಅವರು ವಿಚಾರ 
ಮಾಡುವೆವೆಂದು ಹೇಳದರು. ಮುಂದೆ ನಾಲ್ಕಾರು ದಿವಸಗಳಾದ ಮೇಲೆ 
ಸುಧಾಪಾಠ ಹೇಳುವ ಕಾಲಕ್ಕೆ ಶ್ರೀಗಳವರಿಗೆ ಏನೋ ಸಂಶಯವು 
ತಟದ್ದರಿಂದ- ಪಂ ಪಾಠವನ್ನು ನಾಳೆ ಹೇಳುವೆವೆಂದು ಎಲ್ಲರನ್ನೂ 
ಕಳಸಿಬಟ್ಟರು. ಹಾಗೂ ಆವತ್ತಿನ ರಾತ್ರಿಯಲ್ಲಯೇ ಶಿಷ್ಯನಾದ ವೆಂಕಟನನ್ನು 
ಪರೀಕ್ಷಿಸ ಬೇಕೆಂದು ಯೋಚಿಸಿದರು. ಪಾಪ! ವೆ೦ಕಟನಿಗೆ ಈ ಕ 
ಸುದ್ದಿಯೂ ಗೊತ್ತಿರಲಲ್ಲ. ನಿತ್ಯಕ್ರಮದಂತೆ ಆವತ್ತಿನ ದಿವಸವಾದರೂ 
ಗುರುಗಳು ಯಾವ ಪಾಠವನ್ನು ಸಂಶಯವೆಂದು ನಿಲ್ಪಸಿದ್ದರೋ ಅದಕ್ಷೇನೇ 
ಸರಿಯಾದ ಅರ್ಥವಿವರಣೆಯನ್ನು ಬರೆದಿಟ್ಟು ಮಲಗಿಕೊಂಡುಬಟ್ಟನು. 
(ಈಗ ವೆಂಕಟನು-ಸುಧಾರ್ರಂಥಕ್ಕೆ ಪರಿಮಳವೆ೦ಬ ಟಪ್ಪಣಿಯನ್ನು 
ಬರೆಯುತ್ತಿದ್ದನು) ಗಾಢವಾದ ನಿದ್ದೆಹತ್ತಿತ್ತು. ಒಳ್ಳೇ ಮಧ್ಯರಾತ್ರಿಯ ಸಮಯ. 
ಶ್ರೀಗಳು ಕೈಯಲ್ಲ ಒ೦ದು ದೀಪವನ್ನು ತಕ್ಕೊ೦ಡು ವೆ೦ಕಟನು ಮಲಗಿದ್ದ 
ಸ್ಥಳವನ್ನು ಹುಡುಕುತ್ತ ಬಂದರು. ವೆಂಕಟನಾದರೋ ಗುರಿಕೆ 
ಜೋಡಿಯ ತ್ತಾನೆ. ಉಟ್ಟದ್ದೊ೦ದು ಅ೦ಗವಸ್ತ. ಹೊತ್ತದೊ೦ದು ಪಂಚೆ. 
ಇಷ್ಟರ ಹೊರತು ಅವನ ಮೈಮೇಲೆ ಏನೂ ಇರಲಲ್ಲ. ಹತ್ತರದಲ್ಲ ಬರೆದಿಟ್ಟ 
ಕಾಗದಗಳು ಕೆಲವು ಜದ್ದಿದ್ದವು. 


ಶ್ರೀಗಳವರು ಆ ಕಾಗದ ತಕ್ಕೊಂಡು ನೋಡುತ್ತಾರೆ! ಮುಂಜಾವಿನ 
ಪಾಠ ಹೇಳುವಾಗ ತಮಗೆ ಯತ: ಸಂಶಯವು ಬಾಧಿಸುತ್ತಿತೋ ಅದಕ್ಕೇ 
ಟಪ್ಪಣೆಯು ಅದರಲ್ಲ ಬರೆಯಲ್ಪಟ್ಟತ್ತು. ಆಗ ಅವರಿಗಾದ ಆನಂದವನ್ನು 
ಎಷ್ಣೆಂದು ಹೇಳೋಣ! ದಳದಳನೆ ಎರಡೂ ಕಣ್ಣುಗಳ೦ದ ಬನಸಕಾಸ 6) 
ಸುರಿಯಹತ್ತಿದವು. ನೆಟ್ಟ ದೃಷ್ಟಿಯಿಂದ ವೆ೦ಕಟನನ್ನೇ ನೋಡಹತ್ತಿದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 17 


ಅವರಿಗೆ ತಿಆದುಹೋಯುತು. ಈತನು ಸಾಮಾನ್ಯ ಶಿಷ್ಯನಲ್ಲ 
ದೇವಾ೦ಶನಾಗಿರಲಕ್ಕೆ ಬೇಕು. ಆಹಾ! ಏನು ನಮ್ಮು ಪುಣ್ಯವೋ! ಇಂಥ 
ಶಿಷ್ಯನು ದೊರಕಿದನು.ಎ೦ದು ಮನಸ್ಸೀನಲ್ಲಯೇ ಆತನನ್ನು ಕೊಂಡಾಡಿ, 
ಆನಂದದಿಂದ ತಮ್ಮ ಮೈಮೇಅನ ಶಾಲನ್ನು ತೆಗೆದು ಆತನಿಗೆ ಹೊಚ್ಣಿ, 
ಬರೆದ ಓಲೆಗಳನ್ನು ತಕ್ಕೊ೦ಡು ಹೊರಟುಹೋದರು. ನಸುಕು ಹರಿಯಿತು. 
ವೆ೦ಕಟನು- 


““ಉತಿಷ್ಟೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡದ್ದಜ। 
ಉತ್ತಿಷ್ಠ ಕಮಲಾಕಾ೦ತ ತ್ರೈಲೋಕ್ಯಂ ಮಂಗಲಂ ಕುರು।"” 


ಎಂಬುದಾಗಿ ದೇವರನು ಧ್ಯಾನಿಸುತ್ತಾ ಎದ್ದು ಕುಳತನು. ಮೈಮೇಲೆ 
ನೋಡಿಕೊಳ್ಳುತ್ತಾನೆ! ದಿವ್ಯವಾದ ಶಾಲು, ಇದೇನು? ನಾನು ಪಂಚೆಯನ್ನು 
ಹೊತ್ತುಕೊ೦ಡು ಮಲಗಿರಲು, ಇಂಥ ಘನತರವಾದ ಶಾಲನ್ನು 
ಹೊಚ್ಚಿದವರಾರು? ಎಷ್ಟಷ್ಟೋ ಯೋಚಿಸಿದನು. ಕಡೆಗೂ ತಿಳಯಲೇ ಇಲ್ಲ. 
ಗಾಖರಿಯಾದನು. ಇದೆಲ್ಲವೂ ತನ್ನ ಮೇಲೆ ಹೊಟ್ಟೇಕಿಚ್ಚುಪಡುತ್ತಿದ್ದ 
ಗೆಳೆಯರ ಕೆಲಸವಿರಬಹುದೆಂದು ಅತನಿಗೆ ಆಗ ಹೊಳೆಯಿತು. ಕೂಡಲೇ 
ಪ್ರಾತರ್ವಿಧಿಗಳನ್ನು ತೀರಿಸಿಕೊಂಡು ಗುರಿಸನ್ನಿಧಿಯಲ್ಲ ತಾನು 
ಊಹಿಸಿದ್ದನ್ನು ಹೇಳ ಶಾಲನ್ನು ತೆಗೆದಿಟ್ಟನು. ಶೀಗಳವರು ಆಗ ಯಾವ 
ಮಾತನ್ನು ಆಡದೆ- ಶಿಷ್ಯರೆಲ್ಲರೂ ಪಾಠಕ್ಕೆ ಬಂದ ಮೇಲೆ ವೆಂಕಟನ 
ಅಪ್ಪಣೆಯ ಪುಸ್ತಕವನ್ನು ಎಲ್ಲರಿಗೂ ತೋರಿಸಿದರು. ವೆ೦ಕಟನು ಬೆರಗಾಗಿ 
ಹೋದನು. ಶ್ರೀಗಳವರು ತನ್ನು ಮೇಲೆ ತೋರಿಸಿದ ಮಮತೆಯನ್ನು ನೋಡಿ 
ಅವನ ಆನಂದವು ಉಕ್ಕೇರಿ ಬರಹತ್ತಿತು. ಸಾಷ್ಟಾಂಗ ಹಾಕಿ ಪಾಮರನ 
ಮೇಲೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳುತ್ತಿದನು. ಮೊದಲು ಚಾಡೀ 
ಹೇಳದ ಶಿಷ್ಯರ೦ತೂ ಮೋರೆ ತಗ್ಗಿಸಿದ್ದರು. 


ಇಂಥ ಅಗಾಧ ಬುದ್ಧಿಯುಳ್ಳವನೂ, ಸುಗುಣಿಯೂ, ನಮ್ರಶಾಅಯೂ 
ಆದ ಹುಡುಗನನ್ನು ಯಾರು ಪ್ರೀತಿಸಲಕ್ಕಿಲ್ಲ? ಸ್ವಾಮಿಗಳೂ ಕೂಡ ಆತನ 
ತಲೆಯ ಮೇಲೆ ಕೈಯಟ್ಟು ಯಾವ ಹೆಸರಿನಿಂದ ಸುಧಾ ವ್ಯಾಖ್ಯಾನ 
ಬರೆಯುತ್ತಿದ್ದನೋ, ಅದನ್ನೇ ಅ೦ದರೆ ಪರಿಮಳ ಎಂಬ ಬಹುಮಾನದ 
ಜರುದನ್ನೇ ಅವನಿಗೆ ದಯಪಾಲಸಿದರು. 





"ದತ್ತಾ ಪರಿಮಳಾಖ್ಯಾಂ ಸ ವೆಂಕಟಾಚಾರ್ಯ ಧೀಮತೆ! 
ಸಂಚರಾಯ ಸಶಿಷ್ಯೋಸೌ ಕುಂಭಘೋಣ ಪುರಾಧ್ದತಃ॥ 
( ರಾಘವೇಂದ್ರಾಣತಿ ವಿಜಯ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 18 


ಮುಂದೆ ವೆ೦ಕಟನು ಗುರುಗಳ ಸ೦ಗಡ ಸ೦ಚಾರ ಮಾಡುತ್ತ ಮಾಡುತ್ತ 
ದಕ್ಷಿಣ ದ್ವಾರಕೆಗೆ ಹೋಗಲು ಅಲ್ಲಿಯ ಶ್ರೀಕೃಷ್ಣಮೂರ್ತಿಯ 
ದೇವಾಲಯದಲ್ಲಿ ಒಬ್ಬ ಸಂನ್ಯಾಸಿ ಇದ್ದನು. ಆತನಿಗೆ ಇವರಿಗೂ 
ವಾಕ್ಕ್ಯಾರ್ಥ ವಿಚಾರಣೆಯು ನಡೆಯುತು. ವೆಂಕಲಾಚಾರ್ಯರು ನುಡಿದ 
ಶಬ್ದವು ಅಪಶಬ್ಬವೆಂದು ಸಂನ್ಯಾಸಿಯು ಹೇಳದನು. ಅದಕ್ಷೆ 
ವೆಂಕಲಾಚಾರ್ಯರು :- ನಿಮಗೆ ವ್ಯಾಕರಣ ಮಹಾಭಾಷ್ಯವು 
ಗೊತ್ತಿಲ್ಲವೆಂದು ಹೇಳ, ಮಹಾಭಾಷ್ಯವನ್ನು ಅನುವಾದ ಮಾಡಿ "ಪ್ಲಾ' 
ಧಾತುವಿಗೆ ಉಜೂಂತರೂಪವನ್ನು ಹೇಳ ಅದೇ ಧಾತುವಿಗೆ ಯಜೂ೦ತ 
ರೂಪವನ್ನು ಹೇಳರೆ೦ದು ಸ೦ನ್ಯಾಸಿಗೆ ಪ್ರಶ್ನ ಮಾಡಿದರು. ಆತನ ಬಾಯಿ 
ಕಟ್ಟಾಯಿತು. ಇದೆಲ್ಲವನ್ನೂ ಕೇಳದ ಶ್ರೀಗಳವರು ಅತ್ಯ೦ತ 
ಸಂತೋಷದಿಂದ ಶಿಷ್ಯನಿಗೆ (ವೆ೦ಕಟನಿಗೆ) ಮಹಾಭಾಷ್ಯನೆ೦ಬ 
ಮತ್ತೊಂದು ಬರುದನ್ನು ದಯಪಾಆಸಿದರು. 


ತುಸು ದಿನಗಳು ಕಳೆದವು. ವೆಂಕಟನು ತಂಜಾವರವೆಂಬ ಪಟ್ಟಣಕ್ಕೆ 
ಹೋದನು. ತಂಜಾವರವೆಂದರೆ ಆಗ ಚೋಳದೇಶಕ್ಕೆ ರಾಜಧಾನಿಯಾಗಿತ್ತು. 
ಅಲ್ಲ ವಿಜಯನಗರದ ಅಚ್ಚುತರಾಯರಿಂದ ಸ್ಥಾಪಿಸಲ್ಪಟ್ಟ ಚವ್ಹ ನಾಯಕನ 
ಮೊಮ್ಮಗನಾದ ರಘುನಾಥನಾಯಕನೆ೦ಬವನು ದೊರೆತನ ಮಾಡುತ್ತಿದ್ದನು. 
(ಶ್ರೀ ಸುಧೀ೦ದ್ರರಿಗೆ ರತ್ನಾಭೀಷೇಕ ಮಾಡಿಸಿದ ದೊರೆಯು ಈತನೇ) 
ಈತನ ಆಸ್ಥಾನದಲ್ಲಿ ಗೋವಿಂದ ದೀಕ್ಷಿತರ (ಚವ್ರನಾಯಕರಲ್ಲ 
ಮಂತ್ರಿಗಳಾಗಿದ್ದ ಮುಹಾತ್ಮರಿವರು) ಹಿರಿಂಖ ಮಗನಾದ 
ಯಜ್ಞನಾರಾಯಣ ಭಟ್ಟನೆ೦ಬ ಪಂಡಿತನು ಒಳ್ಳೇ ಹೆಸರಾಗಿದ್ದನು.? ಯಾವ 
ಪಂಡಿತರಾದರೂ ಈತನ ಕೂಡ ವಾಕ್ಷಲಹ ಮಾಡಿ ಇದುವರೆಗೂ ಜಯ 
ಪಡೆದಿರಲಲ್ಲ. ಇಂಥಲ್ಲಿ ನಮ್ಮ ವೀಣಾವೆಂಕಟನು ಶುಲ್ಪಸೂತ್ರ 
ವ್ಯಾಖ್ಯಾನವನ್ನು ನಡೆಸಿ ವಾದದಲ್ಲ ಅನೇಕಾನೇಕ ಪಂಡಿತರನ್ನು 
ಜೈಸಿದನು; ಹಾಗೂ ತಪ್ಪ ಮುದ್ರಾಂಕನದ ವಿಷಯದಲ್ಲ ಅತ್ಯಂತ 





* ದೃಷ್ಟ್ವಾ ಸರ್ವಂ ದೈಶಿಕ: ಶ್ರೀ ಸುದೀಂದ್ರ: ಪ್ರಾಗಜ್ಞಾತಂ ಕೌಸಲ೦ ಶಬ್ದಭಾಷ್ಯೆ॥ 
ಪ್ರಾಚೀನಾಖ್ಯಾ೦ ತಾ೦ ಮಹಾಭಾಷ್ಯ ಪೂರ್ವಾಂಪ್ರಾದಾದಸ್ಕೈ ಪಶ್ಯತಾಂ ಪಂಡಿತಾನಾಂ॥ 
( ರಾಘವೇಂದ್ರಾಣತಿ ವಿಜಯ) 
* ಈತನ ವಿಷಯವನ್ನು ಮುಂದೆ ಚತುರ್ಥ ಗುಚ್ಚದೊಳಗೆ ಶ್ರೀಗಳವರ ಕಾಲವಿಚಾರ ಎ೦ಬ 
ಭಾಗದಲ್ಲ ನೋಡಿರಿ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 19 


ಪ್ರೌಢವಿಚಾರವುಳ್ಳ ಉಪನ್ಯಾಸವೊ೦ದನ್ನು ಮಾಡಿದನು. ಇದರಿಂದ 
ಯಜ್ಞನಾರಾಯಣ ಭಟ್ಟನು ಸಂತೋಷಭರಿತನಾಗಿ ಈತನ ವಿಷಯದಲ್ಲ 
ಬಹು ಗೌರವವನ್ನು ತೋರಿಸಿದನು. ಆಗ ಶ್ರೀಗಳವರು ಶಿಷ್ಯನಾದ 
ವೆಂಕಟನಿಗೆ ವಿಶೇಷ ಮರ್ಯಾದಾಸೂಚಕವಾದ "ಭಟ್ಟ' ನೆಂಬ ಮತ್ತೊಂದು 
ಜರುದಾಂಕಿತವನ್ನು ಕೊಟ್ಟರು. 


“ಯಜ್ಞನಾರಾಯಣಂ ಭಟ್ಟಂ ತಂಜತ್ವಾತೋಷಯದ್ದುರುಂ॥ 
ಕೇನತಸ್ವಾದಧ್ಯಟ್ಟ ಸ೦ಜ್ಞಂ ಲಬ್ಧವಾನ್‌ ಭಾಷ್ಯವೇಂಕಟ:”॥ 
(ರಾಘವೇ೦ದ್ರಾಣು ವಿಜಯ) 

ಪೂರ್ವ ಕಾಲದಲ್ಲ- ಭಟ್ಟ. ಆಚಾರ್ಯ ಎಂಬ ಹೆಸರುಗಳನ್ನು ಒಳ್ಳೇ 
ಪೂಜ್ಯರಾದವರಿಗೆ ಕೊಡುವ ಸಂಪ್ರದಾಯವಿತ್ತು; ಮತ್ತು ಈ 
ಪಟ್ದಾಂಕಿತವನ್ನು ಪಡೆದವರು ಧನ್ಯರೆ೦ದು ತಿಳಯುತ್ತಿದ್ದರು. ಈಗಿನ 
ನಾಗರಿಕತೆಯ ಕಾಲದಲ್ಲಾದರೂ ಈ ಹೆಸರನ್ನು ಧರಿಸುವುದು ಕೇವಲ 
ತಿರಸ್ಥಾರ ಸೂಚಕವೆ೦ದು ತಿಳದು ಇದ್ದವರೂ ಆ ಹೆಸರುಗಳನ್ನು ತೆಗೆದು 
ಹಾಕ ಹತ್ತಿರುವರು. ಭಟ್ಟರೆ೦ದಾಗಅ ಆಚಾರ್ಯರೆಂದಾಗಲ ಕರೆದರೆ ಬಲು 
ನಾಚಿಕೆಗೇಡೆ೦ದು ಈಗಿನ ತಿಳುವಳಕೆ. ಪೂರ್ವಜರು ಬಹು ಶ್ರಮಪಟ್ಟು 
ವಿದ್ಯಾಭ್ಯಾಸ ಮಾಡಿ ಮಿಗಿಲಾದ ಪಾಂಡಿತ್ಯದಿಂದ ಯಾವ ಜರುದನ್ನು 
ಪಡೆಯಲಕ್ಷೆ ಹವಣಿಸುತ್ತಿದ್ದರೋ ಅಂಥಾ ಚರುದನ್ನು ಅವರ ವಂಶಜರಾದ 
ನಾವೇ ಈಗ ತಿರಸ್ಥರಿಸಹತ್ತಿರುವೆವೆ೦ದ ಮೇಲೆ ನಮ್ಮಂಥ ಪಾಮರರು 
ಇನ್ಯಾರು? ಅಯ್ಯೋ! ದುರ್ದೈವವೇ! ನಾಗರಿಕತೆಯು ಹೆಚ್ಚು ಹೆಚ್ಚಾದ೦ತೆ 
ಇನ್ನೂ ನಮ್ಮನ್ನು ಎಲ್ಲಿಗೆ ಒಯ್ದು ಮುಟ್ಟಸುವಿಯೋ ಯಾರು ಬಲ್ಲರು? 
ಕಾಲಾಯ ತಸ್ಮೈ ನಮಃ 


ಭೋ ವಾಚಕವ್ಯಂದ! ಯಾವ ಬಾಲಕನು ಬಾಲ್ಯದಲ್ಲಿಯೇ ಶ್ರೀಗಳವರ 
ಅನುಗ್ರಹಕ್ಕೆ ಪಾತ್ರನಾಗಿ-ಪರಿಮಳ, ಮಹಾಫಾಷ್ಯ. ಭಟ್ಟ ಮುಂತಾದ 
ಚರುದುಗಳನ್ನು ಹೊಂದಿದನೋ ಅಂಥ ಬಾಲಕನನ್ನು ನಾವು ಇನ್ನು 
ಮೇಲೆ ಬಾಲಕನಂತೆಯೇ ಏಕವಚನದಿ೦ದ ಕರೆಯುವುದು ಸರಿಯಾದದ್ದಲ್ಲ. 
ಕಾರಣ ಪಂಡಿತ ವೆಂಕಲಾಚಾರ್ಯರೆಂದೇ ಕರೆಯೋಣ! 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 20 


ವೆ೦ಂಕಟಾಚಾರ್ಯರು ಎಂಥ ಘನಪಂಡಿತರಾದರೂ, ಮನೆಯಿಂದ ಬಲು 
ಬಡವರಾಗಿದ್ದರು. ಸಾಧಾರಣವಾಗಿ ವಿಚಾರ ಮಾಡಿದರೆ ಲೋಕದಲ್ಲ 
ಲಕ್ಷ್ಮೀ-ಸರಸ್ವತಿಯರು ಅನ್ಯೋನ್ಯ ಪ್ರೀತಿಯ೦ದ ಕೂಡಿಕೊ೦ಡಿರುವುದು 
ಅಪೂವರವೇ ಸರಿ. ಲಕ್ಷ್ಮೀಯನ್ನು ಕಂಡರೆ ಸರಸ್ವತಿಗಾಗದು; 
ಸರಸ್ವತಿಯನ್ನು ಕಂಡರೆ ಲಕ್ಷ್ಮೀಗಾಗದು. ಇದೇ ಬಹ್ಮಸ್ಯಷ್ಟಿಯಲ್ಲ ಹೆಚ್ಚಾಗಿ 
ಕಂಡು ಬರುವುದು. ಅಯ್ಯೋ ವಿಧಾತ! ಯಾರು ನಿನ್ನ ಹೆಂಡತಿಯಾದ 
ಶಾರದೆಯನ್ನು ಪೂಜೆಮಾಡಿ ಆಕೆಯಿಂದ ವರವನ್ನು ಪಡೆದುಕೊಳ್ಳುವರೋ 
ಅಂಥಾ ಮಹಾತ್ಮರನ್ನು ಅನ್ನಕ್ಕೋ ಗತಿಯುಲ್ಲದಂತೆ ಮಾಡಿಬಡುವಿಯಲ್ಲಾ! 
ಇದೇ ಏನು ನ್ಯಾಯ? ಅಥವಾ ಇಹಲೋಕದ ಸುಖಕ್ಕೆ ಮಾತ್ರ 
ಸಾಧನೀಭೂತವಾದಂಥ, ದುರ್ಗುಣಗಳ ಉತ್ಪತ್ತಿಗೆ ತವರುಮನೆಯಾದಂಥ 
ಲಕ್ಷ್ಮೀಯ ಅನುಗ್ರಹವು ಉಪಯೋಗವಿಲ್ಲೆಂದೇ ತಿಆದು ಹೀಗೆ 
ಮಾಡಿರುವಯೋ ಏನೋ ಯಾರು ಬಲ್ಲರು? ಹೇಗೇ ಆಗಲ. 
ವೆಂಕಬಾಚಾರ್ಯರಿಗೆ ಲಕ್ಷ್ಮೀಯ ಅನುಗ್ರಹವಾಗಿರಅಲ್ಲ. ಅತ್ಯ೦ತ ದರಿದ್ರ 
ಸ್ಥಿತಿಯಲ್ಲಿಯೇ ಕಾಲಕಳೆಯುತ್ತಿದ್ದರು. ಎಲ್ಲಿಯವರೆಗೆ ಇವರು ಸಂಸಾರದ 
ತಾಪವನ್ನು ಹಚ್ಚಿಕೊಳ್ಳದೆ ಕೇವಲ ವಿದ್ಯಾಭ್ಯಾಸದಲ್ಲಯೇ ಕಾಲಕಳೆದರೋ 
ಅಲ್ಲಿಯವರೆಗೆ ಇವರಿಗೆ ಯಾವ ಚಿಂತೆಯೂ ಇದ್ದಿಲ್ಲ ಈಗಾದರೂ ಊರಿಗೆ 
ಬಂದು ಗೃಹಸ್ಥಾಶ್ರಮದಲ್ಲ ಕಾಅಟ್ಟರುವರು. ಅ೦ದ ಮೇಲೆ ಸಂಸಾರದ 
ತಾಪವು ಜಟ್ಟೀತೇ? ಒಬ್ಬಾನೊಬ್ಬ ಸತ್ಪುರುಷರು ಹೇಳದಂತೆ:- 

ಕಚ್ಚಿ ಬಹುಕಾಲ ಕಡಿಮ್ಯಾಗಲೊಲ್ಲದೋ। ಹೆಚ್ಚು ತಲೆ ಪೋಗು 

ತಿದೆ ಪೇಳಲೇನು॥ ಅಚ್ಯುತನೆ ನಿಮ್ಮ ನಾಮಮಂ೦ತ್ರದೌಷಧಿಯನ್ನು 

ಮುಚ್ಚಿಕೊಡುವೆ೦ದು ಮನದಲ್ಲ ನಿಂದು 110 

ಸ೦ಸಾರವೆ೦ಬೊ ಸರ್ಪದ ಬಾಧೆಯನ್ನು ಕಂಸಾರಿ ಕೇಳು 

ಸೈರಿಸಲಾರೆ ಇನ್ನುಪಲ್ಲ॥! ( ಹಿರೇ ಆಚಾರ್ಯರು) 


ಅದು ಎಂಥವರನ್ನೂ ಬಡದು. ಇರಲ. 


ಈ ಆಚಾರ್ಯರ ದಾರಿದ್ರ್ಯವು ಎ೦ಥದಾಗಿತ್ತೆ೦ಬುದನ್ನು ಅವರ 
ಮಕ್ಕಳಾದ ಲಕ್ಷ್ಮೀ-ನಾರಾಯಣಾಚಾರ್ಯರೇ ರಾಘವೇಂದ್ರ ವಿಜಯದಲ್ಲಿ 
ಹೀಗೆ ಬಣ್ಣಿಸರದ್ದಾರೆ ನೋಡಿರಿ:- 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 21 


1. ಅಬ್ದಸ್ಯೈಕ೦ ವತ್ಸ್ಯತೋ ನಾಸ್ಯನಮ್ಯಂ ಸ್ಥೂಲಂ ವಸ್ತ್ರಂ ಸಂತತಂ 
ಚಾಲ್ಲಮೌಲ್ಯಂ॥ 

ನವ್ಯಂ ವಸ್ತಂ ನೈವಸೂಕ್ಷ್ಮ೦ ಕದಾಪಿ ಕೌಮೇತಸ್ಕಿನ್‌ ಕಾ ಕಥಾ ಕಿಂಚ 
ನಸ್ಯ 

ಈ ತೈಲಾಭ್ಯಂಗಂ ವತ್ಸರ ಸೈೈೊಕವಾರಂ ನೈತಸ್ಕ್ಯಾಸ್ತಿ 
ಪ್ರಾಜ್ಯಮಾಜ್ಯ೦ಕಥಂ ಸ್ಯಾತ್‌॥ 

(ಎಲ್ಲಿಯೋ ತುಸು ಬೆಲೆಯುಳ್ಳ ಉರುಟು ನೂಲ್ಲನ ವಸ್ತವು ಸಹ 
ವರ್ಷಕ್ಕೊಂದು ದೊರೆಯುವುದು ಕಷ್ಟವಾಗಿತ್ತು. ಇನ್ನು ಸೂಕ್ಷ್ಮವಾದ 
ರೇಶಿಮೆ-ಜರತಾರಿ ವಸ್ತಗಳ೦ತೂ ದೂರತೋಪಾಸ್ತ.) 

(ತೈಲಾಭ್ಯಂಜನವು ವರ್ಷಕ್ಕೊಂದು ಸಾರೆ ಸಹ ಆಗುತ್ತಿರಅಲ್ಲ. ದಿನಾಲು 
ಊಟದಲ್ಲ ತುಪ್ಪವಂತೂ ಇಲ್ಲವೆ ಇಲ್ಲ.) 


ನೋಡಿದಿರಾ! ಎಂಥ ದರಿದ್ರ ಸ್ಥಿತಿಯಿದು. ಇಂಥವರಿಗೆ ಮುಂದೆ 
ಪರಮಾತ್ಮನು ಒಮ್ಮಿಂದೊಮ್ಮೆ ಧರ್ಮಸಾಮ್ರಾಜ್ಯದಲ್ಲ ಪಟ್ಟಗಟ್ಟ 
ಸ೦ಸ್ಥಾನಾಧಿಪತ್ಯವನ್ನು ವಹಿಸಿ ಬಟ್ಟನು. ಹಿಂದಕ್ಕೆ ಇದೇ ಸ್ವಾಮಿಯು 
ಕಡುಬಡವನಾದ ಕುಚೇಲನ ಒಂದು ಹಿಡಿ ಅವಕ್ಕಿಯನ್ನು ತಕ್ಕೊ೦ಡು 
ಆತನಿಗೆ ಅಖಳ ಸಂಪದಗಳನ್ನು ಕೊಟ್ಟುಜಟ್ಟನಲ್ಲವೇ? 


ಇಂತು ಕಷ್ಟದಲ್ಲದ್ದವರಿಗಿ। ನ್ನೆ೦ತುಸಲುಹುವ ನೋಮುರಾ೦ಂತಕ। 
ಕಂತುಪಿತನೊಅವುದನು ಬಲ್ಲವರಾರು ಜಗಡೊಳಗೆ॥। 


ಎಂಬೀ ರೀತಿಯಾಗಿ ಆ ಭಗವಂತನ ಮಹಾ ಮಹಿಮೆಯನ್ನು 
ತಿಳದವರಾರು? ಆತನಾದರೊ:- 

ಇಟ್ಟಕಲ್ಲನು ಭಕುತಿಂಖಂ೦ದಅ। ಮೊಟ್ಟ ಭಕುತಗೆ ಮೆಚ್ಚಿ ತನ್ನನೆ। 

ಕೊಟ್ಟ ಬಡಬ್ರಾಹ್ಯಣನ ವಫ್ಟಿಡಿಯವಅಗೆಖಳಾರ್ಥ॥ 

ಕೆಟ್ಟ ಮಾತುಗಳೆನದೆ ಚೈದ್ಯನ। ಪೂಟ್ಟಿಯೋಳಂ೦ಜಟ್ಟ ಬಾಣದ! 

ಅಟ್ಟ ಭೀಷ್ಛನವವಗುಣಿಗಳೆಣಿಸಿದನೆ ಕರುಣಾಳು। (ಹ ಕ.ಸಾರ.) 


ಎಂದು ದಾಸರು ಹೇಆಕೊಂಡಂತೆ ಅತ್ಯ೦ತ ಕರುಣಶಾಅ. ಇಂಥ 
ಕರುಣಾಸಾಗರನಾದ ಪರಮಾತ್ಮನನ್ನು ಒಲಸಿಕೊಂಡವರು ಧನ್ಯರಲ್ಲವೇ? 
ಅವರು ಎಷ್ಟು ದರಿದ್ರರಾದರೇನು? ಕಷ್ಟವುಳ್ಳವರಾದರೇನು? ಸರ್ವದಾ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 22 


ಹರಿಧ್ಯಾನಾಮೃತವನ್ನು ಪಾನಮಾಡುತ್ತ ಆನ೦ದದಿ೦ದ ಕಾಲಕಳೆಯುವ 
ಅವರೇ ಸುಖಗಳು. ಅವರೇ ದೇವತೆಗಳು. ಅಂತೆಯೋ 
ಶ್ರೀಪುರಂದರದಾಸರು ಕೋಟ್ಯಾಧೀಶರಾಗಿದ್ದಾಗಲೂ ತಮಗೆ ಈ 
ಆನಂದವು ದೊರೆಯಲಅಲ್ಲೆಂಬಂಶವನ್ನು ದಾಸರಾದ ಮೇಲೆ- 
“ಏನಾನ೦ದವಾಗಿದೆ। ಶ್ರೀ ಹರಿಂಖುನಾಮಾ!। ಎಂಬದಾಗಿ 
ಹೇಳಕೊಂಡಿರುತ್ತಾರೆ. ಇರಲ. 


ಇವರು ಒಮ್ಮೆ ಸಂಚಾರಾರ್ಥವಾಗಿ ಹೊರಟು ಒಂದು ಪಟ್ಟಣದೊಳಗೆ 
ಒಬ್ಬ ದೊಡ್ಡ ಅಧಿಕಾರಸ್ಥನ (ನ್ಯಾಂಯಾಧಿ ಪತಿ) ಮನೆಯಲ್ಲ 
ಇಳದುಕೊ೦ಂಡರು. ಮರುದಿನವೇ ಅಧಿಕಾರಸ್ಥನ ಪುರೋಹಿತನ 
ಮನೆಯಲ್ಲ ದೊಡ್ಡದೊ೦ದು ಸಮಾರಾಧನೆಯು ನಡೆಯಿತು. ಅದರಿ೦ದ 
ವೆ೦ಂಕಟಾಚಾರ್ಯರಿಗೂ ಆಮಂತ್ರಣ ಬಂದಿತು. ಭೋಜನಕ್ಕೆ 
ದಯಮಾಡಿಸಿದರು. ಪುರೋಹಿತನು - ಇವರು ಯಾರೆಂಬುದನ್ನು 
ಲಕ್ಷಿಸದೇ- ಎಲೈ ಆಚಾರ್ಯರೇ! ನೀವು ಗಂಧವನ್ನು ತೆಯ್ದು ಸಿದ್ಧಪಡಿಸಿರಿ, 
ಎ೦ಖಬುದಾಗಿ ಅಪ್ಪಣೆ ಮಾಡಿಜಟ್ಟನು. ತಾನೊಬ್ಬ 
ರಾಜಪುರೋಹಿತನೆ೦ದೂ, ಬೇಕಾದ ಬ್ರಾಹ್ಮಣರಿಗೆ ಬೇಕಾದ ಕೆಲಸ 
ಹೇಳಲಕ್ಕೆ ೦ರೋಗ್ಯತೆಂಯುಳ್ಳ ವನೆ೦ದೂ ಪುರೋಹಿತನು 
ತಿಳದುಕೊ೦ಡಿದ್ದನು. ಇವರಂತೂ ಒಬ್ಬ ದೇಶಾವರದ ಬ್ರಾಹ್ಮಣರೆ೦ದು 
ಭಾವನೆ. ನೋಡಿದಿರೋ! ಐಶ್ಚರ್ಯಮದೋನ್ಯತ್ತರಾದವರಿಗೆ ಕಣ್ಣುಗಳು 
ಹೇಗೆ ನೆತ್ತಿಯ ಮೇಲೆ ಬಂದಿರುತ್ತವೆಂಬುದನ್ನು! “ಸಿರಿಬ೦ದವರಿಗೆ ಪರಿ 
ಬರುವುದು ಸಹಜ" ಈ ವಿಷಯದಲ್ಲ ಸಾಕ್ಷಾತ್ತು ಶ್ರೀ ಪುರಂದರದಾಸರು 


ದೊರೆಗಳೂಲುಮೆಯುಂಟೆಂದೆಲ್ಲರೊಳು ಹಗೆತರವಲ್ಲ ಎಚ್ಚರಿಕೆ! 
ಉರಗನಮುತ್ತಿ ಕಟ್ಟರುವೆಯು ಕೊರೆದಂಥ ತೆರನಪ್ಪುದೆಚ್ಚರಿಕೆ॥ 
ಕರವಮುಗಿದು ಸಜ್ಜನರಿಗೆ ಶಿರಬಾಗಿ ನಡಿವುದು ಎಚ್ಚರಿಕೆ॥ 
ಸಿರಿಯೆ೦ಬ ಸೊಡರಿಗೆ ಮಾನ್ಯರ ಅವಮಾನ ಬರುಗಾಳ ಐಚ್ಚರಿಕೆ॥ 


ಎಂಬದಾಗಿ ಮೊದಲೇ ಎಚ್ಚರಿಕೆಂಯನ್ನ್ನು ಕೊಟ್ಟಿದ್ದರೂ 
ಮಂದಮತಿಗಳಾದ ನಾವು ಅಹಂಕಾರದಿಂದ ಅವುಗಳನ್ನೆಲ್ಲವನ್ನು ಮರೆತು 
ಜಡುತ್ತಿರುವೆವಲ್ಲ?"ಆಚಾರ್ಯ ದೇವೋಭವ: ಅತಿಥಿ ದೇವೋಭವಃ:' ಎಂಬ 


ವಾಕ್ಯಗಳನ್ನು ಅಲಕ್ಷಿಸಿ ಜಡುವೆವಲ್ಲ? ಅಹಂಕಾರವೆಂಬ ಕತ್ತಲೆಯನ್ನು 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 23 


ಹೃದಯದಲ್ಲ ತು೦ಂಜಕೊ೦ಡವರಿಗೆ ದೈವತಸ್ವರೂಪರಾದ ಅತಿಥಿಗಳನ್ನು 
ಪೂಜಸಬೇಕೆ೦ಬ ಜ್ಞಾನವು ಹೇಗೆ ಹುಟ್ಟೀತು?ಕತ್ತಲೆಯು ಹರಿದರಲ್ಲವೇ 
ಜ್ಞಾನವೆಂಬ ಪ್ರಕಾಶವು ಚೀಳುವುದು? ಆದ್ದರಿಂದಲೇ ಎಂತೆಂತು 
ಪಂಡಿತಪ್ರಕಾಂಡರೂ ಕೂಡ ಭಕ್ತರ ಹೃದಯವನ್ನು ಅರಿಯದೆ ಕಡೆಗೆ 
ನಗೆಗೀಡಾಗಿ ಹೋಗಿರುವರು. ಪಂ೦ಂಡಿತೋತ್ತಮರಾದ 
ಶ್ರೀ ಜಗನ್ನಾಥದಾಸರು ಪೂರ್ವಾಶ್ರಮದಲ್ಲಿ ಅಹಂಕಾರದಿಂದ 
ಶ್ರೀ ವಿಜಯದಾಸರನ್ನು ನಿ೦ದಿಸಿದ್ದರಿ೦ದಲೇ ಅಲ್ಲವೇ ಕ್ಷಯರೋಗವನ್ನು 
ಸ೦ಪಾದಿಸಿದ್ದು?"ಮಹಾವಿದ್ಯಾ೦ಸರಾದ ಜಯವೆ೦ಂಕಟಾಚಾರ್ಯ 
ರೆ೦ಬವರಿಗೆ ಈ ಅಹಂಕಾರವೇ ಅಲ್ಲವೇ ಬ್ರಹ್ಮರಾಕ್ಷಸನ ಜನ್ಮಕೊಟ್ಟದ್ದು? 


ಎಲ್ಕೆ ಅಹಂಕಾರವೇ ನಿನ್ನ ಶಕ್ತಿಯು ಸಾಮಾನ್ಯವಾದುದಲ್ಲ. ನೀನು 
ಯಾರಲ್ಲ ಹೋಗಿ ಸೇರುವಿಯೋ ಅವರು ಎಂಥ ವಿದ್ವಾಂಸರೇ ಇರಲ. 
ಶ್ರೀಮಂತರೇ ಇರಲ ಕಡೆಗೆ ರಾಜಾಧಿರಾಜರೇ ಇರಲೋಲ್ಲರೇಕೆ, ಅವರನ್ನು 
ನೆಲಕ್ಷೆ ಹಾಕಿ ಬಡುವಿ. ವಿಜಯ ನಗರದ ದೊರೆಯಾದ ರಾಮರಾಜನಲ್ಲ 
ಸೇರಿ ಇಡೀ ಕರ್ನಾಟಕ ಸಾಮ್ರಾಜ್ಯವನ್ನು ಹೇಳ ಹೆಸರಿಲ್ಲದಂತೆ 
ಮಾಡಿದವನು ನೀನೇ ಅಲ್ಲವೇ? ಇಂಥ ಅಮಾನುಷ ಪರಾಕ್ರಮಿಯಾದ 
ನಿನಗೆ ದೂರದಿಂದಲೇ ವಂದಿಸುವೆವು. ನಮ್ಮನ್ನೂ ನಮ್ಮ ವಾಚಕ 
ವರ್ಗವನ್ನೂ ಮಾತ್ರ ಆಶ್ರಯುಸಬೇಡ ಕಂಡೆಯಾ? ಇದೊಂದನ್ನು ನಿನ್ನಲ್ಪ 
ಬೇಡಿಕೊಳ್ಳುವೆವು. ಅಸ್ತು. 


ಈ ಪ್ರಕಾರ ಮಾಡಿದ ಪುರೋಹಿತನ ಅಪ್ಪಣೆಯನ್ನು ಪಂಡಿತ 
ವೆ೦ಂಕಟಾಚಾರ್ಯರು ಶಿರಸಾವಹಿಸಿ ಆ ಕೂಡಲೆ ಅಗ್ನಿಸೂಕ್ತವನ್ನು ಪಠಿಸುತ್ತ 
ಗಂಧವನ್ನು ತೇಯಲಕ್ಕೆ ಕುಳತರು. ಗಂಧವು ಸಿದ್ಧವಾಯಿತು. 
ಬ್ರಾಹ್ಯಣರೆಲ್ಲರೂ ಬಂದರು. ಪುರೋಹಿತನು ಎಲ್ಲರಿಗೂ ಗ೦ಧಾಕ್ಷತೆಗಳನ್ನು 
ಕೊಟ್ಟನು. ಬ್ರಾಹ್ಮಣರು ಗ೦ಧವನ್ನು ಹಚ್ಚಕೊ೦ಡದ್ದೊ೦ದೇ ತಡ; ಮೈಗೆಲ್ಲ 
ಕೊಳ್ಳೆಯನ್ನು ಹಚ್ಚಿದಂತಾಯುತು. ಊಟ-ಉಡಿಗೆಗಳು ಇನ್ನಾರಿಗೆ ಬೇಕು? 





” ಶ್ರೀ ಜಗನ್ನಾಥದಾಸರ ದಿವ್ಯಚರಿತ್ರವೊ೦ದನ್ನು ಪ್ರತ್ಯೇಕವಾಗಿ ಬರೆಯುವೆವು. ಅದರಲ್ಲ ಈ ವಿಷಯವು ವಿಸ್ತಾರವಾಗಿ 
ಬರುವುದು. 

ಜಯವೆಂಕಲಾಚಾರ್ಯರೆಂಬುವರು ಪ್ರಸಿದ್ಧ ಪಂಡಿತರು. ಇವರು ಹೋದಹೋದಲ್ಲ ವಾದ ಮಾಡಿ ಪಂಡಿತರನ್ನು 
ಗೆದ್ದು ಜಯ ಪತ್ರವನ್ನು ಸಂಪಾದಿಸುತ್ತಾ ಕದರಮ೦ಡಅಗಿಯ ರಾಮದಾಸರ ಹತ್ತಿರ ಬರಲು ಅಲ್ಲ ಇವರ ಅಹಂಕಾರ 
ಖ೦ಡನಿವಾರಿಸಿತು. ಇಂಥಾ ದ್ರೋಹಸಂಪಾದನೆಯಿಂದ ಅವರಿಗೆ ಬ್ರಹ್ಮರಾಕ್ಷಸ ಜನ್ಯ ಬಂದಿತಂತೆ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 24 


ದಾರಿ ಸಿಕ್ಕ ಕಡೆಗೆ ಓಡುತ್ತ ಹೋಗಿ, ನೀರಲ್ಲ ಕುಳತುಕೊ೦ಡರು; ಮತ್ತು 
ಕೆಲವರು ಸ್ನಾನ ಮಾಡಿದರು. ಕೆಲವರು ಒದ್ದೆಂ೦ದ ಮೈಯನ್ನು 
ಒರಿಸಿಕೊಳ್ಳಹತ್ತಿದ್ದರು. ಏನಾದರೇನು? ಮೈಗೆ ಹತ್ತಿದ ಉರುಪು ಹೋಗಲಲ್ಲ. 
ಎಲ್ಲ ಕಡೆಯಲ್ಲಿಯೂ ಹಾ ಹಾಕಾರವುಂಬಾಯುತು. ಪುರೋಹಿತನು 
ಗಾಬರಿಯುಂದ ಓಡಿಬಂದು ಪಂಡಿತ ವೆ೦ಕಟಾಚಾರ್ಯರ ಕಾಲಗೆರಗಿ:- 
ಸ್ವಾಮೀ ತಾವು ತೈಯ್ದ ಗಂಧವನ್ನು ಹಚ್ಚಿಕೊಂಡು ಬ್ರಾಹ್ಮಣರು ಪ್ರಾಣ 
ಬಡುತ್ತಿರುವರು. ಮು೦ದೆ ನಾನು ಮಾಡಿದ ಸಮಾರಾಧನೆಯ ಗತಿಯೇನು? 
ಹೇಗಾದರೂ ಮಾಡಿ ಮುಖ್ಯವಾಗಿ ಬ್ರಾಹ್ಮಣರನ್ನು ರಕ್ಷಿಸುವ ಭಾರವು 
ತಮ್ಮನ್ನೇ ಕೂಡಿದೆ. ನಾಮ ತಮ್ಮ ಮಹಾತ್ಮ್ಯವನ್ನರಿಯದೆ 
ಅಹಂಕಾರದಿಂದ ಅಪ್ಪಣೆ ಮಾಡಿದ್ದನ್ನೂ ಕ್ಷಮಿಸಬೇಕು, ಎಂಬುದಾಗಿ 
ಪರಿಪರಿಂ೦ದ ಬೇಡಿಕೊಂಡರು. 


ಆಗ ವೆ೦ಕಟಾಚಾರ್ಯರು- ಅಯ್ಯಾ ಪುರೋಹಿತನೆ€, ನಾನು 
ಗ೦ಧವನ್ನು ತೇಯ್ಯುವಾಗ ಅಗ್ನಿಸೂಕ್ತವನ್ನು ಪಠಿಸುತ್ತಿದ್ದೆನು. ಆ ಸೂಕ್ತದ 
ಮಹಿಮೆಯಿ೦ದ ಹೀಗಾಗಿರಬಹುದು. ಒಳ್ಳೇದು, ಬೇಗನೇ ಬ್ರಾಹ್ಮಣರನ್ನು 
ಕರೆ, ಪುನ: ವರುಣಸೂಕ್ತವನ್ನು ಪಠಿಸುತ್ತ ಗ೦ಧವನ್ನು ತೆಯ್ದುಕೊಡುವೆನು 
ಎಂದು ಹೇಳ ಅದರಂತೆಯೇ ಗ೦ಧವನ್ನು ತೆಯ್ದುಕೊಟ್ಟರು. ಆಗ 
ಪುರೋಹಿತನು ಆ ಗ೦ಧವನ್ನು ಬ್ರಾಹ್ಮಣರಿಗೆ ಕೊಡಹೋದನು. ಮೊದಲು 
ಬಸಿಗಂಡ ಬ್ರಾಹ್ಮಣರು:- ಎಲ್ಯ ಪುರೋಹಿತನೇ ನಿನ್ನ ಗಂಧವೂ ಬೇಡಃ: 
ಊಟವೂ ಬೇಡ , ಬ೦ದ ದಾರಿಗೆ ಸು೦ಕವಿಛೆ೦ದು ಹೊರಟುಹೋಗುವೆವು. 
ಒಮ್ಮೆ ಹಚ್ಚಿಕೊ೦ಡೇ ಪ್ರಾಣವುಳಸಿಕೊಳ್ಳುವುದು ಕಷ್ಟವಾಗಿರವದು. ಮತ್ತೂ 
ತಂದೆಯಾ? ಎಂದು ಓಡಿಹೋಗಹತ್ತಿದರು. ಪುರೋಹಿತನು ಅವರಿಗೆ 
ಸಾಷ್ಟಾ೦ಗವಾಗಿ ನಮಸ್ಕರಿಸಿ: ಸ್ಥಾಮೀ! ಬ್ರಾಹ್ಮಣರೇ! ನನ್ನ ಮೇಲೆ 
ವಿಶ್ವಾಸವಿಡಿರಿ ಇಕೋ, ಈ ಗಂಧವನ್ನು ಹಚ್ಚಿಕೊ೦ಡಾದರೂ ನೋಡಿರಿ 
ನಿಮ್ಮ ಮೊದಅನ ತಾಪವೆಲ್ಲ ಹೊರಟುಹೋಗುವುದು. ಮುಂದೆ ನನ್ನ 
ಕಾರ್ಯವು ಸಾ೦ಗವಾಗುವುದು ಹೀಗೆಂದು ಖಗೆಬಗೆಂ೦ದ 
ಬೇಡಿಕೊಳ್ಳಹತ್ತಿದ್ದನು. ಅಷ್ಟರಲ್ಲ ಪಂಡಿತ ವೆ೦ಕಟಾಚಾರ್ಯರು ಅಲ್ಲಗೆ 
ಬಂದು ಬ್ರಾಹ್ಮಣರಿಗೆ ಆಭಯವನ್ನು ಕೊಟ್ಟರು. ಅನ೦ತರ ಬ್ರಾಹ್ಮಣರು 
ಗಂಧವನ್ನು ಹಚ್ಚಿಕೊಳ್ಳಲು ಮೈಯೆಲ್ಲವೂ ತಂಪಾಗಿ ಹೋಯಿತು. ಎಲ್ಲರೂ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 25 


ಸಂತೋಷಭರಿತರಾಗಿ ಆಚಾಂರು೯ರ ಮಾಹಾತ್ವ್ಯ್ಯಕ್ಕೆ 
ಆಶ್ಚರ್ಯಪಡಹತ್ತಿದರು. ಪುರೋಹಿತನು ಇವರಿಗೆ ಅತ್ಯ೦ತ ಅನನಾಗಿ 
ಹೋದನು. ಪಂಡಿತರು ಯಾವ ಅಧಿ ಕಾರಸ್ಥನ ಮನೆಯಲ್ಲ 
ಇಳದುಕೊಂಡಿದ್ದರೋ. ಆತನು ಈ ಸುದ್ದಿಯನ್ನು ಕೇಳ ಅವರಲ್ಲ 
ಪೂಜ್ಯಭಾವವನ್ನಿಟ್ಟು ಒಂದು ನೂರು ರುಪಾಲು ಸಂಭಾವನೆ ಮಾಡಿ 
ಕಳಸಿದನು.₹ 


ಹೀಗೆ ಸಂಚಾರ ಮಾಡುತ್ತ ಮಾಡುತ್ತ ವೆ೦ಕಟಾಚಾರ್ಯರು ಊರಿಗೆ 
ಬಂದರು. ಮುಂದೆ ಎಷ್ಟೋ ವರ್ಷ ಸ೦ಸಾರದಲ್ಲ ಕಾಲವು 
ಕಳೆದುಹೋಯಖತು. ಬಳಕ ಒಮ್ಮೆ ಅಕಸ್ಕಾತಾಗಿ ಕುಂಭಕೋಣಕ್ಷೆ 
ಹೋಗಲು ಗುರುಗಳು ಇವರನ್ನು ಅಲ್ಲಯೇ ಇರಲಕ್ಷೆ ಹೇಳದರು. 
ಗುರ್ವಾಜ್ಞೆಯನ್ನು ಮೀರಲಾರದೆ ವೆ೦ಕಟಾಚಾರ್ಯರು ಹೆಂಡತಿಯನ್ನು 
ಅಲ್ಪಗೇ ಕರೆದೊಯ್ದು ಸುಖವಾಗಿದ್ದರು. ಕಾಲಕ್ರಮದಲ್ಲ ಇವರಿಗೆ 
ಮುತ್ತಿನಂಥ ಒಂದು ಗ೦ಡು ಮಗುವು ಜನಿಸಿತು. ಮೊದಲೇ ಉಲ್ಲಾಸ; 
ಅದರೊಳಗೆ ಫಾಲ್ಲುಣಮಾಸ! ಎಂಬಂತೆ ಮೊದಲೇ ಸಂಸಾರ ಸುಖದಲ್ಲ 
ಮಗ್ನರಾದ ಇವರಿಗೆ ಇನ್ನೂ ಆಸಕ್ತಿಯು ಹೆಚ್ಚುತ್ತಾ ಹೋಯಿತು. ಮಗನಿಗೆ 
“ಲಕ್ಷ್ಮೀನಾರಾಯಣ'ನೆ೦ದು ಹೆಸರಿಟ್ಟರು. ಈ ಲಕ್ಷ್ಮೀನಾರಾಯಣಾ 
ಚಾರ್ಯರೇ ಮುಂದೆ ಪ್ರಸಿದ್ಧರಾಗಿ ರಾಘವೇಂದ್ರ ವಿಜಯವೆಂಬ ದಿವ್ಯ 
ಗ್ರಂಥವನ್ನು ಬರೆದರು. 


ಈ ಸಮಯದಲ್ಪ ದೈವವಶಾತ್ತಾಗಿ ಶ್ರೀ ಸುದೀ೦ದ್ರಸ್ಥಾಮಿಗಳವರಿಗೆ 
ದೇಹದಲ್ಲ ಅಶಕ್ತಿಂಯು೦ಟಾಗಲು ಅವರು ಶಿಷ್ಯರಾದ 
ವೆ೦ಕಟಾಚಾರ್ಯರನ್ನು ಕರೆದು ಆಶ್ರಮವನ್ನು ತೆಗೆದುಕೊಳ್ಳಲಕ್ಕೆ 
ಉಪದೇಶಮಾಡಿದರು. ಗುರುವಚನಶ್ರವಣದಿ೦ದ ಆಚಾರ್ಯರಿಗೆ ಒಮ್ಮೆಲೆ 





ನ ತದಾ ಸರ್ವೇ ಬ್ರಾಹ್ಮಣಾಸ್ತೆ ನತ್ವಾಶ್ರೀವೇ೦ಕಟಾಚಾರ್ಯಕಂ॥ 
ಜ್ಞಾನಿಶ್ರೇಷ್ಠ ದ್ವಿಜಶ್ರೇಷ್ಠ ತ್ವತ್ಸಮೋ ನಾಸ್ತಿ ಭೂತಲೆ॥ 
ಏವಂ ವದದ್‌ ಬ್ರಾಹ್ಮಣಾಸ್ತ೦ ಪ್ರಣೀಮುಸ್ತೇ ಮುಹುರ್ಮುಹುಃ॥ 
ತತೋ ನ್ಯಾಯಾಧಿಪಸ್ತಸ್ಥೈರೂಪ್ಯ ಕಾಣಾಂಶತ೦ದದೌ। 
( ರಾಘವೇಂದ್ರಾಣು ವಿಜಯ) 


9 ಲಕ್ಷ್ಮೀಚಿಹ್ನಿತನಾಮತ್ವಾದಾರಿದ್ರ್ಯ೦ಲಬ್ಧವಾನಹಂ॥ 
ಇಲೆ ಇ ಅಕ ಥ್ರ 
ಇತಿ ಮತ್ತೇವ ತಂ ಚಕ್ರೆ ಲಕ್ಷ್ಮೀನಾರಾಯಣಾಹ್ಹಯಂ 
(ರಾಘವೇಂದ್ರಾಣು ವಿಜಯ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 26 


ತಲೆಯ ಮೇಲೆ ಸಿಡಿಲು ಚದ್ದ೦ತಾಯಿತು. ಹೌಹಾರಿ ಕುಳತು :- 
ಸ್ತಾಮಿ ಗುರುಗಳೇ: 


ಬಾಲಾ ಛಾರ್ಯಾ ಬಾಲಕೋ ನೋಪನೀತಸ್ತಸ್ಥಾನ್ನಾಸ್ತಿ 
ಸ್ವಾಶ್ರಮೋಸ್ಕಿನ್ಯನೀಷಾ। 
ಪಾ೦ಡಿತ್ಯ೦ ಮೇ ಜ್ಞಾನಮಸ್ತಿ ಪ್ರಭೋ ತೇ ಕಾರ್ಯಾದಸ್ಕಾ 
ನ್ಯುಚ್ಛತಾಂ ಶ್ರೀ ಸುದೀಂದ್ರಃ॥ 
ನನ್ನು ಹೆಂಡತಿಯು ಇನ್ನೂ ಕೇವಲ ಚಿಕ್ಕವಳು. ಅಲ್ಲದೆ ಒಂದೆಂದರೆ 
ಒ೦ದೇ ಮಗುವು ಜನಿಸಿರುವುದು. ಇಂಥಾ ಸ್ಥಿತಿಯಲ್ಣ ನಾನು ಆಶ್ರಮವನ್ನು 
ಹೇಗೆ ತೆಗೆದುಕೊಳ್ಳಅ? ಎ೦ಬ ಉದ್ಧಾರವನ್ನು ತೆಗೆದರು. 


೦ರರಾರು ಸಂ೦ಸಾರಸುಖದಲ್ಲ ಇನ್ನೂ ಬಲವಾದ 
ಆಶೆಯನ್ನುಟ್ಟುಕೊ೦ಡಿರುವರೋ ಅಂಥವರು ಸಂನ್ಯಾಸಾಶ್ರಮಕ್ಕೆ 
ಒಪ್ಪಿಕೊಳ್ಳಬಹುದೇ? ವಾಚಕರೇ ವಿಷಯ ಸುಖವು ಎಂಥವರನ್ನಾದರೂ 
ತನ್ನ ಕಡೆಗೆ ಎಳಕೊಳ್ಳುತ್ತದೆ೦ಬುದನ್ನು ನೋಡಿದಿರಾ! ಆದರಿ೦ದಲೇ 
ಶ್ರೀ ಶುಕಾಚಾರ್ಯರು;- 


"ಬಲವಾಸಿ೦ದ್ರಿಯಗ್ರಾಮೋ ವಿದ್ವಾಂಸಮಪಿ ಕರ್ಷತಿ/' 
ಎಂಬುದಾಗಿ ನುಡಿದಿರುವರು. 


ಆಗ ಶ್ರೀ ಸುದೀಂದ್ರ ಯತಿಗಳು- ವೀಣಾವೆಂಕಟನಿಗೆ ಇನ್ನೂ 
ವಿಷಯವಾಸನೆಯು ಹೋಗಿಲ್ಲ ಈತನಿಗೆ ಈಗ ಹೇಳುವುದು 
ತಕ್ಕದ್ದಲ್ಲವೆ೦ದು ಪೂರ್ವಾಶ್ರಮದ ತಮ್ಮ ಸೋದರಳಯನನ್ನು ಕರೆದು 
ಆತನಿಗೆ ಆಶ್ರಮವನ್ನು ಕೊಟ್ಟು" ಯಾದವೇಂದ್ರರೆ೦ಬ ಹೆಸರಿಟ್ಟರು.” 
ಈ ಯಾದವೇಂದ್ರರಿಗೆ ಕ್ರೀರಾಮದೇವರ ಹೊರತು ಉಳದ ಎಲ್ಲ ದೇವರ 
ಪ್ರತಿಮೆಗಳೂ ದೊರೆತವು. ಆದರೆ ದೇವಅೀಲೆಯು ಬಹು ವಿಚಿತ್ರವಾದದ್ದು. 
ಅದನ್ನು ತಿಳದವರಾರು? ಮುಂದೆ ಶ್ರೀ ಸುಧೀ೦ದ್ರಯತಿಗಳಗೆ 
ಗುಣವಾಗುತ್ತಾ ಬಂತು. ಶ್ರೀರಾಮದೇವರ ಪೂಜೆಯು ಮೊದಅನಂತೆ 


9 ತತಸ್ತ್ರ ಕ್ಯಾ ವೆಂಕಟಾರ್ಯಂ ಭಾಗಿನೇಯಂ ಸ್ಪಶಿಷ್ಯಕಂ॥ 

ಆಹೂಯ ತಸ್ಯೈ ದತ್ತಾ ಸ ತುರ್ಯಮಾಶ್ರಮಮುತ್ತಮಂ॥ 

ಯಾದವೇಂದ್ರೇತಿ ನಾಮಾಸ ಕೃತ್ವಾ ಪ್ರೀತ್ಯಾದದೌ ಗುರುಃ॥ 
(ರಾಘವೇ೦ದ್ರಾಣು ವಿಜಯ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 27 





ಯಹಾಸಾ೦ಗವಾಗಿ ನಡೆಯಹತ್ತಿತ್ತು. ಹೀಗೆ ನಡೆಯುತ್ತಿರಲಕ್ಕೆ 
ಒಂದಾನೊಂದು ದಿವಸ ಶ್ರೀರಾಮದೇವರು ಸುಧೀ೦ದ್ರರ ಪ್ರಪ್ಪದಲ್ಲ ಬಂದು 
ನಿಮ್ಮ ಪಶ್ಚಾತ್‌ ವೆ೦ಂಕಟಾಚಾರ್ಯರಿಗೆ ಸ೦ಸ್ಥಾನವನ್ನು ಒಪ್ಪಿಸಬೇಕೆ೦ದೂ 
ಅವರ ಹೊರತು ಪೂಜೆಗೆ ಇನ್ನಾರೂ ಯೋಗ್ಯರಲ್ಲವೆಂದೂ ಹೇಳದಂತೆ 
ಬೋಧೆಯಾಲುತು. ಯತಿಗಳು ವಿಸ್ಮಿತರಾದರು. ಶ್ರೀರಾಮದೇವರ 
ಅಪ್ಪಣೆಯ೦ತೂ ಈ ಪ್ರಕಾರವಾಯಿತು. ವೆಂಕಲಾಚಾರ್ಯರಾದರೋ 
ಕೇವಲ ವಿಷಯಸುಖದಲ್ಲ ಮಗ್ನರಾಗಿರುವರು. ಇನ್ನೇನನ್ನು ಮಾಡೋಣ? 
ಎಂದು ಆಲೋಚಿಸಿ ಪುನ: ವೇಂಕಟಾಚಾರ್ಯರನ್ನು ಕರೆಯಿಸಿ 
ಮಠದೊಳಗಿನ ಎಲ್ಲ ಜನರ ಸಮಕ್ಷಮ ತಮಗೆ ಐದ ಸ್ಪಪ್ನದ ವೃತ್ತಾಂತವನ್ನು 
ತಿಳಸಿದರು. ಆಗಲಾದರೂ ಆಚಾರ್ಯರು ಒಪ್ಪಿಕೊಳ್ಳಲಲ್ಲ. ಮೌನವನ್ನೇ 
ತಾಳದರು. ಅಲ್ಲದೇ ಇವರು ತಮಗೆ ಒಬ್ಬ ಮಗನ ಉಪನಯವನ್ನು 
ಮಾಡದೆ ಆಶ್ರಮವನ್ನು ಸ್ವೀಕರಿಸುವ ಹಾಗಿದ್ದಿಲ್ಲ ಇದನ್ನು ತಿಳದು, 
ಶೀಗಳವರು ವೆ೦ಕಟಾಚಾರ್ಯರಿಗೆ ಸಾಕಷ್ಟು ದವಸಧ್ಯಾನ ಸಹಾಯ 
ಮಾಡಿ ಉಪನಯನವನ್ನು ಮಾಡಲಕ್ಕೆ ಹೇಳದರು. ಶುಭ ಮುಹೂರ್ತದಲ್ಲ 
ಲಕ್ಷ್ಮೀನಾರಾಯಣನ ಉಪನಯನವು ಯಥಾಸಾಂಗವಾಗಿ ನೆರವೇರಿತು. 
ಆದರೂ ಆಚಾರ್ಯರಿಗೆ ಆಶ್ರಮ ತೆಗೆದುಕೊಳ್ಳುವ ಇಚ್ಛೆ ಹುಟ್ಟಅಲ್ಲ. ಹೀಗೆ 
ಒಂದಾನೊಂದು ದಿವಸ ಶ್ರೀ ಶಾರದೆಯೇ ಸ್ವಪ್ನದಲ್ಲಿ ಬಂದು ಆಶ್ರಮ 
ಅಂಗೀಕಾರಮಾಡಬೇಕೆಂದು ಹೇಳದ೦ತಾಯಿತು. ಈಗ ಮಾತ್ರ 
ವೆ೦ಕಟಾಚಾರ್ಯರಿಗೆ ವಿರಕ್ತಿಯು೦ಟಾಯಿತು. ಸಂನ್ಯಾಸವನ್ನು 
ತೆಗೆದುಕೊಳ್ಳ ಬೇಕೆಂದ ಸಿದ್ಧಾ೦ತಮಾಡಿದರು. ಹಾಗೂ ಈ 
ಸಂಗತಿಯನ್ನು ಗುರುಗಳ ಎದುರಿಗೆ ಹೇಳದರು. ಗುರುಗಳಗೆ 
ಪರಮಾನ೦ದವಾಯಿತು. ರೋಗಿ ಬಯಸಿದ್ದೂ ಹಾಲೋಗರ; ವೈದ್ಯ 
ಹೇಳದ್ದೂ ಹಾಲೋಗರ. ಎಂಬಂತೆ ಸ್ವಾಮಿಗಳು ತಮ್ಮ ಬಯಕೆಯು 
ನೆರವೇರಿತೆ೦ದು ಹಿರ್ರನೆ ಹಿಗ್ಗಿದರು. ಆದರೂ ಇವರಿಗೆ ಹೆಂಡತಿಯ 
ಎದುರಿನಲ್ಲಿಯೇ ಸಂನ್ಯಾಸದೀಕ್ಷೇಯನ್ನು ಕೊಡುವುದು ತಕ್ಷದ್ದಲ್ಲವೆಂದು 
ಯೋಚಿಸಿ ಕೂಡಲೆ ತಂಜಾವೂರಿಗೆ ಕರೆದುಕೊಂಡು ಹೋಗಿ, ಅಲ್ಲಿಯ 
ಅರಸನ ಸಮಕ್ಷಮ ಸಂನ್ಮಾಸಾಶ್ರಮವನ್ನು ಕೊಟ್ಟು 
ಉಪದೇಶಮಾಡಿಕೊಟ್ಟರು. ಶ್ರೀರಾಮದೇವರೂ ಸ೦ಸ್ಥಾನವೂ ಎಲ್ಲವೂ 
ಇವರ ವಶವಾದವು. ಅಂದಿನಿಂದ ವೆ೦ಕಟಾಚಾರ್ಯರಿಗೆ ಪೂರ್ವಾಶ್ರಮದ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 28 


ಈ ಹೆಸರು ಹೋಗಿ "ಶ್ರೀಮದ್ರಾಘವೇ೦ದ್ರ' ರೆಂಬ ಹೆಸರು೦ಟಾಯಿತು.” 
ಈ ಸ೦ಗತಿಯು ವರ್ತಿಸಿದ್ದು ಶಾಅವಾಹನ ಶಕ 1545ನೇ 
ರುದಿರೋದ್ದಾರಿ ಸಂವತ್ಸರದ ಫಾಲ್ಗುಣ ಶುದ್ಧ ದ್ವಿತೀಯಾ ದಿವಸದಲ್ಲ” 


ವಾಚಕರೇ! ನಾವು ಇಲ್ಲಿಯವರೆಗೂ ಯಾರನ್ನು ಸಾಮಾನ್ಯವಾಗಿ 
ವೆಂಕಲಾಚಾಂರ್ಯರೆಂದು ಕರೆಯುತ್ತಿದ್ದೆವೋ ಅವರೇ ಈಗ 
ಶ್ರೀಮದ್ರಾಘವೇ೦ದ್ರ ಸ್ಥಾಮಿಗಳೆಂಬ ಹೆಸರಿನಿಂದ ಪೂಜ್ಯರಾದ 
ಯತಗಳಾಗಿ ಕುಳತಿರುವರು. ಯಾರ ಯಾರ ಅದೃಷ್ಟದಲ್ಲ ಏನೇನು 
ಬರೆಯಲ್ಪಟ್ಟರುವದೋ ಅದನ್ನು ಕಂಡು ಹಿಡಿಯುವವರಾರು? ಮಠದಲ್ಲಿ 
ಅನೇಕ ಜನ ಪಂಡಿತರು ಸಂಸ್ಥಾನವು ನಮಗಾಗುವದು, ನಿಮಗಾಗುವುದು, 
ಎಂದು ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ಮಾಡ ಹತ್ತಿದ್ದರು. ಅವರ 
ಮಂಡಿಗೆಗಳೆಲ್ಲ ಅಲ್ಲಯೇ ಪುಡಿ ಪುಡಿಯಾಗಿ ಹೋದವು. ಇಷ್ಟೇ ಅಲ್ಲ, 
ಶ್ರೀರಾಮದೇವರೇ ವೆಂಕಲಾಚಾರ್ಯರಿಂದ ಪೂಜೆ ತೆಗೆದುಕೊಳ್ಳಬೇಕೆಂದು 
ಉತ್ಸುಕನಾಗಿದ್ದನೆ೦ದ ಮೇಲೆ ಇವರ ಧನ್ಯವಾದವನ್ನು ಎಷ್ಟೆಂದು 
ಮಾಡಬೇಕು? ತಾಂ ತಂದೆಗಳ ಪುಣ್ಯವು ಇನ್ನಷ್ಟು 
ಬಲವತ್ತರವಾದುದೋ? ಭೋ ಸ್ವಾಮಿನ್‌! ಗುರುರಾಜ ಸಾರ್ವಭೌಮ! 
ಸೆರಗೊಡ್ಡಿ ಬೇಡಿಕೊಳ್ಳುವೆವು ನಮ್ಮ ಹಾಗೂ ನಮ್ಮ ವಾಚಕ ವರ್ಗದ 
ಮೇಅಷ್ಟು ಅನುಗ್ರಹ ಮಾಡು. 


ಮುಂದೆ ಶ್ರೀಸುಧೀ೦ದ್ರ ಶ್ರೀಗಳವರು ತಂಜಾವೂರಿನ ಪಂಪಾ ಕ್ಷೇತ್ರಕ್ಕೆ 
ಬಂದು ಅಲ್ಲಯೇ ಎಷ್ಟೋ ಕಾಲ ತಪಸ್ಸನ್ನಾಚರಿಸಿ ಕಡೆಗೆ ಅಲ್ಲಯೇ 
ದೇಹವಿಟ್ಟರು. ಇವರ ವ್ಯಂದಾವನವು ತು೦ಗಭದ್ರಾತೀರ 
ಆನೆಗೊ೦ದಿಯಲ್ಲು೦ಟು. 


ಈ ಪ್ರಕಾರ ವೆ೦ಕಟಾಚಾರ್ಯರು ಒಮ್ಮಿಂದೊಮ್ಮೆ ಸಂಸಾರದಲ್ಲಿ 
ವಿರಕ್ಷಿಯನ್ನು ಹೊಂದಿ ಸಂನ್ಯಾಸಾಶ್ರಮವನ್ನು ತೆಗೆದುಕೊಂಡದ್ದು ಅವರ 
ಹೆಂಡತಿಯಾದ ಸರಸ್ವತೀಖಾಂಯ ಮನಸ್ಸಿಗೆ ಬರಲಲ್ಲ . ಆಕೆ ಇನ್ನೂ 





ತೆ ಅಘಾಂದ್ರಾವಯತೇಯಸ್ಕಾದ್ವೇಂಕಾರೋವಾಂಛತಪ್ರದ:॥ 
ರಾಘವೇಂದ್ರ ಯತಿಸ್ತಸ್ಮಾಲ್ಲೋಕೇಖ್ಯಾತಿರ್ಗಮಿಷ್ಯತಿ॥ 
(ಪಾಪವನ್ನು ಪರಿಹರಿಸಿ ಇಷ್ಟಾರ್ಥ ಕೊಡುವುದರಲ್ಲ ಶ್ರೇಷ್ಠರಾದ ಕಾರಣ ರಾಘವೇಂದ್ರರೆಂಬ ಹೆಸರು ಬಂದಿದೆ.) 


೫ ವತ್ಪರೇ ರುಧೀದೋದ್ದಾರಿ ಫಾಲ್ಗುನೇಶುಕ್ಷಪಕ್ಷಕೆ॥ 
ಧ್ವಿತೀಯಾಯಾಂ ಸ್ಥಾಶ್ರಮಂ ಸ ಸ್ವೀಚಕ್ರೇ ಸ ಯಥಾವಿಧಿ! 
(ರಾಘವೇ೦ದ್ರಾಣು ವಿಜಯ) 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 2೨ 


ತರುಣ ವಂಯಸ್ಥಳು,ಒಬ್ಬನೆೇ ಒಬ್ಬ ಮಗನು ಜನಿಸಿದ್ದನು. 
ಸ೦ಸಾರಾಸಕ್ತಿಯು ಇನ್ನೂ ತಫ್ಪ್ಟಿರಅಲ್ಲ. ಆದರಿಂದ ಆ ಸಾಧ್ವೀಮಣಿಯು 
ಬಾವಿಯಲ್ಲ ಹಾರಿಕೊಂಡು ಪ್ರಾಣ ಜಟ್ಟಕು! ಅಯ್ಯೋ ತಾಯೀ! ಸರಸ್ವತೀ 
ಬಾಯೀ! ನೀನೂ ನಿನ್ನ ಪತಿಯಂತೆ ಐಹಿಕ ಸುಖೋಪಭೋಗಗಳನ್ನು 
ಹುಲ್ಲುಕಣಡ್ಡಿಗಿಂತಲೂ ಕಡೆಯಾಗಿ ಎಣಿಸಿ ಪರಮಾತ್ಯನಪಾದರವಿ೦ದವನ್ನು 
ಸೇರತಕ್ಕವಳು. ಹೀಗೇಕೆ ಮಾಡಿದಿ? ವಿಧಾತನು ಬರೆದ ಬರಹವನ್ನು 
ಅಳಸಖಾರದೆ೦ದು ಹೀಗೆ ಮಾಡಿದಿಯಾ? ಅಥವಾ ಹಣೆಯ ಬರಹ ವನ್ನೂ 
ಹರಿಹರರೂ ತಪ್ಪಿಸಲಾರರೆ೦ಬ ಮಾತಿನ ಸತ್ಯತೆಯನ್ನು ತೋರಿಸುವದಕ್ಕೆ 
ಇಂಥಾ ಸಾಹಸ ಮಾಡಿದೆಯಾ? ಪ್ರಾಣವನ್ನು ಯಾಕೆ ನೀಗಿದಿ? 
“ಜೀವನ್ನರೋ ಭದ್ರ ಶತಾನಿ ಪಶ್ಯೇತ್‌!” ( ಜೀವದಿ೦ದಿದ್ದರೆ ನೂರಾರು 
ಮಂಗಳಗಳನ್ನು ಕಾಣಬಹುದು) ಎಂಬ ವಾಕ್ಯವನ್ನು ಮರೆತೆಯಾ? ನಿನ್ನ 
ಮುದ್ದುಬಾಲಕನನ್ನು ನಿನ್ನಂತೆ ರಕ್ಷಿಸುವರಿನ್ನಾರು? ಅವ್ವಾ, ಎಂಬ ಶಬ್ದವನ್ನು 
ಆತನಿಗೆ ಇನ್ನಿಲ್ಲದ೦ತೆ ಮಾಡಿಜಟ್ಟೆಯಲ್ಲಾ! ಆಗಲ ಮಿಂಚಿಹೋದ 
ಮಾತಿಗೆ ಚಿ೦ತಿಸಿ ಫಲವೇನು? 


ಪ್ರಾಚೀನ ಕರ್ಮವು ಜಡಲರಿಯದೊ€। 
ಯೋಚನೆಯ ಮಾಡಿ ಬಳಲುವದ್ಯಾಕೆ ಮನುಜಾ॥ 
( ಕನಕದಾಸರು) 


ಎಂದು ದಾಸರು ಹೇಳಕೊ೦ಡಂ೦ತೆ ಅವರವರ 
ಅದ್ಯಷ್ಟದಲ್ಲದ್ದ೦ತಾಗುವುದು. ಸರಸ್ಷತೀಬಾಯಿಯು ಹೀಗೆ ಬಾವಿಯಲ್ಲ 
ಬದ್ದು ಸಾಯಲು ಆಕೆಗೆ ಪಿಶಾಚಿ ಜನ್ಯವು ಪ್ರಾಪ್ತವಾಯಿತು. ಅದೇ 
ಜನ್ಯದಿಂದಲೇ ಪತಿಯ ಎದುರಿಗೆ ಬಂದು ಕುಳತಳು. ಶ್ರೀಗಳವರು 
(ರಾಘವೇಂದ್ರಸ್ವಾಮಿಗಳು) ತಮ್ಮ ಪತ್ನಿಗೆ ಬಂದ ಈ ಅವಸ್ಥೆಯನ್ನು 
ಜ್ಞಾನದೃಷ್ಟಿಯಿಂದ ತಿಳದು ಆ ಕೂಡಲೆ ಶ೦ಖೋದಕದಿ೦ಂದ 
ಪ್ರೋಕ್ಷಣೆಮಾಡಿ ಆ ದುಷ್ಟ ಜನ್ಯವನ್ನು ನೀಗಿಸಿದರು.' ಸರಸ್ಪತೀಬಾಯಯು 
ಸಂತೋಷದಿಂದ ಸ್ವರ್ಗಲೋಕವನ್ನು ಸೇರಿದಳು. ಆಕೆಯ ಪೂಜೆಯನ್ನು 
ಇಂದಿಗೂ ಅವರ ವಂಶಜರು ಮಾಡುತ್ತಿರುವರು.ಅದಕ್ಕೆ “"ಸಹದೇವಿ' ಎಂಬ 
ಹೆಸರು ಪ್ರಾಪ್ತವಾಗಿದೆ. 
* ಈ ವಿಷಯವಾಗಿ ಮಹಾತ್ಮರಾದ ಜಗನ್ನಾಥ ದಾಸರು ತಮ್ಮದೊಂದು ಪದ್ಯದಲ್ಲ ಹೀಗೆ ಬಣ್ಣಿಸಿದ್ದಾರೆ- 


ಭೋತಳನಾಥನ ಭೀತಿಯ ಜಡಿಸಿದಿ। ಪ್ರೇತತ್ವ ಕಳೆದ ಮಹಿಷಿಯ ರಾಯ ಖಾರೊ। ಪ್ರೇತತ್ವ ಕಳೆದ ಮಹಿಷಿಯ 
ಮಹಾ ಮಹಿಮೆ ಜಗನ್ನಾಥ ವಿಠಲನ ಪ್ರೀತಿಪಾತ್ರ ರಾಯ ಬಾರೊ ರಾಯ ಬಾರೊ ತಂದೆ-ತಾಂು ಬಾರೊ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 30 








ಇತ್ತಲಾಗಿ ಮೊದಲು ಸಂನ್ಯಾಸಾಶ್ರಮವನ್ನು ಹೊಂದಿದ 
ಯಾದವೇಂದರಿಗೆ-ವೆಂಕಲಾಚಾರ್ಯರು ಸಂಸ್ಥಾನಾಧಿಪತಿಗಳಾದ 
ಸುದ್ದಿಯು ಹತ್ತಿತು.ಅವರಿಗೆ ಅದು ಸಹನವಾಗಲಲ್ಲ. ಒಮ್ಮೆ ನನಗೆ 
ಆಶ್ರಮವನ್ನು ಕೊಟ್ಟು ಈಗ ಮತ್ತೊಬ್ಬರಿಗೆ ಸಂಸ್ಥಾನವನ್ನೊಪ್ಪಿ 
ಸಬಹುದೋ? ಈ ಮಾತು ನ್ಯಾಯವಾದದ್ದಲ್ಲವೆಂದು ಸಿಟ್ಟಿನಿಂದ ನೆಟ್ಟಗೆ 
ಕುಂಬಕೋಣಕ್ಕೆ ಬಂದರು. ಬಂದವರು ಸುಮ್ಮನೆ ಕೊಡ್ರಅಲ್ಲ . ನಾಲ್ಲಾರು 
ಮಂದಿ ಟೊಣಪರಾದ ಶಿಷ್ಯರನ್ನು ಕರೆದು ಶ್ರೀಮದ್ರಾಘವೇ೦ದ್ರರನ್ನು 
ಆಕಂ೦ಠಪರ್ಯಂತವಾಗಿ ಉಸುಕಿನಲ್ಲ ಹೂಳ ಬರಬೇಕೆಂದು ಅಪ್ಪಣೆ 
ಮಾಡಿದರು. ನೋಡಿದಿರಾ! ಸಕಲ ವಿಷಯದಲ್ಲಿಯೂ ವಿರಕ್ಷಿಯನ್ನು 
ಹೊಂದಿ ಕುಳತ೦ಥ ಯತಿಗಳಗೂ ಕೂಡ ಆಶೆಯೆ೦ಬ ಪಿಶಾಚವು 
ಬಡಲಲ್ಲ. “ಸಂಸ್ಥಾನವು ಯಾರಿಗಾದರೇನು? ನಾವು ತುರೀಯಾಶ್ರಮವನ್ನು 
ತಕ್ಕೊಂಡದ್ದು ವಿಲಾಸ ಸುಖಗಳನ್ನು ಭೋಗಿಸಬೇಕೆ೦ಬುದಕಲ್ಲ, 
ತಪಸ್ವಿಗಳಾಗಿ ಪರಮಾತ್ಮನ ಪಾದಾರವಿಂದವನ್ನು ಸೇರುವುದು 
ಮುಖ್ಯವಾದದ್ದು” ಎಂಬ ಅಲಂ ಬುದ್ಧಿಯು ಹುಟ್ಟಅಲ್ಲ. ಹಾಯ್‌ ಹಾಯ್‌! 
ಆಶಾಪಾಶದಿ೦ದ ಕಟ್ಟಲ್ಪಟ್ಟ ಮನುಷ್ಯನು ಏನೇನನ್ನು ಮಾಡುವನೊ€ 
ಯಾರಿಗೆ ಗೊತ್ತು? ರಾವಣ, ಕೀಚಕರಂಥ ಬಅಷ್ಠರೂ ಹೆಣ್ಣಿಗೆ ಆಶೆಪಟ್ಟು 
ಕುಲಕ್ಷಯ ಮಾಡಿಕೊಂಡರು. ಮಹಾ ತಪಸ್ತಿಯಾದ ವಿಶ್ವಾಮಿತ್ರನು 
ತಪೋಭ್ರಷ್ಟನಾದದ್ದು ಯಾತರಿಂದ? ಇದೇ ಆಶೆಯಿ೦ದಲ್ಲವೇ? 
ಸಾರ್ವಭೌಮನಾದ ಕೌರವೇಂದ್ರನು ಮಣ್ಣಿಗೆ ಆಶೆಮಾಡಿ ಕಡೆಗೆ ತಾನೇ 
ಮಣ್ಣುಪಾಲಾದನು. ಇಂಥ ಸಾವಿರಾರು ಉದಾಹರಣೆಗಳು ನಮ್ಮೆದುರಿಗೆ 
ಇರುತ್ತಿದ್ದರೂ ನಾವು ಅವುಗಳನ್ನು ಲೆಕ್ಕಿಸದೆ ಮೃಗಜಲವನ್ನು ಕಂಡು 
ಓಡಿಹೋಗುವ ಪಶುಗಳಂತೆ ಹಿಡುತ್ತಿರುವೆವಲ್ಲಾ! ಅಂತೆಯೇ ಈ 
ವಿಷಯದಲ್ಲಿ ನಿತ್ಯಾತ್ಮನೆ೦ಬ ಕನ್ನಡ ಕವಿಸಾರ್ವಭೌಮನೊಬ್ಬನು ಹೀಗೆ 
ಹೇಳಕೊಂ೦ಡಿದ್ದಾನೆ:- 


ಆಶೆಯೆ೦ಬುವ ಪಾಶ ಬಡದು ಮನುಜರಿಗೆ! 
ಏಸು ಭಾಗ್ಯ೦ಗಳರ್ದರೆಯು ಮತ್ತು ॥ ಪಲ್ಲ ॥ 


ಇದರಂತೆಯೇ ನಮ್ಮ ಪುರಂದರ ದಾಸರಾಂಯರಾದರೂ 
ಎಚ್ಚರಿಕೆಯೊಂದನ್ನು ಕೊಟ್ಟರುವರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 31 


ಹೊನ್ನು ಹೆಣ್ಣು ಮಣ್ಣು ಎಂಬ ಮೋಹದೊಳದ್ದು| 

ಬಣ್ಣಗೆಡಅಖೇಡ ಎಲೊ ರಾಮುಗ॥ 

ಸುಣ್ಣವ ಸಡುವಂತೆ ಸುಡುತಿದೆ ಬೆಕ್ಕು ನಿನ್ನ 

ಕಣ್ಣು ತೆರೆದೆಚ್ಚತ್ತಿರಲೊ ರಾಮುಗ। 

ನೆಚ್ಚದಿರು ಬೆಕ್ಕು ನೆವ ನೋಡತ್ತಿದೆ! 

ಐಚ್ಚತ್ತಿರೆಚ್ಚತ್ತಿರೆಲೆ ರಾಮುಗ॥ 

ಏನಾದರೇನು, ಪರಮಾತೃನ ಮಾಯೆಯೇ ಅಂಥಾದ್ದು. ಅದನ್ನು 
ಭೇದಿಸಿಕೊಂಡು ಹೋಗಲು ಶಕ್ತರಾರು? ಪ್ರತಿದಿನವೂ ಜನರು 
ಸಾಯುವದನ್ನು ಕಣ್ಣಾರೆ ನೋಡುತ್ತಿದ್ದರೂ ನಮ್ಮ ಗತಿಯೂ ಹೀಗೆ 
ಎಂಬುದನ್ನು ಯಾರಾದರೂ ತಿಆದುಕೊಳ್ಳೂವೆವೋ? ಇಲ್ಲ ಇಲ್ಲ ಇನ್ನೂ 
ದುಡಿಯಬೇಕು. ಹೊಲ-ಮನೆಗಳನ್ನು ಸಂಪಾದಿಸಬೇಕು: ದುಡ್ಡು 
ಗಳಸಖೇಕು ಹೆಂಡಿರು ಮಕ್ಕಳೊಡನೆ ಸುಖಪಡಬಖಬೇಕು. ಇವೇ ಮುಂತಾದ 
ಆಶಾಪಾಶಗಳು ನಮ್ಮನ್ನು ಸಂಸಾರ ಸಾಗರದಲ್ಲ ದೂಡಿ ಒಂದೇ ಸಮನೆ 
ಬಳಅಸುತ್ತಿರುವವು. ಕಡೆಗೆ ಕ್ಷಣ ಮಾತ್ರ ಪರಮಾತ್ಮನ ಧ್ಯಾನ 
ಮಾಡುವದಕ್ಕೂ ಅವಕಾಶವನ್ನು ಕೊಡುವುದಿಲ್ಲ. ಇಂಥ ಬಅಷ್ಠವಾದ 
ಆಶೆಯೆ೦ಬ ನದಿಯನ್ನು ಯಾವನು ಸುಲಭವಾಗಿ ದಾಟಬಲ್ಲನೋ 
ಅವನೇ ನಿಜವಾದ ಮನುಷ್ಯನು. ಅವನೇ ಯೋಗಿಯು. ಇರಲ. 


ಯಾದವೇಂದರ ಅಪ್ಪಣೆಯಂತೆ ಶಿಷ್ಯರು:- ಗುರುಗಳು ತಮ್ಮನ್ನು 
ಕರೆಯುತ್ತಾರೆಂದು ಹೇಳ ಶ್ರೀರಾಘವೇಂದ್ರಯತಿಗಳನ್ನು ಮೇಣೆಯಲ್ಲ 
ಕುಳ್ಳರಿಸಿಕೊ೦ಡು ಹೋಗಿ ಒಂದು ಹಳ್ಳದ ತಡಿಯ ಉಸುಕಿನಲ್ಲ 
ಆಕ೦ಠಪರ್ಯಂ೦ತರವಾಗಿ ಹೂಳಟ್ಟರು. ರಾಘವೇ೦ದ್ರಯತಿಗಳು ಬಹಳ 
ಸಾಧು ಸ್ವಭಾವದವರು. ಆಗ ಅವರು ಯಾರನ್ನೂ ದೂಷಿಸದೆ 
ಭಗವಂತನಿಗೇ ಪ್ರಾರ್ಥನೆ ಮಾಡಿಕೊಳ್ಳಹತ್ತಿದರು. 


ರಾಗ। ಬೈರವಿ। ತ್ರಿಪುಟತಾಳ 
"ಇಂದು ಎನಗೆ ಗೋವಿಂದಾ ನಿನ್ನ ಪಾದಾರ। 
ವಿಂದವ ತೋರೊ ಮುಕ್ಕುಂದಾ॥ ॥ ಪಲ್ಲ ॥ 
ಸುಂದರವದನನೆ ನಂದಗೋಪನಕಂದಾ। 
ಮಂದರೋದ್ಧರ ಆನಂದಾ ಇಂದಿರೆ ರಮಣಾ ॥ ಅ. ಪ. ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 32 


ನೊ೦ದೆನಯ್ಯಭವ। ಬಂಧನದೊಳು ಶಿಲುಕ।! ಮುಂದೆ ದಾರಿ ಗಾಣದೆ! 
ಕುಂದಿದೆ ಜಗದೊಳು! ಕಂದನೆಂದು ಎನ್ನ ಕು೦ದುಗಳೆಣಿಸದೆ। ತಂದೆ ಕಾಯೊ 
ಕೃಷ್ಣಾ! ಕಂದರ್ಪ ಜನಕನೆ 111 
ಮೂಢತನದಲ ಬಲು! ಹೇಡಿ ಜೀವನನಾಗಿ/ದೃಢ ಭಕುತುಯನು 
ಮಾಡಲಲ್ಲವೊ ಹರಿಯೆ।! ನೋಡಲಲ್ಲವೊ ನಿನ್ನ ಪಾಡಅಲ್ಲವೊ ಮಹಿಮೆ! 
ಗಾಡಿಕಾರ ಕೃಷ್ಣ! ಬೇಡಿಕೊ೦ಬೆನು ನಿನ್ನ ॥ 2॥ 
ಧಾರುಣಿಯೊಳು ಭಾರಜೀವನನಾಗಿ। ದಾರಿತಪ್ಪಿ ನಡದೆ ಸೇರಿದೆ ಕುಜನರ! 
ಆರುಕಾಯುವರಿಲ್ಲ! ಸೇರಿದೆ ನಿನಗಯ್ಯ। ಧೀರವೇಣೂ ಗೋಪಾಲ! 
ಪಾರುಗಾಣಿಸೊ ಹರಿಯೆ ॥3॥ 
ಇಷ್ಟು ಬೇಡಿಕೊ೦ಡದ್ದೊ೦ದೇ ತಡ. ಸ್ವಾಮಿಯ ಅಂತ:ಕರಣದಿ೦ದ 
ಉಸುಕು ಮೆಲ್ಲ ಮೆಲ್ಲನೆ ಜಾರಿಹೋಯಿತು. ಶ್ರೀಗಳವರು ಮೇಲಕ್ಕೆ ಎದ್ದರು. 
ದೇವ ಬಲವಿದ್ದವನಿಗೆ ಯಾವ ಬಲ ಬೇಕು? 
ಆಶೆಗೊಳಗಾದವನು ಜನರಿಗೆ! ದಾಸನೆನಿಸುವನಾಶೆಯನು ನಿಜ। 
ನಾಶೆಗೈದಿಹ ಪುಂಸರೆಲ್ಲರು ದಾಸರೆನಿಸುವರು॥ 
ಶ್ರೀಶನಂಪ್ರಿಸರೋಜಯುಗಳ ನಿ। ರಾಶೆಯಿ೦ದಅ ಭಜಸೆವಅದುರ-! 
ಮಾಸಹಿತ ತನ್ನನೆ ಕೊಡುವ ಕರುಣಾಸಮುದ್ರ ಹರೀ॥ (ಜಗನ್ನಾಥದಾಸರು) 


ಎ೦ಬ ಮಾತು ಅತ್ಯ೦ತ ನಿಜವಾದದ್ದು. 

ಇತ್ತ ಶ್ರೀಮದ್ರಾಘವೇ೦ದ್ರರು ಮಠಕ್ಕೆ ಬ೦ದ ಸುದ್ದಿಯು ಹತ್ತಲು 
ಯಾದವೇ೦ದ್ರರು ಬಂದು ಅವರನ್ನು ಸಂಸ್ಥಾನವನ್ನು ಕೊಡಬೇಕೆಂದು 
ಕೇಳದರು. ರಾಘವೇಂದ್ರರಿಗೆ ಇಂಥ ಆಶೆಯು ಇರಲಲ್ಲ. ಅವರು ಕೂಡಲೆ 
ಸರ್ವಸ್ಟವನ್ನು ಕೊಟ್ಟುಜಡಲಕ್ಕೆ ಸಿದ್ಧರಾದರು. ಆದರೇನು? ಇದು ಮಠೀಯ 
ಶಿಷ್ಯರಿಗೆ ಸಮ್ಮತವಾಗಅಲ್ಲ. ಶ್ರೀ ಮದ್ರಾಘವೇಂದೆರೇ ಶ್ರೀ ರಾಮದೇವರ 
ಪೂಜೆಗೆ ಅರ್ಹರೆಂದೂ ಯಾದವೇಂದರಿಗೆ ಸಮ್ಮಾನವನ್ನು ಕೊಡುವುದು 
ಸರಿಯಲ್ಲವೆಂದೂ ಬಲವಾಗಿ ವಿರೋಧಿಸಿದರು. ಆಗ ಈ ನ್ಯಾಯವು 





x ಸಂಸ್ಥೃತದಲ್ಲ ಘನಪಂಡಿತರಾಗಿ ಅನೇಕಾನೇಕ ಉದ್ದಂಧಗಳನ್ನೂ-ಟೀಕಾಟಪ್ಪಣಿಗಳನ್ನೂ ರಚಿಸಿದ ಈ ಮಹಾತ್ಮರು 
ತಾಯ್ನುಡಿಯ ಮೇಲನ ಪ್ರೀತಿಯ೦ದ ರಚಿಸಿದ ಇದೇ ಒಂದು ಕನ್ನಡ ಪದ್ಯವು ಸಿಕ್ಕಿರುವುದು. ಇದರ ಮೇಅನ 
ಇವರು ಇನ್ನೂ ಅನೇಕ ಪದಗಳನ್ನು ಮಾಡಿರಲಕ್ಕೆ ಸಾಕೆಂದು ತೋರುವುದು. ಆದರೆ ನಮ್ಮ ಕನ್ನಡಿಗರ 
ದುರ್ದೈವದಿ೦ದ ಈ ಸತ್ಪುರುಷರ ಪದಗಳು ಎಲ್ಲ ಮಾಯವಾಗಿರುವವೋ ಏನೋ? ಪುರಾತನರ ಸಂಗ್ರಹದಲ್ಲಿದ್ದ 
ಸಾವಿರಗಟ್ಟಳೆ ಪದ್ಯಗಳನ್ನು ಹುಡುಕಿ ನೋಡಿದೆವು. ಎಷ್ಟೋ ದಾಸಕೂಟಸ್ಥರನ್ನು ವಿಚಾರಿಸಿದೆವು. ನಮಗಂತೂ 
ಈ ಒಂದು ಪದ್ಯದ ಹೊರತು ಇನ್ನೊಂದು ದೊರೆಯಲ್ಲ. ಶೋಧಕರು ಇವರ ಪದಗಳನ್ನು ಗೊತ್ತು ಹಚ್ಚಿ 
ಹುಡುಕಿ ತೆಗೆದರೆ ಕರ್ಣಾಟಕಸ್ಥರ ಮೇಲೆ ಮಹದುಪಕಾರವಾಗುವುದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 33 


ತಂಜಾವರದ ಅರಸರ ಕಡೆಗೆ ಹೋಯಿತು." ಯಾದವೇಂದ್ರರಾದರೋ- 
ಮೊದಲು ಯತ್ಯಾಶ್ರಮವು ನನಗೆ ದೊರೆತಿರುವದರಿ೦ದ ನಾನು ಹಿರಿಯನು 
ಸ೦ಸ್ಥಾನವು ನನಗೇ ಸಲ್ಲತಕ್ಕದ್ದು. ಎಂದು ಹೇಳದರು. ರಾಘವೇ೦ದ್ರರು 
ಕೊಟೆ ಬಡಲಕೆ ಸಿದರಿದರೂ ಶಿಷ್ಯಕೋಟಯವರು ಹಿ೦ದಕೆ ಬದ ಸಪುದ 
[A] ಕ ನ ಜ್‌ ತ ದ್‌ ಜರು 
ವೃತ್ತಾಂತಗಳನ್ನೆಲ್ಲ ಪ್ರಮಾಣವಾಗಿಟ್ಟುಕೊ೦ಡು ಅವರ ಮಾತನ್ನು 
ನಿಷೇಧಿಸಿದರು. ಆಗ ಅರಸನು ತುಸು ಹೊತ್ತು ಯೋಚಿಸಿ ಕಡೆಗೆ ಹೀಗೆ 
ಹೇಳದನು;- 


ಯಾದವೇಂದ್ರೋ ದ್ವಾಪರೇ ತು ಧೇನೂನಾಂ ಪಾಲಕೋsಭವತ್‌॥। 
ತ್ರೇತಾಯಾಂ ರಾಘವೇ೦ದಸ್ತು ಸಾಮ್ರಾಜ್ಯಂ ಪಾಲಯನ್‌ ಬಭೌ॥। 


ಎ೦ಬ ರೀತಿಯಾಗಿ ರಾಘವೇಂದ್ರರಿಗೆ ಸಾಮ್ರಾಜ್ಯಾಧಿಕಾರವು ಇದ್ದಂತೆ 
ಶ್ರೀಯಾದವೇಂದ್ರರಿಗೆ ಇದ್ದದ್ದು ಕಂಡು ಬರುವುದಿಲ್ಲ .ಕಾರಣ- 
ಯಾದವೇಂದ್ರರು ಸಕಲವನ್ನು ರಾಘವೇಂದ್ರರಿಗೆ ಒಪ್ಪಿಸುವುದು 
ಯೋಗ್ಯವಾದದ್ದು, ಎ೦ದು ತೀರ್ಪು ಹೇಳದರು . ಇದು ಎಲ್ಲರ ಮನಸ್ಸಿಗೂ 
ಬಂತು. ಯಾದವೇ೦ದ್ರರೂ ರಾಜರ ತೀರ್ಪಿಗೆ ಒಪ್ಪಿಕೊಂಡು ತಮಗೆ 
ದೊರೆತ ದೇವರು ಮೊದಲಾದವುಗಳನ್ನು ರಾಘವೇಂದ್ರರಿಗೆ ಒಪ್ಪಿಸಿ ಅಲ್ಲ೦ದ 
ಕೃಷ್ಣಾತೀರಕ್ಕೆ ತಪಸ್ಸಿಗಾಗಿ ಹೊರಟುಹೋದರು ಮುಂದೆ ತುಸ ದಿವಸಗಕಲ್ಲ 
ಅಲ್ಲಯೇ ಅ೦ದರೆ - ಕೃಷ್ಣಾಷ್ಠೇಶನ್ನಿಗೆ ಎ೦ಟು ಮೈಲು ದೂರದಲ್ಲರುವ 
ಮುಡುಮಾಲೆ' ಎ೦ಬ ಊರ ಹತ್ತಿರವೇ ಇವರು ವೃ೦ದಾವನಸ್ಥರಾದರು." 


ಇತ್ತ ಕ್ರೀರಾಘವೇ೦ದ್ರರು ಕುಂಭಕೋಳಣಕ್ಷೆ ಬಂದು ಅಲ್ಲಯೇ ಎಷ್ಟೋ 
ದಿವಸ ಪಾಠಪ್ರವಚನಗಳನ್ನು ನಡೆಯುಸುತ್ತ ನಿಂತು ಮುಂದೆ 
ದಿದ್ದಿಜಯಾರ್ಥವಾಗಿ ಹೊರಟು ಅನೇಕಾನೇಕ ತೀರ್ಥಕ್ಷೇತ್ರಗಳನ್ನು 
ಸಂದರ್ಶಿಸಿ ಸಜ್ಜನರಿಗೆ ಸಚ್ಚಾಸ್ತ್ರವನ್ನು ಉಪದೇಶಮಾಡುತ್ತ ಅಲ್ಲಲ್ಲದ್ದ 
ವಾದಿಗಳನ್ನು ಜಂಖಸುತ್ತ ಸಂಚರಿಸಿದರು. ಆ ಕಾಲಕ್ಕೆ "“ಭಲ್ಲಪುರಿ' ಎಂಬಲ್ಲಿ 
ಭೈರವಭಟ್ಟ. ವೀರಭದ್ರ ಎ೦ಬಬ್ಬರು ಪ್ರಸಿದ್ಧರಾದ ವಿದ್ವಾಂಸರಿದ್ದರು. ಅವರನ್ನು 


'ತಂಜಾವರದ ಅರಸರೆಂದರೆ ಹಿಂದೆ ಹೇಳದ ರಘುನಾಥ ಭೂಪಾಲನೇ ಆಗಿದ್ದನು. ಆತನು ಸ್ವಯಂ ಮಹಾ 
ಪಂಡಿತನಾಗಿದ್ದನಲ್ಲದೆ ಅನೇಕ ಪಂಡಿತರಿಗೂ ಆಶ್ರಯ ಕೊಟ್ಟದ್ದನು. ಈತನ ಹೆಂಡತಿಯಾದ ರಾಮಭದ್ರಾಂಬೆಯೇ 
ರಘುನಾಥಾಭ್ಯುದಯವೆ೦ಬ 12 ಸರ್ಗದ ಕಾವ್ಯವನ್ನು ಬರೆದಿದ್ದಾಳೆ. 

ರತ್ನಖೇಡ ದೀಕ್ಷಿತದೆ೦ಬ ಪ್ರಸಿದ್ಧ ಪಂಡಿತರ ಮಕ್ಕಳಾದ ರಾಜಚೂಡಾಮಣಿ ದೀಕ್ಷಿತರೂ ಮಹಾತ್ಮರಾದ ಗೋವಿಂದ 





ದೀಕ್ಷಿತರ ಮಕ್ಕಳಾದ ಯಜ್ಞ ನಾರಾಯಣ ದೀಕ್ಷಿತರೂ ಈ ಅರಸರ ಆಸ್ಥಾನ ಪಂಡಿತರಾಗಿದ್ದರು. 
ಮದುರವಾಣಿಯೆಂಬ ಕವಯುತ್ತಿಯೊಬ್ಬಳು ಇದೇ ಅರಸನ ಆಸ್ಥಾನದಲ್ಲದ್ದಳು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 34 


ಶ್ರೀಗಳವರು ಅಲಾಮಾತ್ರದಿಂದಲೇ ಜೈಸಿಚಡಲು, ಅಲ್ಲಿಯ ಅರಸನು 
ಇವರ ಪಾಂಡಿತ್ಯಕ್ಕೆ ಮೆಚ್ಚಿ ಒಂದು ಗ್ರಾಮವನ್ನೇ ಮಠಕ್ಕೆ ಇನಾಮಾಗಿ 
ಹಾಕಿಕೊಟ್ಟನು.' ಅಲ್ಲ೦ದ ಶ್ರೀಗಳವರು -ವಿಷ್ಣುಮಂಗಳ 
ಕುಮಾರಕ್ಷೇತ್ರಗಳನ್ನು ನೋಡಿಕೊಂಡು ಉಡುಪಿಗೆ ಬಂದರು. ಅಲ್ಲ 
ಚ೦ದ್ರಿಕಾವಿವರಣ, ತಂತ್ರದೀಪಿಕಾ, ನ್ಯಾಯಮುಕ್ತಾವಳ ಎ೦ಬ 
ಗ್ರಂಥಗಳನ್ನು ಬರೆದು ಶ್ರೀಕೃಷ್ಣನಿಗೆ ಅರ್ಪಿಸಿ. ಪಂಢರಾಪುರ-ಕರವೀರ 
ಶ್ರೀಮುಷ್ಣ ಮುಂತಾದ ಕ್ಷೇತ್ರಗಳನ್ನು ಸುತ್ತಿಕೊಂಡು ಪುನ: ಕು೦ಭಕೋಣಕ್ಕೆ 
ಬ೦ದರು. ಆಗ ಪಟ್ಟಣವಾಸಿಗಳಗಾದ ಆನ೦ದವನ್ನು ಹೇಳಲಾಸಲ್ಲ. 
ಅವರು ಮಹಾ ವೈಭವದಿಂದ ಶ್ರೀಗಳವರನ್ನು ಊರಲ್ಲ ಮೆರವಣಿಗೆ ಮಾಡಿಸಿ 
ಕರೆತಂದರು. ಮುಂದೆ ಶ್ರೀಗಳವರು ಎಷ್ಟೋ ದಿವಸ ಅಲ್ಲಿಯೇ 
ಕಾಲಕಳೆದರು. 


ಇನ್ನು ಇವರು ಮಂತ್ರಾಲಯವನ್ನು ಹೇಗೆ ಸ೦ಪಾದಿಸಿದರೆ೦ಬದನ್ನಿಷ್ಟು 
ಹೇಳ ಈ ಭಾಗವನ್ನು ಮುಗಿಸುತ್ತೇವೆ. 


ಆದವಾನಿಗೆ ಸಮೀಪವಾಗಿ ಮೊಗಲಾಯಿಯಲ್ಲ "ಕಂದನಾತಿ' 
ಎಂಬುದೊಂದು ಊರು೦ಟು. ಆ ಊರಲ್ಲ ವೆ೦ಕಣ್ಣನೆ೦ಬೊಬ್ಬ ಬ್ರಾಹ್ಮಣ 
ಹುಡುಗನು ತಾಯೊಡನೆ ಕೂಡಿಕೊಂಡು ಅತ್ಯ೦ತ ದರಿದ್ರಾವಸ್ಥೆಯಲ್ಣ 
ಕಾಲಕಳೆಯುತ್ತಿದ್ದನು. ವೆ೦ಕಣ್ಣನಿಗೇನೋ ವಿದ್ಯೆ ಕಅಯಬೇಕೆಂಖಾಶೆ; 
ಆದರೆ ಮಾಡಬೇಕೇನು? ಮಧ್ಯಾಹ್ನದ ಊಟಕ್ಕೆ ಗತಿಯಿಲ್ಲದವನು ವಿದ್ಯೆ 
ಕಅಯುವುದಿನ್ನೆ೦ತು? ಆ ಊರ ಗೌಡನ ಮನೆಯಲ್ಲ ಏನೇನೋ ಕೆಲಸ 
ಬೊಗಸೆಗಳನ್ನು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಸೇರು ಜೋಳವನ್ನು 
ತಂದರೇ ಅವನಿಗೆ ಆ ಹೊತ್ತು ಊಟ. ಇಲ್ಲದಿದ್ದರೆ ಅಂದು 
ಏಕಾದಶಿಯಾಗುತ್ತಿತ್ತು. ಇಂಥಾ ಸ್ಲಿತಿಯಲ್ಲಯೂ ವೆಂಕಣ್ಣನು ಭಿಕ್ಷೆ 
ಬೇಡಿಕೊಂಡೋ ಇನ್ನಾವ ರೀತಿಬಂದೋ ಉಪಜೀವಿಸಿಕೊಂಡು 
ವಿಡ್ಯೆಗಅಯಬೇಕೆಂ೦ದು ಹವಣಿಸಿ ನೋಡಿದನು. ಅದೂ ಖಗೆ ಹರಿಯಲಲ್ಲ 
ಯಾಕೆಂದರೆ ಮುದುಕಿಯಾದ ತಾಯಖಯೊಬ್ಬಳದ್ದಳು. ಅವಳನ್ನು ಬಟ್ಟು 





ಟ್ಟ ಭಲ್ಲಪುರಿಗೆ ಈಗ ಖಬಾಣಾವರವೆ೦ಬ ಹೆಸರು ತಿಳಯುತ್ತದೆ. 
“ಸೋ5ಥ ಭಲ್ಲಪುರಿ ಭೈರವಭಟ್ಟೋ ವೀರಭದ್ರ ಇತಿ ವಿಶ್ರುತವಿದ್ದಾನ್‌॥ 
ನರ್ಮಣ್ಯಿವ ಪರಿಭೂಯ ನರೇ೦ದ್ರಾದ್ಧಾಮರತ್ನ ಮಚಿರಾತ್ಸಮಗ್ಯಹ್ಹಾತ್‌"' 
(ರಾ. ವಿಜಯ.) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 35 


ಹೋಗುವದೆಲ್ಲ? ಮಗನೇ ಚಟ್ಟುಹೋದರೆ ಆಕೆಯ ಸಂರಕ್ಷಣೆ 
ಮಾಡುವರಾರು? ವೆ೦ಕಣ್ಣನು ಹುಡುಗನಾದರೂ ತಾಯಿಯ ಮೇಲೆ ಅವನ 
ಭಕ್ತಿ ಬಹಳ. “ಮಾತೃ ದೇವೋ ಛವ' ಎಂಬಂತೆ ತಾಯೇ ತನ್ನು 
ಸರ್ವಸ್ವ ದೇವತೆಯೆಂದು ತಿಳದಿದ್ದನು. ಅವಳ ಸ೦ರಕ್ಷಣೆಯೇ ತಪಸ್ಸು- 
ಯಜ್ಞ-ಯಾಗಾದಿಗಳಗಿಂತಲೂ ಮಿಗಿಲಾದುದೆಂದು ಆತನ ಭಾವನೆ. 
ಅದರಿಂದ ತಿರಕೊ೦ಡು ಬಂದಾದರೂ ಆಕೆಯ ಹೊಟ್ಟಿಗೆ ಹಾಕಿ ತನ್ನ 
ಹೊಟ್ಟೆಯನ್ನು ಸಾಗಿಸಿಕೊಳ್ಳುತ್ತಿದ್ದನು; ಆದರೆ ವಿಧಾತನು ವೆಂಕಣ್ಣನ 
ಹಣೆಯಲ್ಲ ಎದ್ದು ಕಾಣುವಂಥ ಭಾಗ್ಯರೇಖೆಯೊಂದನ್ನು ರೇಖಸಿದ್ದನು. 
“ ಲಲಾಟ ಅಖತೆೇ ರೇಖಾ ಪರಿಮಾಷ್ಟುಂ ನ ಶಕ್ಯತೆ'' ಎಂಬಂತೆ ವಿಧೀ 
ಅಖತವು ಹೇಗೆ ಸುಳ್ಳಾದೀತು? ವೆಂಕಣ್ಣನು ಹೊಟ್ಟೆಯ ಪಾಡಿಗಾಗಿ ಎಷ್ಟೇ 
ಕಷ್ಟಪಡುತ್ತಿದ್ದರೂ ರಾತ್ರಿ ವೇಕೆಯಲ್ಲ ಆ ಊರೊಳಗಿನ ಅಯ್ಯನವರ 
ಶಾಲೆಗೆ ಹೋಗಿ ಕುಳತು ತುಸು ತುಸು ಕಅಯ ಹತ್ತಿದನು. ಬುದ್ಧಿಯು 
ಚುರುಕಾದ್ದರಿಂದ ಬೇಗನೆ ಓದು-ಬರಹದಲ್ಲ ನಿಪಣನಾಗಿ ಹಿಂದುಸ್ಥಾನೀ 
ಭಾಷೆಯಲ್ಲ ಪ್ರಾವೀಣ್ಯವನ್ನು ಸಂಪಾದಿಸಿದನು. ಹೀಗಿರುತ್ತಿರಲು 
ಅಕಸ್ಕಾತ್ತಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕ೦ದನಾತಿಗೆ ಬಂದರು. 
ಶ್ರೀಗಳವರು ದಯಮಾಡಿಸಿದ್ದನ್ನು ಕೇಳ ಊರೊಳಗಿನ ಪ್ರತಿಷ್ಠಿತ ಜನರು 
ಅವರನ್ನು ತಮ್ಮ ತಮ್ಮ ಮನೆಗೆ ಕರೆದೊಯ್ಯುವ ಸಿದ್ಧತೆ ಮಾಡಹತ್ತಿದರು: 
ಆದರೆ ಶ್ರೀಗಳವರು ಶ್ರೀಮಂತರ ಮನೆಗೆ ಹಣಿಕ ಸಹ ಹಾಕಲಲ್ಲ. ನೆಟ್ಟಗೆ 
ನಮ್ಮ ಬಡ ವೆಂಕಣ್ಣನ ಮನೆಯಲ್ಲ ಬಂದು ಕುಳತುಣಟ್ಟರು. ಹಿ೦ದಕ್ಕೆ 
ಶ್ರೀಕೃಷ್ಣನು ಸಂಧಾನಕ್ಕೆ ಹೋದ ವೇಳೆಯಲ್ಲ ರಾಜಾಧಿರಾಜನಾದ 
ಕೌರವೇಂದ್ರನು ಷಡ್ರಸೋಪೇತವಾದ ರಾಜನ್ನವನ್ನು ಸಿದ್ಧ ಪಡಿಸಿ 
ಕಾದುಕೊಂಡು ಕುಳಿತಿದ್ದರೂ ಸ್ತಾಮಿಯು.ಆತನ ಮನೆಗೆ ಹೋಗದೆ. 
ಬಡ ಪಾಂಯಾದ ವಿದುರನ ಮನೆಯನ್ನು ಹೊಕ್ಕು ಮುಕ್ಕು ಹಾಲನ್ನೇ 
ಕುಡಿದು ತ್ಯಪ್ತನಾದನೆ೦ಬ೦ಶವನ್ನು ಭಾರತವನ್ನೋದಿದ ವಾಚಕರಿಗೆ ಬೇರೆ 
ಹೇಳಬೇಕಾಗಿಲ್ಲ. ಶ್ರೀಗಳವರು ಮಾಡಿದ್ದೂ ಹೀಗೆಯೇ ಆಯತು; ಆದರೆ 
ವೆಂಕಣ್ಣನೂ ಆತನ ತಾಯಿಯೂ ಚಡಪಡಿಸ ಹತ್ತಿದರು. ಮುಕ್ಕು ಅಕ್ಕಿಗೂ 
ಗತಿಯಿಲ್ಲದ೦ಥ ವೇಳೆಯಲ್ಲಿ ಮಹಾತ್ಮರಾದ ಶ್ರೀಗಳವರನ್ನು ಹೇಗೆ 
ಸಂತೋಷಬಡಿಸೇವೆಂಬುದು ಅವರಿಗೀಗ ಹೊರಲಾರದ 
ಯೋಚನೆಯಾಗಿ ಹೋಯಿತು. ಆಹಾ! ವೆಂಕಣ್ಣ ಇಂಥ ಯೋಚನೆಯನ್ನು 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 36 


ಮಾಡಬೇಡ! ಶ್ರೀಗಳವರ ಯೋಗ್ಯತೆಯು ಸಾಮಾನ್ಯವಲ್ಲ. ಅವರು ನಿನ್ನ 
ಮನೆಯಲ್ಲ ಕಾಅಟ್ಟದ್ದರಿಂದ ನೀಮು ಧನ್ಯನಾದಿ. ಪವಿತ್ರನಾದಿ. ನಿನ್ನ 
ಜನ್ಯವು ಸಾರ್ಥಕವಾಲುತು. ಇಷ್ಟೇ ಅಲ್ಲ. ಇದೇ ನಿನ್ನು ಭಾಗ್ಯೋದಯದ 
ಚಿಹ್ನವೆ೦ದು ತಿಳದುಕೋ. ಇಂದಿಗೆ ನಿನ್ನ ದಾರಿದ್ರ್ಯವು ದೂರಾಯಿತು. 
ಅವರು ಯಾವ ರೀತಿಯಾಗಿ ನಿನ್ನ ಕಡೆಯಂ೦ದ ಸೇವೆಯನ್ನು 
ತೆಗೆದುಕೊಳ್ಳಲಕ್ಕೆ ಬಂದಿರುವರೋ ಏನೋ? ಆದ್ದರಿಂದ ತೀವ್ರವಾಗಿ ಅವರ 
ಆಶೀರ್ವಾದವನ್ನು ಸ೦ಪಾದಿಸು. ನಿನಗೆ ಯಾವ ಮಾತಿನ ಕೊರತೆಯೂ 
ಆಗಲಿಕ್ಕಿಲ್ಲ. 


ವಾಚಕರೇ! ನೀವಾದರೂ ಆಲೋಚನೆ ಮಾಡುತ್ತ ಕೂಡದೆ ಬೇಗನೆ 
ಕಂದನಾತಿಗೆ ಹೊರಡಿರಿ. ವೆಂಕಣ್ಣನ ಮನೆಯಲ್ಲ ಇಂದು ಶ್ರೀಗಳವರು 
ಶ್ರೀರಾಮದೇವರ ಪೂಜೆಮಾಡುವರು. ಅದನ್ನು ಕಣ್ಣುತು೦ಬಾ ನೋಡಿ 
ಆನಂದಪಡೋಣ. ಮಹಾತ್ಮರಿ೦ದ ಆಶೀರ್ವಾದವನ್ನು ಹೊಂದೋಣ. 
ನಡೆಯಿರಿ ಹಾಗಾದರೆ. 


ವೆಂಕಣ್ಣನ ಮನೆಯಲ್ಲ ಜನ್ಮಸಮ್ಮರ್ಥವು ಕೂಡಿತು. ತಾಯಿ- 
ಮಕ್ಕಳಬ್ಬರೂ ಶ್ರೀಗಳವರೆಗೆ ಸಾಷ್ಟಾಂಗ ಹಾಕಿ, ಎದುರಿಗೆ ಕುಳತುಬಟ್ಟರು. 
ಪಾಪ! ಅವರಿನ್ನೇನು ಮಾಡಬೇಕು? ಮಹಾತ್ಮರ ಸತ್ವವು ಇನ್ನೆಂಥಾದ್ದೋ? 
ಅದನ್ನು ಪಾಮರರಾದ ನಾವೆಂತೂ ತಿಳದೇವು? ಮುಂದೆ ತುಸ 
ಹೊತ್ತಿನಲ್ಲಿಯೇ ಸಾವಿರಾರು ಜನರ ಸೀದಾ ಸಾಮಾಗ್ರಿಯು ಎಲ್ಲಂದಲೋ 
ವೆಂಕಣ್ಣನ ಮನೆಗೆ ಬಂದು ಜದ್ದಿತು. ಅಡಿಗೆಯವರು ಅಡಿಗೆ ಮಾಡಲಕ್ಕೆ 
ಸಿದ್ಧರಾದರು.ಪರಿಚಾರಕರು ಪೂಜಾಸಾಹಿತ್ಯಗಳನ್ನು ಸರಿಪಡಿಸಹತ್ತಿದರು. 
ವೆಂಕಣ್ಣನಿಗೂ ಆತನ ತಾಯಿಗೂ ಅತೀವ ಆಶ್ಚರ್ಯವಾಯಿತು. 
ಹಾಗಾದರೆ ಇಷ್ಟು ಸಾಮಾನುಗಳನ್ನು ಕಳಸಿದವರಾರು? ವೆಂಕ್ಣನು ಯಾವ 
ಗೌಡನಿ೦ದ ನಿತ್ಯ ಉಪಜೀವನವನ್ನು ಹೊಂದುತ್ತಿದ್ದನೋ ಆತನೇ ಈ 
ಸಾಮಾನುಗಳನ್ನು ಕಳಸಿದ್ದನು! ಲೋಕದಲ್ಲ ಪುಣ್ಣವಂತರೂ- 
ದಯಾಳುಗಳೂ ಎಷ್ಟು ಮಂದಿ ಇಲ್ಲ! ಅ೦ತೂ ಶ್ರೀಗಳವರ ಶ್ರೀ 
ರಾಮದೇವರ ಪೂಜೆಯು ದರಿದ್ರನಾದ ವೆ೦ಕಣ್ಣನ ಮನೆಯಲ್ಲಯೇ ಅತಿ 
ವಿಜೃಂಭಣೆಯುಂದ ನಡೆದುಹೋಲುತು. ಊಟ ಉಪಚಾರಗಳು 


ಮುಗಿದವು . ಕಡೆಗೆ ಶ್ರೀಗಳವರು ವೆ೦ಕಣ್ಣನನ್ನೂ ಅವನ ತಾಯಿಯನ್ನೂ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 37 


ಮುಂದಕ್ಕೆ ಕರೆದು ನಿಮ್ಮಿಂದ ನಮಗೊಂದು ಕೆಲಸವಾಗಬೇಕಾಗಿದೆ. 
ಅದನ್ನು ಮಾಡಿಕೊಡುತ್ತೇವೆಂದು ವಚನಕೊಟ್ಟರೆ ನಮಗೆ ಪರಮ 
ಸಂತೋಷವಾಗುವದೆಂದು ಹೇಳದರು. ಆಹಾ! ಇಂಥವನಿಂದ ತಾನೆ 
ಶ್ರೀಗಳವರು ಏನನ್ನು ಬಯಸುತ್ತಿದ್ದರು? ಅವರಮನೋಗತ 
ವೇನಿರಬಹುದು? ವೆಂಕಣ್ಣನಿಗೆ ಭಯ-ವಿಸ್ಕಯಗಳುಂಬಾದವು. ಸ್ವಾಮೀ! 
ನನ್ನಂಥ ಪಾಮರನಿ೦ದ ತಮಗೆ ಯಾವ ಕೆಲಸವಾಗಬೇಕಾಗಿರುವುದು? 
ಎಂದು ದೀನವಾಣಿಯಂದ ಕೇಳದನು. ಮುದುಕಿಯಂತೂ ತನ್ನ 
ಕ೦ಗಾಲ ಸ್ಥಿತಿಯನ್ನು ನೆನೆದು ಕಣ್ಣೀರು ತಂದಳು. ಶ್ರೀಗಳವರ 
ಅ೦ತ:ಕರಣವು ಕರಗಿತು. ಅವರು ಮುದುಕಿಯು ಅಳುವುದನ್ನು ಕಂಡು 
-“ಅಮ್ಮಾ ಚಿ೦ತೆ ಮಾಡಬೇಡ. ನಿನ್ನ ಮಗನು ಮುಂದೆ ದೊಡ್ಡ 
ಆಧಿಕಾರವನ್ನು ಸಂಪಾದಿಸುವನು. ಆಗ ಆತನಿಂದ ಒಂದು 
ಕೆಲಸವಾಗಬೇಕಾಗಿದೆ. ಅದಕ್ಕಾಗಿ ಸೀನು ವಚನ ಕೊಡು. ಇದು ನಮ್ಮ 
ಪೂರ್ಣ ಆಶೀರ್ವಾದವೆಂದು ತಿ.” ಎಂದು ಹೇಳದರು. ಮಗನು 
ಭಾಗ್ಯಶಾಅಯಾಗುವನೆಂಬ ಮಹಾತ್ಮರ ವಚನವನ್ನು ಕೇಳದೊಡನೆಯೇ 
ಮುದುಕಿಗೆ ಅಪಾರವಾದ ಸ೦ತೋಷವಾಯಿತು. ಆ ಸಂತೋಷ ಭರದಲ್ಲ 
— ತಮ್ಮ ಅನುಗ್ರಹದಿ೦ದ ಮಗನು ಭಾಗ್ಯವಂತನಾದರೆ ತಾವು ಬೇಡಿದ್ದನ್ನು 
ಕೊಡಿಸುವೆನೆಂದು ವಚನ ಕೊಟ್ಟಳು. ವೆ೦ಕಣ್ಣನು ತಾಯ ಮಾತನ್ನು 
ಅನುಮೋದಿಸಿದನು. ಆಯಿತು. ಶ್ರೀಗಳವರ ಮುಂದಕ್ಕೆ ನಡೆದರು. 


ವೆಂಕಣ್ಣನು ಯಾವದೊಂದು ಮೇಲ್ತರದ ಪರೀಕ್ಷೆಯಲ್ಲ 
ಉತ್ತೀರ್ಣವಾದವನಲ್ಲ. ವಿಶ್ವ ವಿದ್ಯಾಲಯದ ಪದವಿಂಯನ್ನು 
ಸಂಪಾದಿಸಿದವನಲ್ಲ. ಅಂಥವನು ದೊಡ್ಡ ಅಧಿಕಾರಿಯು ಹೇಗಾಗಬೇಕು? 
ಹಾಗಾದರೆ ಮಹಾತ್ಮರು ಸುಳ್ಳಾಡಿದರೇ? ಛೇ ಛೇ! ಅವರ ಬಾಯಿಂದ 
ಬ೦ದದ್ದು ವೇದವಾಣಿ. ಅದು ಎ೦ದಿಗೂ ಸುಳ್ಳಾಗಲಾರದು. ಹಾಗಿದ್ದ 
ಪಕ್ಷದಲ್ಲ ಅವರಿಗೆ ಮಹಾತ್ಮರೆ೦ಬ ಹೆಸರೇಕೆ? ಶ್ರೀಗಳವರು ಶಾಪಾನುಗ್ರಹ 
ಶಕ್ತಿಯುಳ್ಳವರು. ಅವರ ಅನುಗ್ರಹದಿ೦ದ ವೆ೦ಕಣ್ಣನು ಮುಂದೆ ಆ ನಾಡಿನ 
ದೊಡ್ಡ ಅಧಿಕಾರಿಯೇ ಆದನು. ಆದರೆ ಹೇಗಾದನೆಂಬುದು ಮಾತ್ರ ಬಹು 
ವಿಚಿತ್ರವಾಗಿರುವದು. ದೈವಅೀಲೆಯನ್ನು ತಿಳದವರಾರು? 


ಆ ಕಾಲಕ್ಷೆ ಆದವಾನಿಯಲ್ಲ ಅಬ್ದುಲ್‌ ಖಾನನೆ೦ಖಬ ದೊಡ್ಡ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 38 


ಸರದಾರನಿದ್ದನು. ಅವನೇ ಆ ಪ್ರಾ೦ತಕ್ಕೆ ದೊರೆ. ಆತನು ಒಂದಾನೊಂದು 
ದಿವಸ ಆನೆಯ ಮೇಲೆ ಕುಳತುಕೊ೦ಡು ಸವಾರಿ ಹೊರಟನು. ಸೃಷ್ಟಿ 
ಸೌಂದರ್ಯವನ್ನು ನೋಡಿ ಸಂತೋಷಪಡಬೇಕೆಂಬುದೇ ಆತನ 
ಉದ್ದೇಶವಾಗಿತ್ತು. ನೆಟ್ಟಗೆ ಒ೦ದು ಅಡವಿಯನ್ನು ಸೇರಿದನು. ಅಷ್ಟರಲ್ಲಯೇ 
ಹಿಂದಿನಿಂದ ಒ೦ಟಯ ಸ್ವಾರನೊಬ್ಬನು ಧಾವಿಸಿ ಬಂದು ಜರೂರ 
ಟಪಾಅನ ಕಾಗದವೊಂದನ್ನು ಖಾನನ ಕೈಯಲ್ಲ ಕೊಟ್ಟನು. ಅಬ್ದುಲ್‌ 
ಖಾನನೇನೋ ದೊಡ್ಡ ದೊರೆಯೇ ಹೌದು. ಆದರೇನು? ಆತನು ಅಕ್ಷರ 
ಶತ್ರು. ಹೈದರನಂತೆ ರಟ್ಟಿಯ ಬಲದಿಂದಲೇ ಇಷ್ಟು ದೊಡ್ಡ ಪದವಿಗೇರಿದ್ದನು. 
ರುಜುವನ್ನು ಕೂಡಾ ಸರಿಯಾಗಿ ಕಅತಿರಲಲ್ಲ. ಹಿಂದಿನ ಕಾಲದಲ್ಲಿಯ 
ಜನರು ಈಗಿನವರಿನಂ೦ತೆ ಶಾರೀರಿಕ ಶಕ್ತಿಯನ್ನು ಹಾಳುಮಾಡಿಕೊ೦ಡು 
ಸ್ವಾತ೦ತ್ರ್ಯವನ್ನು ಹರಣಮಾಡುವಂಥ ಗುಲಾಮಗಿರಿಯ ವಿದ್ಯೆಯನ್ನು 
ಕಅಯುವುದಕ್ಕೆ ಆಶೆಪಡುತ್ತಿರಅಲ್ಲ. ಕುದುರೆಯ ಮೇಲೆ ಸವಾರಿ 
ಮಾಡುವದು, ದಾ೦ಡ- ಪಟ್ಟಿಯಾಡುವುದು, ಗುರಿಹೊಡೆಯುವುದು, 
ಗರಡೀಸಾಧಕ ಮಾಡುವುದು ಇತ್ಯಾದಿ. ಮುಂಗ್ಯೆ ಕಸುವಿನ ಕೆಲಸಗಳನ್ನೇ 
ಹೆಚ್ಚಾಗಿ ಅಭ್ಯಾಸ ಮಾಡುತ್ತಿದ್ದರು. ಅಂತೆಯೇ ಆ ಕಾಲದಲ್ಲ 
ಪರಾಕ್ರಮಶಾಅಗಳಾದ ದೊಡ್ಡ ದೊಡ್ಡ ಸರದಾರರು ಅನೇಕರಾಗಿ ಹೋದರು. 
ತೀರ ಮೊನ್ನೆ ಮೊನ್ನೆ ಹಾವನೂರ ಹನುಮಂತಗೌಡನೆಂಬ ಬ್ರಾಹ್ಮಣ 
ಸರದಾರನೊಬ್ಬನು ಪ್ರಸಿದ್ಧನಾಗಿರಅಲ್ಲವೇ? ಇಂಥ ಧೀರರೂ- ವೀರರೂ 
ಈ ಕಾಲದಲ್ಲ ಎಲ್ಲ ಅಡಗಿರಬಹುದು? ಇನ್ನೆಂದಿಗೆ ಉದಯುಸಐಹುದು? 
ಶಿಕ್ಷಣವಾದರೋ ಅತಿ ರಭಸದಿಂದ ನಡೆಯುತ್ತಿರುವದಂತೆ! ನಾವು ಎಷ್ಟೆಷ್ಟು 
ಶಿಕ್ಷಣದಲ್ಲ ವಖುಂದುವರಿಂಯುತ್ತಿರುವೆಮೋ ಅಷ್ಟಷ್ಟು 
ನಿರ್ವಿರ್ಯರಾಗುತ್ತಿರುವೆವು. ಪಾರತ೦ತ್ರ್ಯವೆ೦ಬ ನರಕದಲ್ಲಿ 
ಮುಳಗೇಳುತ್ತಿರುವೆವು. ಇದೇನು ಚಮತ್ಸಾರವಿರಬಹುದು? ಇಂಗ್ಲೆಂಡ 
ಅಮೇರಿಕಾ. ಜರ್ಮನಿ. ಜಪಾನ್‌ ಮುಂತಾದ ದೇಶಗಳೆಲ್ಲ ಶಿಕ್ಷಣದಿಂದಲೇ 
ಉನ್ನತಿಯ ಶಿಖರವನ್ನೇರ ಹತ್ತಿರುವಾಗ, ನಾವು ಅದೇ ಶಿಕ್ಷಣದಿಂದ 
ಕೆಳಗಿಳಯುತ್ತಿರುವುದು ಆಶ್ಚರ್ಯವಲ್ಲವೇ? ಆಗಲ, ಕಾಲಾಯ ತಸ್ಮೈ 
ನಮಃ। 


ಖಾನನು ಇಂಥ ವೀರಾಧಿವೀರರ ಮಾಅಕೆಯಲ್ಲಯೇ ಒಬ್ಬನಾಗಿದ್ದನು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 39 


ಕಾಗದವಾದರೋ ಬಹಳ ಜರೂರುಯಂ೦ದ ಬಂದದ್ದು: ಆದರೆ ಅದನ್ನು 
ನಟ್ಟಡವಿಯಲ್ಲ ಓದಿ ಹೇಳುವರಾರು? ಖಾನನಿಗೆ ಯೋಚನೆಯಾಯಿತು. 
ಸುತ್ತು ಮುತ್ತು ನೋಡಿದನು. ಕೆಲವು ದನಕಾಯುವ ಹುಡುಗರು ಮಾತ್ರ 
ಇದ್ದರು. ಅಷ್ಟರಲ್ಲಿ ದೈವವಶಾತ್ತಾಗಿ ಕಟ್ಟೆಯನ್ನು ತರಬೇಕೆಂದೋ, 
ಎಲೆಯನ್ನು ಒಯ್ಯಬೇಕೆಂದೋ ವೆಂಕಣ್ಣನು ಅದೇ ಅಡವಿಗೆ ಬಂದು 
ಜಡವಬೇಕೇ? ಬಂದವನು ಖಾನನಿಗೆ ವಿನಯದಿಂದ ಮುಜುರೆಮಾಡಿ 
ನಿಂತುಕೊಂಡನು. ಖಾನನು ಈ ಹುಡುಗನನ್ನು ನೋಡಿ :- ಈ 
ಕಾಗದವನ್ನು ಓದಿ ಹೇಳ ಬಲ್ಲೆಂರಾ? ಎಂದು ಅಚ್ಚ 
ಹಿ೦ದುಸ್ತಾನೀಭಾಷೆಯಿ೦ದ ಕೇಳದನು. ವೆಂಕಣ್ಣನು ಹಿ೦ದೀಭಾಷೆಯಲ್ಲ 
ಪರಿಣಿತನಾದ್ದರಿಂದ:- ದೊರೆಗಳವರ ಅಪ್ಪಣಿಯಾದರೆ ತಕ್ಕಷ್ಟು 
ಹೇಳಬಲ್ಲೆನೆಂದನು. ಖಾನನ ಮೋರೆಯು ಇಷ್ಟಗಲವಾಯುತು. ಅಚ್ಚಾ! 
ಅಚ್ಚಾ! ಅನ್ನುತ್ತ ಕಾಗದವನ್ನು ಆತನ ಕೈಗೆ ಕೊಟ್ಟನು. ವೆ೦ಕಣ್ಣನು ಅದರ 
ಅಭಿಪ್ರಾಯವನ್ನೆಲ್ಲ ಹಿಂದೀ ಭಾಷೆಯಲ್ಲಯೇ ವಿವರವಾಗಿ ತಿಳಸಿದನು. 
ಇದರಿ೦ದ ಖಾನನ ಮನಸ್ಸು ಈತನ ಮೇಲೆ ಕೂತುಹೋಯಿತು. ಆಗ 
ಖಾನನು ಕೇಆದನು -“ ಅಪ್ಪಾ ಬಾಲಕಾ! ನೀನು ನಮ್ಮ ಸಂಗಡ 
ಬಂದರೆ ಚೆನ್ನಾಗಿ ವಿದ್ಯೆ ಕಲಸಿ ಮುಂದೆ ನಿನ್ನನ್ನು ದೊಡ್ಡ 
ಅಧಿಕಾರದಲ್ಲರಿಸುವೆವು. ಇದಕ್ಕೆ ಒಪ್ಪಿಕೊಳ್ಳುವಿಯಾ? ವೆಂಕಣ್ಣನು ಮೊದಲೇ 
ತ್ರೈಲಖುದ್ಧಿಯ ಹುಡುಗನು. ಇಂಥ ಆಶ್ರಯವನ್ನು ಬಡುವನೇ? 
ಯಾಕಾಗಲೊಲ್ಲದು. ತಮ್ಮಂಥವರು ಇಷ್ಟು ಪ್ರೀತಿಯ೦ದ ಕರೆಯುತ್ತಿರಲು 
ನನ್ನದೇನು ಅಡ್ಡಿಯಿಲ್ಲ: ಆದರೆ ಮನೆಯಲ್ಲ ನನ್ನ ತಾಯಯೊಬ್ಬ 
ಮುದುಕಿಯಿರುವಳು. ಆಕೆಯನ್ನು ಕರಕೊಂಡು ಬರಲಕ್ಕೆ ಅಪ್ಪಣೆಯಾದರೆ 
ಈಗಲೇ ಬರುವನೆಂದು ಹೇಳದನು. ಖಾನನಿಗೇನು ಕಡಿಮೆ? ತಾಂ 
ಮಕ್ಕಳಬ್ಬರನ್ನೂ ತನ್ನ ಸಂಗಡ ಕರಕೊ೦ಡೇ ನಡೆದುಖಟ್ಟನು. ಮುಂದೆ 
ಎರಡು ವರ್ಷಗಳಲ್ಲ ವೆಂಕಣ್ಣನು ಚೆನ್ನಾಗಿ ವಿದ್ಯೆಕಅಯಲು, ಖಾನನು 
ಆತನನ್ನು ತನ್ನ ದಿವಾಣನನ್ನಾಗಿ ನೇಮಿಸಿಕೊ೦ಡನು. 


ವಾಚಕಮಹಾಶಯ! ನೋಡಿದಿರಾ ವೆಂಕಣ್ಣನ ಅದೃಷ್ಟವನ್ನು! ಈಗ 
ತುಸು ದಿವಸಗಳ ಹಿಂದೆ ಯಾವ ಹುಡುಗನು ಕಂದನಾತಿಯಲ್ಲ ಕ್ಷೆ 
ಬೇಡಿಕೊಂಡು ಉಪಜೀವಿಸುತ್ತಿದ್ದನೋ ಆತನೇ ಈಗ ಆ ಪ್ರಾಂತದ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 40 


ದಿವಾಣನಾಗಿ ಕುಳತಿರುವನು. ಒಂದಕ್ಕೆ ಶ್ರೀಗಳವರು ಆಶೀರ್ವಾದಮಾಡಿ 
ವಚನತಕ್ಕೊಂಡದ್ದು ಇದೇ ಹುಡುಗನಿ೦ದಲ್ಲವೆ? ಮಹಾತ್ಮರ ಅನುಗ್ರಹದಲ್ಲ 
ಇನೆಷ್ಟು ಶಕ್ತಿಯರುವದೊ€ ಅದನ್ನು ತಿಳಂಯುವವರಾರು? 
ಗೋಪಾಲದಾಸರೆ೦ಬವರು (ಭಾಗಣ್ಣದಾಸರು) ತಮ್ಮ ಆಯುಷ್ಯದಲ್ಲಯ 
ನಲ್ವತ್ತು ವರ್ಷಗಳನ್ನು ಜಗನ್ನಾಥದಾರಿಗೆ ಕೊಟ್ಟು ಅನುಗ್ರಹಮಾಡಿದರೆ೦ಬ 
ವಿಷಯವು ಸಾಮಾನ್ಯವೇ? ಅತ ಏವ ಗತ್ತಿನಲ್ಲಿ ಸತ್ತುರುಷರಿಗೆ 
ಅಷ್ಟೋಂದು ಮರ್ಯಾದೆ; ಆದರೆ ಇಂಥ ಸತ್ಪುರುಷರ ವಿಷಯದಲ್ಲ 
ಮಹಾತ್ಮರಾದವರು ಏನು ಹೇಳಕೊ೦ಡಿರುತ್ತಾರೋ ನೋಡಿರಿ. 


1) ಭಕುತರಿದ್ದಲ್ಲ ನೀನು ಭಕುತರಾಧೀನ ದೇವಾ ಭಕುತವತ್ವಲ ನಮ್ಮ 
ಲಕುಮಿಯಾ ರಮಣ। ಯುಕಪತಿ ನಾಮಾ ಗೋಪಾಲ ವಿಠಲರಾಯಾ! 
ಭಕುತರ ಮುಂದೆ ನಿನ್ನ ಯುಕುತಿ ನಡೆಯದೊ॥ 

2) ನಿನ್ನ ಕಾಣಲು ಬಹುದು ನಿನ್ನವ। ರನ್ನು ಕಾಣಲಸಾಧ್ಯವೊ ಸಂ। 
ಪನ್ನಸದ್ದುಣರನ್ನ ಸಿರಿಮೋಹನ್ನ ನೀ ಯೆನ್ನ। ಜನ್ನಪವ ಚಿತ್ತ ತ೦ದೆನು। 
ಸು ಕೊಟ್ಟು ಈಯ। ಚ್ಛಿನ್ನ ಭಕ್ತರ ಸಂಗಕೊಡು ಕಾರುಣ್ಯನಿಧಿ 
ಒಅದು॥ 


ಈ ರೀತಿಂಶಖಾಗಿ _ಹರಿಭೆಕುಂತರ ಮುಹಿಮೆ೦ರು 
ಅಚಿಂತ್ಯವಾಗಿರುವದರಿಂದ ದಿನವೊಂದಕ್ಕೆ ಕ್ಷಣಕಾಲವಾದರೂ ಇಂಥವರ 
ಗುಣಾನುಕೀರ್ತನೆಮಾಡಿ ಧನ್ಯರಾಗೋಣ! ಪುನೀತರಾಗೋಣ! ಕಡೆಗೆ 
ಇವರ ಚರಿತ್ರಪಠನವನ್ನಾದರೂ ಮಾಡಿ ಆನಂದಪಡೋಣ! ಅಂದರೆ ನಾವು 
ಮನುಷ್ಯಜನ್ಯ ಬಂದದ್ದು ಸಾರ್ಥಕ. ಅದೊಂದು ಬಾಳು. ಇಲ್ಲದಿದ್ದರೆ ಈ 
ಜನ್ಮವು ಹಾಳು. 


ವೆಂಕಣ್ಣನು ಯಾವಾಗ ದಿವಾಣಗಿರಿಗೆ ಬಂದನೋ ಆಗಲೇ ಶ್ರೀಗಳವರ 
ಮಾರ್ಗನಿರೀಕ್ಷಣ ಮಾಡಹತ್ತಿದನು. ಅವರಿಗೆ ಕೊಟ್ಟ ವಚನವನ್ನು ಎಂದಿಗೆ 
ಪೂರೈಸೇನೆ೦ದು ಆತನು ಒಂದೇಸಮನೆ ತವಕಿಸುತ್ತಿದ್ದನು. ಆತ 
ತಾಂಖಗೂ ಇದೇ ಆತುರ. ಇಷ್ಟರಲ್ಲಿ ಶ್ರೀಗಳವರು ಕರೆಕಳುಹಿಸಿದ೦ತೆ 
ಆದವಾನಿಗೆ ಬ೦ದೇಖಟ್ಟರು. ಆಗ ವೆಂಕಣ್ಣನಿಗಾದ ಆನಂದವನ್ನು 
ಎಷ್ಟೆಂದು ಹೇಳೋಣ! ಕೂಡಲೆ ಖಾನನಿ೦ದ ಅಪ್ಪಣೆ ತಕ್ಕೊ೦ಡು ಚತುರಂಗ 


ಬಲ ಸಮೇತನಾಗಿ ಬಂದು ಗುರುಗಳನ್ನು ಪಲ್ಲಕ್ಕಿಯಲ್ಲ ಕೂಡಿಸಿ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 41 


ಮೆರವಣಿಗೆ ಮಾಡಿಸುತ್ತಾ ಊರಲ್ಲ ಕರೆತಂದನು. ಶ್ರೀಗಳವರು 
ವೆಂಕಟಪಂತ (ವೆಂಕಣ್ಣನ) ಮನೆಯಲ್ಲ ಅತ್ಯ೦ತ ಉತ್ಸವದಿಂದ 
ಶ್ರೀರಾಮದೇವರನ್ನು ಪೂಜೆ ಮಾಡಿದನು. ದಿವಾನನು ತನ್ನ ದೊರೆಯ 
ಹತ್ತಿರ ಗುರುಗುಣ ಕೀರ್ತನವನ್ನು ಮಾಡ ಹತ್ತಿದನು. ಖಾನನಿಗೆ ಶ್ರೀಗಳವರ 
ಮಹಾತೃವನ್ನು ಕೇಳ ಬಲು ಸೋಜಗವೆನಿಸಿತು. ಈ ಮಾತನ್ನು 
ಪರೀಕ್ಷಿಸಿಯೇ ತಿಳದುಕೊಳ್ಳಬೇಕೆ೦ದು ಯೋಚನೆಮಾಡಿದನು. ಹೀಗೆ 
ಯೋಚನೆ ಮಾಡಿದ ಖಾನನು ಮರುದಿನವೇ ಶ್ರೀಗಳವರ ಪೂಜೆಯು 
ನಡೆದಿರುವಾಗ ಒಂದು ಬೆಳ್ಳೆಯ ತಾಟನಲ್ಲ ಮಾಂಸದ ಕರಣೆಗಳನ್ನಿಟ್ಟು 
ಮೇಲೆ ಶುಭ್ರವಾದದ್ದೊಂದು ವಸ್ತ್ರವನ್ನು ಮುಚ್ಚಿಸಿ ನೈವೇದ್ಯಕ್ಕೆ೦ದು ತಂದು 
ಬಡಬಹುದೊ? ಈ ಪ್ರಕಾರ ದೊರೆಯು ತಂದದ್ದನ್ನು ದಿವಾನನು 
ಗುರುಗಳಗೆ ತಿಳಸಿದನು. ಆದರೆ ಅದರಲ್ಲ ಮಾಂಸದ 
ಕರಣೆಗಳರುತ್ತವೆ೦ಬುದು ಆತನಿಗೆ ಗೊತ್ತಿಲ್ಲ. ಮುಂದೇನು ಗತಿ? 
ಶ್ರೀಗಳವರು ಜ್ಞಾನದ್ಯಷ್ಟಿಯ೦ದ ನೋಡಿದರು. ಖಾನನ ಮೋಸವೆಲ್ಲ 
ಅವರಿಗೆ ತಿಳದುಹೋಯತು. ಆಗಲ. ಸೀತಾಪತಿಯಾದ ಪ್ರಭು 
ಶ್ರೀರಾಮಚಂದ್ರನು ಸಮರ್ಥನಾಗಿದ್ದಾನೆ. ಆತನೆದುರಿಗೆ ಇಂಥ 
ಖಾನಗೀನರು ಯಾವ ಗಿಡದ ತೊಫ್ಪಲೆಂದೆಂದುಕೊಂಡು ತಾಟನ್ನು 
ಹೊರಗಡಿಯಲ್ಲಯೇ ಇರಿಸಿ “ಜಯ ರಘುವೀರ ಸಮರ್ಥ"! ಎ೦ಬ 
ಘೋಷದೊಡನೆ ಅದರ ಮೇಲೆ ಶಂಖೋದಕವನ್ನು ಪ್ರೋಕ್ಷಿಸಿ ವಸ್ತ್ರವನ್ನು 
ತೆಗೆಯಬೇಕೆಂದು ಖಾನನಿಗೆ ಸೂಚಿಸಿದರು. ಗುರುಗಳ ಪರೀಕ್ಷಾರ್ಥಕವಾಗಿ 
ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ಮುರಿಯುತ್ತಿದ್ದ ಖಾನನು 
ಮುಗುಳನಗೆಯಂ೦ದ ಮೆಲ್ಲನೆ ವಸ್ತ್ರವನ್ನು ತೆಗೆದನು. ತಾಟನಲ್ಲ ಮಾಂಸದ 
ಚೂರುಗಳೊ೦ದಾದರೂ ಇಲ್ಲ; ತುಂಬಾ ಉತ್ಕೃಷ್ಟವಾದ ಹಣ್ಣು 
ಹಂಪಲುಗಳು. ಆಗ ಖಾನನ ಸೊಂಡೆಯು ಒಣಗಿ ಹೋಯಿತು. ರುರ್ರನೆ 
ಇಳದು ಬಂದನು. ಪತ್ಯಕ್ಷ ಮಾಂಸವನ್ನು ತಕ್ಕೊಂಡು ಬಂದು ಎದುರಿಗೆ 
ನಿ೦ತಿರಲಕ್ಕೆ ಹೀಗಾಗಬೇಕಾದರೆ ಮಹಾತ್ಯರ ಸತ್ವವು ಇನ್ನೆಂಥಾದೋ? 
ಇಂಥವರಲ್ಲ ಪಾಮರನಾದ ನಾನು ಎಂಥ ಭಯಂಕರವಾದ ದ್ರೋಹವನ್ನು 
ಆಚರಿಸಿದೆನಲ್ಲಾ! ಎ೦ದು ಆತನು ಪಶ್ಚಾತ್ತಾಪ ಪಡಹತ್ತಿದನು. ತಾನು 
ಜಾತಿಯಿಂದ ಮುಸಲ್ವಾನನಾದರೂ ಶ್ರೀಗಳವರನ್ನು ದೇವರಂತೆ 
ಭಾವಿಸಿದನು. ಅಷ್ಟೊಂದು ಪೂಜ್ಯ ಬುದ್ಧಿಯು ಹುಟ್ಟತು. ಆಗಲೇ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 42 


ಗುರುಗಳಗೆ ಸಾಷ್ಟಾ೦ಗವೆರಗಿ ತನ್ನ ತಪ್ಪನ್ನು ಕ್ಷಮಿಸಬೇಕೆ೦ದು ತಲೆಬಾಗಿ 
ಬೇಡಿಕೊ೦ಡನಲ್ಲದೆ:- ನಿಮ್ಮ ಗುರುಗಳ ಇಚ್ಛಿತವನ್ನು ಪೂರೈಸುವುದಕ್ಕೆ 
ನಿನಗೇ ಸರ್ವಾಧೀಕಾರವನ್ನು ಕೊಟ್ಟರುತ್ತೇನೆ೦ದು ದಿವಾನನಿಗೆ 
ಹೇಳಖಟ್ಟನು! ಇದೇ ಸಮಯದಲ್ಲಿ ಶ್ರೀಗಳವರು:- ತುಂಗಭದ್ರಾ 
ತೀರದಲ್ಲಿರುವ ಮಂತ್ರಾಲಂಶು ಗ್ರಾಮವನ್ನು ಇನಾಮಾಗಿ 
ಕೊಡಿಸಬೇಕೆಂದು ದಿವಾನ ವೆಂಕಟಪಂತನನ್ನು ಕೇಳದರು. ಆ ಕಾಲದಲ್ಲಿ 
ಮಂತ್ರಾಲಯವು (ಮಂಚಾಅಯು) ಮುಸಲ್ಮಾನರಿಂದ ತುಂಬದ್ಧ ಒಂದು 
ಸಣ್ಣ ಹಳ್ಳಯಾಗಿದ್ದು, ಖಾನನ ಗುರುವಿಗೆ ಅದು ಇನಾಮಾಗಿತ್ತು. ಗುರುವಿನ 
ಇನಾಮನ್ನು ಖಾನನಿ೦ದ ಕಿತ್ತು ಕೊಡಿಸುವದೇನೂ ವೆ೦ಕಟಪಂ೦ತನಿಗೆ 
ಅಷ್ಟು ಚಗಿಯಾಗಿರಲಲ್ಲ. ಆದರೆ ಇಂಥ ಸಣ್ಣ ಹಳ್ಳೆಯನ್ನು ಗುರುಗಳು 
ತಿಳಯದೆ ಬೇಡಿದರಲ್ಲಾ! ಎ೦ದು ಅವನ ಭಾವನೆಯಾಯುತು. ಆಗ ಆತನು 
:- ಸ್ವಾಮೀ ಗುರುಗಳೇ! ತಮ್ಮ ಪಾದಾನುಗ್ರಹದಿ೦ದ ಶಿಷ್ಯನಾದ ನನಗೀಗ 
ಈ ಪ್ರಾಂತದ ಸರ್ವಾಧಿಕಾರವೂ ಉಂಟಾಗಿದೆ. ತಾವು ಒ೦ದು ವೇಳೆ 
ಖಾನನ ರಾಜಧಾನಿಯಾದ ಆದವಾನಿಯನ್ನೇ ಬೇಡಿದರೂ ಇನಾಮಾಗಿ 
ಕೊಡಿಸಬಲ್ಲಿನು. ಹೀಗಿದ್ದು ತಾವು ಎಲ್ಲಿಯೋ ಒಂದು ಮೂಲೆಯಲ್ಲದ್ದ 
ಮಂತ್ರಾಲಯವೆಂಬ ಕೆಟ್ಟ ಹಳ್ಳೆಯನ್ನು ಖೇಡುತ್ತಿರುವಿರಿ. ಇದು ತಮಗೆ 
ಯೋಗ್ಯವಾದದ್ದೆಂದು ನನಗೆ ತೋರುವುದಿಲ್ಲ. ಇದರ ಮೇಲೆ ಚಿತ್ತಕ್ಕೆ 
ಬ೦ದ೦ತಾಗಅ, ಎಂದು ವಿನಯದಿಂದ ಬೇಡಿಕೊಂಡನು. ಶ್ರೀಗಳವರೆಗೆ 
ಬೇಕಾದ್ವದು ಮಂತ್ರಾಲಯ. ಅ೦ದ ಮೇಲೆ ಅವರು ಎರಡನೇ ಪಟ್ಟಣವನ್ನು 
ತಕ್ಕೊ೦ಡು ಏನು ಮಾಡ್ಯಾರು? ಹೇಳಖಟ್ಟರು:- ವೆಂಕಣ್ಣಾ ನಮಗೆ 
ಮಂತ್ರಾಲಯದ ಹೊರತು ಅನ್ಯ ಸ್ಥಳವು ಬೇಕಾಗಿಲ್ಲ. ಕೊಡಿಸುತ್ತಿದ್ದರೆ 
ಅದನ್ನು ಕೊಡಿಸು: ಇಲ್ಲದಿದ್ದರೆ ಜಟ್ಟು ಜಡು' ವೆಂಕಟಪಂತನ ಬಾಯ 
ಕಟ್ಟಾಯತು. ಶ್ರೀಗಳವರೆದುರಿಗೆ ಮರು ಮಾತಾಡಲು ಶಕ್ತಿಯಿಲ್ಲ. ತಮ್ಮ 
ಅಪ್ಪಣೆಯಂ೦ತಾಗಅ, ಎ೦ದಿಷ್ಟೇ ನುಡಿದನು. ತಿರುಗಿ ಒಂದೆರಡು 
ದಿವಸದಲ್ಲಯೇ ಖಾನನ ಮುದ್ರೆ ಹಾಕಿದ ಸನದು ಶ್ರೀಗಳವರ ಕೈಸೇರಿತು. 
ಖಾನನು ತನ್ನ ಗುರುವಿಗೆ ಬೇರೊಂದು ಗ್ರಾಮವನ್ನು ಕೊಟ್ಟು, ಇದನ್ನು 
ಶ್ರೀಗಳವರಿಗೆ ಒಪ್ಪಿಸಿದನು. ಶ್ರೀಗಳವರ ಸ೦ತೋಷಕ್ಕೆ ಪಾರವೇ ಇಲ್ಲ. 
ಕೂಡಲೇ ಮಂತ್ರಾಲಯಕ್ಕೆ ನಡೆದರು. ಈಗ ಅವರ ಮಠವಿದ್ದ ಸ್ಥಳದಲ್ಲಿ 
ಆ ಕಾಲಕ್ಕೆ ಮ೦ಚಾಲೆವ್ವಳೆ೦ಂಬ ದೇವತೆಯ ಗುಡಿಯೊಂದಿತ್ತು. ಆ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 43 


ದೇವತೆಯು ಶ್ರೀಗಳವರನ್ನು ಕಂಡ ಕೂಡಲೇ ವಿನೀತಳಾಗಿ: ನನ್ನ 
ಸ್ಕಾರಕವೊಂ೦ದನ್ನು ಇಲ್ಲ ಇಟ್ಟದ್ದಾದರೆ, ಅಪ್ಪಣಿಯಂತೆ ನಡಕೊಳ್ಳುವೆನೆಂದು 
ಸ್ವಪ್ನದಲ್ಲ ಬ೦ದು ಹೇಳದಳು. ಶ್ರೀಗಳವರು ಆಕೆಯನ್ನು ಮಠದ 
ಎಡಬಾಗದಲ್ಲ ಸ್ಥಾಪಿಸಿ, ಗುಡಿಯುದ್ದ ಸ್ಥಳದಲ್ಲ ಮಠವನ್ನು ಕಟ್ಟಸಬೇಕೆಂದು 
ಸಿದ್ಧರಾದರು. ಮಂಚಾಲೆವುನ ಗುಡಿಯು ಮಠದ ಎಡಭಾಗದಲ್ಲದ್ದದ್ದನ್ನೂ 
ಹಾಗೂ ಆಕೆಯ ಸ್ಮಾರಕವೆಂದು ವೃಂದಾವನ ತಲೆ ಬಾಗಿಲ ಹತ್ತರ ಇಟ್ಟ 
ಕುರಿಯ ತಲೆಯ ಆಕಾರದ ಕಲ್ಲುಗಳನ್ನೂ ನೋಡಬಹುದು. 


ಮುಂದೆ ವೃಂದಾವನವಾಗುವ ಸ್ಥಳದ ಭೂಶೋಧನೆಯು ನಡೆಯಲು 
ಇದ್ದಅಯುಂದ ತುಂಬದ ದೊಡ್ಡದೊಂದು ಕುಂಡವು ಹೊರಟತು. 
ವಾಚಕರೇ! ಶ್ರೀಗಳವರು ಮಂತ್ರಾಲಯವನ್ನೇ ಬೇಡಿದ ಕಾರಣವು 
ನಿಮಗೀಗ ಗೊತ್ತಾಯಿತೇನು? ಇದ್ದಅಯ ಕು೦ಡವು ಹೊರಟ ಸ್ಥಳವನ್ನು 
ಏನೆಂದು ತಿಆದಿರುವಿರಿ? ಅದು ಮತ್ತೇನು ಅಲ್ಲ. ಪೂರ್ವದಲ್ಲ ಭಕ್ತಾಗ್ರೇಸರ 
ಚಕ್ರವರ್ತಿಯಾದ ಪ್ರಲ್ಹಾದ ರಾಜನು ಯಜ್ಞಮಾಡಿದ ಸ್ಥಳವು." ನಮ್ಮ 
ಶ್ರೀಗಳವರು ಪ್ರಲ್ಹಾದಾ೦ಶರು. ಅಂತೆಯೇ ಈ ಸ್ಥಳವನ್ನು ಹಟದಿಂದ 
ಬೇಡಿದ್ದು. ಆಹಾ! ಮಹಾತ್ಮರ ಮನದಿಂಗಿತವನ್ನು ಕ್ಷುದ್ರರಾದ ನಾವೆ೦ತು 
ತಿಳದೇವು? ಇರಲ. 


ಬಳಕ ಮಠವನ್ನು ಕಟ್ಟುವ ಕೆಲಸ ನಡೆಯಿತು. ವೆ೦ಕಟಪ೦ತನು 
ಗುರುಗಳಗೆ ತಿಳಯದಂ೦ತೆ ಉತ್ತಮವಾದ ಶಿಲೆಯೊಂದನ್ನು ತರಿಸಿ ಒಳ್ಳೆಯ 
ಕಾರಾಗೀರರಿ೦ದ ವೃಂದಾನವನ್ನು ಮಾಡಿಸಿದನು. ಶ್ರೀಗಳವರು ಇದಕ್ಕೆ 
ಒಡ೦ಖಬಡಲಲ್ಲ. ಮಂತ್ರಾಲಯಕ್ಕೆ ಎರಡು ಹರಿದಾರಿಯ ಮೇಅರುವ 
“ಮಾಧವಾರ' ಎಂಬ ಊರ ಹಳ್ಳದ ದಂಡೆಯ ಮೇಲೆ ಒಂದು ಶಿಲೆಯು 
ಇರುವುದು. ಅದನ್ನು ತಕ್ಕೊಂಡು ಬಂದು ವೃಂದಾನವನ್ನು 
ಮಾಡಿಸಬೇಕೆಂದು ಹೇಳದರು. ಹೀಗೆ ಹೇಳಅಕ್ವ್ಯಾದರೂ ಕಾರಣವಿಲ್ಲದೆ 
ಇಲ್ಲ. ಆ ಶಿಲೆಯ ಐತಿಹ್ಯವನ್ನು ಹೀಗೆ ಹೇಳುತ್ತಿರುವರು:- 





1 ಈ ವಿಷಯವಾಗಿ ಗೋಪಾಲದಾಸರು- ತಾವು ಮಾಡಿದ ಮಂತ್ರಾಲಯ ಸುಳಾದಿಯಲ್ಲ ಹೀಗೆ ಹೇಳದ್ದಾರೆ. 
“ಸ್ಥಿರವಾಗಿ ಮಂತ್ರಾಲಯ ಪುರದ ತುಂಗಾತೀರದಿ ಹರಿಭಕ್ತ ಪ್ರಲ್ಹಾದವರಯಾಗ ಇಲ್ಲ ಮಾಡಿ! ಸುರರಿಗೆ ಅಮೃತ 
ಉಣಿಸಿ ಪರಿಶುದ್ಧಿಯಾದನೆಂದು! ಗುರುರಾಘವೇ೦ದ್ರರಾಯರು॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 44 


ಹಿ೦ದಕ್ಕೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಾಗ ಇಲ್ಲ ಹಾದು 
ಹೋಗುತ್ತಿರಲು ಈ ಬಂಡೆಯನ್ನು ಕಂಡು ಅದರ ಮೇಲೆ 
ಕುಳತುಕೊ೦ಡನಂತೆ. ತಮ್ಮನಾದ ಲಕ್ಷ್ಮಣನು ನಿಂತು ನಿಂತು ಬೇಸತ್ತು:- 
ಸ್ವಾಮೀ ಅಣ್ಣಂ೦ಶ್ಯಾ ಬಹಳ ಹೊತ್ತಾಯಿತು. ಮುಂದಕ್ಕೆ 
ದಯಮಾಡಿಸಬೇಕು ಎ೦ದು ಸೂಚಿಸಿದನು. ಅದಕ್ಕೆ ಶ್ರೀರಾಮನು- ತಮ್ಮಾ, 
ಈ ಶಿಲೆಯ ಮೇಲೆ ನಾನು ಎಷ್ಟುಗಳಗೆ ಕುಳತ್ತಿದ್ದನೋ ಅಷ್ಟು ನೂರು 
ವರ್ಷಗಳ ಪರ್ಯಂತರವೂ ಇದು ಭೂಲೋಕದಲ್ಲ ಪೂಜಸಲ್ಪಡುವುದು, 
ಎಂದು ಹೇಆ ಹೊರಟುಹೋದನಂತೆ. ಇದು ಹೀಗೇ ಇರಲ. 
ಶ್ರೀಗಳವರೇನೋ ಇದೇ ಶಿಲೆಯ೦ದ ವೃಂದಾವನವನ್ನು ತಯಾರಿಸಲಕ್ಕೆ 
ಹೇಳದರು. ವೆ೦ಕಟಪ೦ತನು ಗುರುಗಳ ಅಪ್ಪಣೆಯನ್ನು ನಿರ್ವಹಿಸಲಕ್ಕೆ 
ಸಿದ್ಧನಾಗಿಯೇ ಇದ್ದನು. ಆತನು ತಾನು ಮೊದಲು ಮಾಡಿಸಿದ 
ವ್ಯ೦ದಾನವನ್ನು ಗುರ್ವಾಜ್ಞೆಯಂತೆ ವಾದೀಂದ್ರರೆಂಬ ಶ್ರೀಗಳವರೆಗೆ 
ಕೊಟ್ಟು ಹೊಸದಾಗಿ ವೃಂದಾವನವನ್ನು ಮಾಡಿಸಿದನು. ಈ ವೃಂದಾನವನ್ನು 
ಮುಗಿಸಿ ಇನ್ನೂ ತುಸು ಬಂಡೆಯು ಉಳಯಲು, ಅದರಲ್ಲಯೇ ಶ್ರೀ 
ಪ್ರಾಣದೇವರ ಮೂರ್ತಿಯನ್ನು ಮಾಡಿಸಿ ಅದೇ ಮಾಧವಾರದ ಹಳ್ಳದ 
ಮೇಲೆ ಸ್ಥಾಪನೆಮಾಡಿಸಿದನು. ಈ ಪ್ರಾಣದೇವರ ಮೂರ್ತಿಯನ್ನು 
ಈಗಲೂ ಆ ಸ್ಥಳದಲ್ಲಿ ನೋಡಬಹುದು. ಶ್ರೀವಾದೀಂದ್ರಸ್ವಾಮಿಗಳ 
ವೃಂದಾವನನ್ನಾದರೂ ಶ್ರೀ ರಾಘವೇಂದ್ರರ ವೃಂದಾವನದ ಎಡ ಮಗ್ಗಲಗೆ 
ಈಗ ಕಾಣಬಹುದು. ಈ ಪ್ರಕಾರ ಶ್ರೀಗಳವರು ವೃಂದಾವನವು ಸಿದ್ಧವಾದ 
ಕೂಡಲೆ ವೆಂಕಟಪಂತನಿಗೆ ಹೇಳ ಏಳು ನೂರು ಸಾಅಗ್ರಾಮಗಳನ್ನು 
ತರಿಸಿ, ಕು೦ಡದಲ್ಲ ಹಾಕಿ, ಅದರ ಮೇಲೆ ವೃಂದಾವನವನ್ನು ಸ್ಥಾಪಿಸಲಕ್ಕೆ 
ಹೇಳದರು. ವೃಂದಾವನವು ಅಪ್ಪಿಗೆ ಹಚ್ಚಿದ ಕಲ್ಪನಂತೆ ಕಾಣುವುದನ್ನು 
ವಾಚಕರು ಈಗಲೂ ನೋಡಬಹುದು. ಹೀಗೆ ವೃಂದಾವನವೂ ಮಠವೂ 
ಕಟ್ಟಲ್ಪಡುವ ವೇಳೆಯಲ್ಲ ಇವರಿಗೆ ಇನಾಮು ಹಾಕಿಕೊಟ್ಟ- ಖಾನನು - 
ತಮ್ಮ ಮಠದಲ್ಲ ನನ್ನ ಸ್ಕಾರಕವೇನಾದರೂ ಇರುವಂತೆ ಮಾಡಬೇಕೆಂದು 
ಬೇಡಿಕೊಂಡನು. ಶ್ರೀಗಳವರು ಹಾಗೇ ಆಗಲೆಂದು ವೃಂದಾವನದ 
ಮೇಲ್ಲಡೆಯಲ್ಲ ಕಟ್ಟದ ಭವಂತಿಗೆ ನಾಲ್ಕು ಮಗ್ಗಅಗೆ ನಾಲ್ಕು 
ಗುಮುಟಗಳನ್ನು ಮುಸಲ್ಮಾನೀ ಪದ್ಧತಿಯಂತೆ ಮಾಡಿಸಿದರು. ಇವು 
ಅದ್ಯಾಪಿ ಕಾಣುತ್ತಿರುವವು. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 45 


ಹೀಗೆ ಶ್ರೀಗಳವರು ದಿವ್ಯವಾದ ಮಠವನ್ನು ಕಟ್ಟಸಕೊ೦ಡು ಅಲ್ಲಯೇ 
ನಿಂತುಜಟ್ಟರು. ವೆಂಕಟಪ೦ತನು ಇವರ ಸೇವೆ ಮಾಡಿ ಧನ್ಯನಾದನು. 
ಕಡೆಗೆ ರಾಯರು ವೃಂದಾವನನ್ನರಾಗುವ ಸಮಯದಲ್ಲ ಈತನು ಹೀಗೆ 
ಬೇಡಿಕೊಂಡನು-" ನಿಮ್ಮ ಹಸೋದಕವು ( ಮಠದ ಹಸ್ತೋದಕವು) 
ಆದ ಕೂಡಲೆ ಮೊದಲು ನನ್ನ ಹಸ್ತೋದಕ-ನನ್ನ ಮಂಗಳಾರತಿ 
ಆಗಬೇಕು; ಹಾಗೂ ಇದು ಶಾಶ್ವತವಾಗಿ ನಡೆಯುವಂತೆ ಮಠದಿ೦ದಲೇ 
ನಾಲ್ಕು ರೂಪಾಯ ವರ್ಷಾಶನ ಹಾಕಿ ಕೊಡಬೇಕು.” ಶ್ರೀಗಳವರು ತಥಾಸ್ತು! 
ಅ೦ದರು. ಈ ಪದ್ಧತಿಯು ಮಠದಲ್ಲಿ ಈಗಲೂ ನಡೆಯುತ್ತಿರುವದು. 


ಈ ಪ್ರಕಾರ ಶ್ರೀಗಳವರು ಮಂತ್ರಾಲಯವನ್ನು ಸ್ಥಾಪಿಸಿ ಮಠವನ್ನು 
ಕಟ್ಟಕೊ೦ದು ಕಡೆಗೆ ಅಲ್ಲಯೇ ವೃ೦ದಾವನಸ್ಥರಾದ್ದರಿ೦ದ ಇವರಿಗೆ 
ಮಂತ್ರಾಲಯ ಸ್ವಾಮಿಗಳೆಂತಲೂ ಇವರ ಮಠಕ್ಕೆ ಮಂತ್ರಾಲಯ 
ಮಠವೆ೦ತಲೂ ಹೆಸರು ಜದ್ದುಹೋದವು. ಮತ್ತು ಇವರು ಆಗಾಗ್ಲೆ ದೇಶ 
ಸ೦ಚಾರ ಮಾಡುತ್ತಿರುವಾಗ ಆಯಾ ಸ್ಥಳಗಳಲ್ಲ ಪರಮಾತ್ಮನು ಇವರಿಂದ 
ಅಲಾಮಾತ್ರವಾಗಿ ತೋರಿಸಿದ ಅನೇಕ ಮಹಾತ್ಕ್ಯಗಳು ತನಗೆ ತಾನೇ 
ಜನರ ನಿದರ್ಶನಕ್ಕೆ ಬ೦ದು ಹೋದವು. ಅವುಗಳನ್ನೆಲ್ಲ ಸಾದ್ಯ೦ತವಾಗಿ 
ವಿವರಿಸುವದು ನನ್ನ೦ಥ ಪಾಮರನ ಯೋಗ್ಯತೆಯಲ್ಲವಾದರೂ ಶ್ರೀಗಳವರ 
ಮಹಾತ್ಮ್ಯ ವರ್ಣನೆಂಶ೫ ಒಂದಕ್ಷರಮೂ ಕೂಡ 
ಪರಮಪುಣ್ಯಕರವಾದದ್ದೆಂದು ನಂಜ, ಮುಂದಿನ ಭಾಗದಲ್ಲ ಕೆಲವನ್ನು 
ಯಥಾಮತಿ ವರ್ಣಿಸುವ ಯತ್ನ ಮಾಡಿರುವೆನು. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 46 


೨. ದ್ವಿತೀಯ ಗುಚ್ಛ 


ಓದಿಸುವ ಗುರುಗಳನು ಜರಿದು ಸಃ ಹೋದರರಿಗುಪದೇಶಿಸಿದ ಮಹ! 

ದಾದಿಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದ॥ 

ವಾದಿಸುವ ತ್ವತ್ವತಿಯ ತೋರೆಂ। ದಾದನುಜಚಿಸಗೊಳಲು ಸಂಭದಿ। 

ಶ್ರೀದನಾಕ್ಷಣ ತೋರಿಸಿದ ಪ್ರಲ್ಹಾದ ಸಲಹೆಮ್ಯಾ॥। 
(ಹರಿಕಥಾಮೃತಸಾರ) 


೧ನೇ ಕಥೆ 
ಇಚ್ಛಾಭೋಜನ 


ಒಮ್ಮೆ ಉತ್ತರದೇಶದಬಂದ ಮೂರುಜನ ಬ್ರಾಹ್ಮಣರು ಶ್ರೀಗಳವರ 
ದರ್ಶನಕ್ಕೆ೦ದು ಹೊರಟರು. ಈಗಾಗಲೆ ಶ್ರೀಗಳವರ ಖ್ಯಾತಿಯು 
ಹನುಮಪ್ಪನ ಬಾಲದಂತೆ ಬೆಳೆದು ಅಸೇತು ಹಿಮಾಚಲದವರೆಗೆ ಹಚ್ಚ 
ಹೋಗಿತ್ತು. ಆದರೂ ಈ ಬ್ರಾಹ್ಮಣರಿಗೊ೦ದು ದುರಾಶೆಯು ಹುಣ್ಣತು. 
ಅದು ಮತ್ತೇನೂ ಅಲ್ಲ; “ ಶ್ರೀಗಳವರು ಅಪರೋಕ್ಷ ಜ್ಞಾನಿಗಳೆಂದು ಬಹು 
ಜನರು ಹೇಳುತ್ತಿರುವರು. ಅದು ಸಟೆಯೋ ದಿಟವೋ ಪರೀಕ್ಷಿಸಿ 
ನೋಡಬೇಕೆಂಬುದು.*' ನೋಡಿದಿರೋ ಎಂಥ ಯೋಚನೆಯುದು? 
ಹನುಮಪ್ಪನ ಮುಂದೆ ಹಾರಗುಣ್ಣ' ಎಂಬಂತೆ ಶ್ರೀಗಳವರೆದುರಿಗೆ ತಾವು 
ಗಿಡದ ತೊಪ್ಪಲೆ೦ಬುದನ್ನು ಅವರು ಅರಿಯಲಾರದೆ ಹೋದರು. "ಕಾಷಾಯ 
ದಂಡ ಮಾತ್ರೇಣ ಯತಿ: ಪೂಜ್ಯೋನ ಸಂಶಯಃ: ಅ೦ದರೆ ಮೈಯಲ್ಲ 
ಕಾವಿಯ ಶಾಟ ಕೈಯಲ್ಲ ದಂಡಮಾತ್ರ ಉಳ್ಳ೦ಥ ಯತಿಯ 
ಪೂಜ್ಯನೆ೦ದು ಹೇಳುತ್ತಿರುವಾಗ, ಪ್ರತ್ಯಕ್ಷ ದೇವಾ೦ಶರೂ ಮಹಾ 
ಮಹಿಮರೂ ಆದಂಥ ಶ್ರೀ ರಾಘವೇಂದ್ರ ಯತಿವರರನ್ನು ಇನ್ನೂ 
ಕೇಳಬೇಕೇ? ಬ್ರಾಹ್ಮಣರು ಇಷ್ಟೊಂದು ಆಳವಾದ ಯೋಚನೆಯನ್ನು 
ಮಾಡಲಲ್ಲ ಬಂದೇಜಟ್ಟರು. ಸ್ವಾಮಿಗಳು ಸ್ನಾನ ಮಾಡಿದ್ದರು. 
ಶಿಷ್ಯನೊಬ್ಬನು ಅವರ ಶಾಟಯನ್ನು ತೊಕ್ಕೊ೦ಡು ಒಗೆಯಲಕ್ಕೆ ನದಿಗೆ 
ಹೋಗಿದ್ದನು. ಬ್ರಾಹ್ಮಣರು ಊರಲ್ಲ ಒಂದು ಕಡೆಗೆ ಇಳದುಕೊಂಡು 
ಸ್ಥಾನಮಾಡಲಕ್ಕೆಂದು ನೆಟ್ಟಗೆ ನದಿಗೆ ಹೋದರು. ಶಿಷ್ಯನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 47 


ಈ ಬ್ರಾಹ್ಮಣರನ್ನು ನೋಡಿ:- ಏನು ರಾಮಾಚಾರ್ಯರೇ, ಈಗ 
ಬರೋಣವಾಯಖತೇನು? ಸ್ನಾನ ಮಾಡಿ ಬೇಗನೆ ಮಠಕ್ಕೆ ನಡೆಯಿರಿ. 
ನಿಮ್ಮ ದೆಶೆಯಿಂದ ಹೀರು ಸಿದ್ದವಾಗಿದೆ. ಗುಂಡಾಚಾರ್ಯರರಿಗೆ 
ಚಿತ್ತಾನ್ನವೂ. ಕೃ ಷ್ಷಚಾರ್ಯರಿಗೆ ಕರಿಗಡಬುಗಳೂ ಸಿದ್ಧವಾಗಿವೆ. ಎಲ್ಲರೂ 
ಜಾದ್ರತೆಯಾನಿ” ನಡೆಯುರಿ, ಎಂದು ಹೇಳದನು. ಬ್ರಾಹ್ಮ ಣರಿಗೆ 
ಪರಮಾಶ್ಚರ್ಯವಾಯಿತು. ಎಲಾ ಇದೇನು? ನಾವು ಮನಸ್ಸಿನಲ್ಲ ಡ್‌ 
ಭೋಜನವನ್ನು ಯೋಚಿಸಿಕೊಂಡು ಬಂದಿದ್ದೆವೋ "ಅದನ್ನೇ 
ಶ್ರೀಗಳವರ೦ತೂ ಇರಲ ಅವರ ಶಿಷ್ಯನೇ ಹೇಳ ಬಟ್ಟನಲ್ಲ! ನಾವು ಎಂಥ 
ಮೂಢರು? ಹರಿವಾಣವನ್ನು ಮಾಡಲಿಕ್ಕೆ ಬಾರದವನು ಹರವಿಯ 
ಸಂಚಕಾರ ಹಿಡಿದಂತೆ, ಚೇಳನ ಮಂತ್ರವನ್ನರಿಯದವನು ಕೃಷ್ಣ ಸರ್ಪದ 
ಹುತ್ತಿನಲ್ಲ ಕೈಯಕ್ಕುವನೆ೦ಂದು ಹೇಳದಂತೆ ನಮ್ಮ ಸಮಾಚಾರವಾಯುತು. 
ಆಹಾ! ದೊಡ್ಡವರನ್ನು ಪರೀಕ್ಷಿಸಬ೦ದದ್ದು ಬಹಳ ತಪ್ಪು. SE 
ಹ್ಯಾಗೆ ಹೋಗೋಣ? ಎಂದು ಬಹಳವಾಗಿ ಯೋಚಿಸುತ್ತ ಶಿಷ್ಯನನ್ನು 
ಮತ್ತೊಮ್ಮೆ ಕೇಳದರು. ಅಷ್ಟ ಷ್ತರಲ್ಲ ಅವನು ಹೆಗಲ ಮೇಲದ್ದ 'ಶಾಟಯನ್ನು 
ನೀರಲ್ಲ ಜಾ ಇಟ್ಟದ್ದನು. ಅದರಿಂದ ಆಗ ಅವನಿಗೆ ನ 
ತೋಚಲಲ್ಲ. ನನಗೇನು" ಗೊತ್ತಿಲ್ಲವೆಂದು ಹೇಳಅಬಟ್ಟನು. ಪುನ: 
ಶಾಟಯನ್ನು ಒಗೆದು ಹೆಗಲ ಮೇಲೆ ಹಾಕಿಕೊ೦ಡು ಬರುವಾಗ ಮತ್ತೆ 
ಮೊದಲನಂತೆ ಶಿಷ್ಯನ ಬಾಲುಂದ ಮಾತು ಹೊರಟವು. ಬ್ರಾಹ್ಮಣರು 
ತಿಳಕೊ೦ಡರು. ಇದು ಶ್ರೀಗಳವರ ಶಾಟಯ ಮಹಾತ್ಕ್ಯವೇ ಹೊರತು 
ಬೇರೆಯಲ್ಲ. ಅ೦ದ ಮೇಲೆ ಅವರು ದೇವಾಂಶರೆ೦ಂದು ಹೇಳಲು 
ಸಂದೇಹವೇನು? ಒಳ್ಳೇದು. ಇಂಥ ಮಹಾತ್ಮರನ್ನು ಸಂದರ್ಶಿಸುವ 
ಯೋಗವು ನಮಗೆ ಒದಗಿದ್ದೊ೦ದು ಸುದ್ಯೆವವೇ ಸರಿ. ಹೀಗೆಂದು 
ಮಾತನಾಡುತ್ತಾ ಸ್ಟಾ ನ ಮಾಡಿಕೊಂಡು ಮಠಕ್ಕೆ ಬಂದರು. 


ಶ್ರೀಗಳವರ ದೇವತಾರ್ಚನೆಯು ಮುಗಿಯುತು. ಸಾಷ್ಟಾ೦ಗವಾಗಿ 
ವಂದಿಸಿದರು. ಸ್ವಾಮಿಗಳು ಇವರನ್ನು ಮೇಲಕ್ಕೆ ಕರೆದು. ಕುಳ್ಳರಿಸಿ 
ತೀರ್ಥವನ್ನು ಕೊಟ್ಟು ಭೋಜನಕ್ಕೆ ಕೂಡಿಸಿದರು; ಹಾಗೂ ಬಡಿಸುವವರನ್ನು 
ಕರೆದು ಈ ಮೊದಲು ಶಿಷ್ಯನು ಹೇಳದಂತೆ ಒಬ್ಬರಿಗೆ 
ಜೀರನ್ನೂ:ಮತ್ತೊಬ್ಬರಿಗೆ ಚಿತ್ರಾನ್ನವನ್ನೂ, ಇನ್ನೊಬ್ಬರಿಗೆ ಕರಿಗಡಬನ್ನೂ 
ಬಡಿಸಲಕ್ಕೆ ಹೇಳದರು. ಬ್ರಾಹ್ಮಣರು ನಾಚಿದರು. ಮೋರೆ ಕೆಳಗಾಯಿತು. 
ಅವರ ಬಾಲುಂದ ಏನೊಂದು ಮಾತೂ ಹೊರಡಅಲ್ಲ. ಊಟವಾದ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 48 


ಕೂಡಲೆ ಶ್ರೀಗಳವರ ಕಾಲು ಹಿಡಿದುಕೊಂಡು ಕ್ಷಮಿಸಬೇಕೆ೦ದು 
ಬೇಡಿಕೊಂಡರು. ಆಗ ಶ್ರೀಗಳವರು ವಿನೋದದಿಂದ: ವಿಪ್ರೋತ್ತಮರೆ! 
ಹೀಗೆ ನೀವು ನಮ್ಮನ್ನು ಪರೀಕ್ಷಿಸಿದ್ದಕ್ಕಾಗಿ ನಿಮಗೊಂದು ಶಿಕ್ಷೆ 
ಮಾಡುತ್ತೇವೆನ್ನಲು, ಬ್ರಾಹ್ಮಣರ ಎದೆ ರುಲ್ಲೆ೦ದಿತು. ಹೌಹಾರಿ ಹೋದರು. 
ಶ್ರೀಗಳವರು ಮಹಾತ್ಮರಾದವರು. ಶಾಪವನ್ನು ಕೊಟ್ಟು ಬಡುವರೋ 
ಮತ್ತೇನು ಮಾಡುವರೋ ಎಂಬ ಹೆದರಿಕೆಯಿಂದ ಗಡಗಡ 
ನಡುಗಹತ್ತಿದರು. ಸ್ವಾಮಿಗಳು ಅವರನ್ನು ನೋಡಿ ನಕ್ಸು:- ಬ್ರಾಹ್ಮಣರೇ 
ಅಂಜಖೇಡಿರಿ, ನಾವು ಕೊಡುವ ಶಿಕ್ಷೆಯು ಮತ್ತೇನು ಅಲ್ಲ- ಜನ್ಯ 
ಜನ್ಯದಲ್ಲಯೂ ನೀವು ಬ್ರಾಹ್ಮಣರಾಗಿ ಹುಟ್ಟ ಕಡೆತನಕ ನಮ್ಮ ಪೂಜೆ 
ಮಾಡತಕ್ಷವರಾಗಿರಿ. ಅ೦ದರೆ ಈಗ ನೀವು ಇಚ್ಛಿಸಿದ ಭೋಜನವು 
ಪ್ರತಿದಿನವೂ ತಪ್ಪದೇ ಸಿಗುವುದು. ಬ್ರಾಹ್ಮಣರಿಗೆ ಪರಮಾನಂದವಾಯುತು. 
ದೊಡ್ಡವರ ಮನಸ್ಸು ದೊಡ್ಡದೆಂದು ಅನೇಕ ರೀತಿಂ೦ದ ಗುರುಗಳನ್ನು 
ಕೊಂಡಾಡಿ, ಅವರಿಂದ ಅಪ್ಪಣೆ ಪಡೆದು ತಮ್ಮ ಊರಿಗೆ ಹೊರಟು 
ಹೋದರು. 


ಈ ಬ್ರಾಹ್ಮಣಸಂತತಿಯವರೆ ಪೂಜಾರರಾಗಿ ಹುಟ್ಟ ಈಗಲೂ 
ಶ್ರೀಗಳವರ ಪೂಜೆಯನ್ನು ಮಾಡುತ್ತಿರುವರು. 


ಮಹಾತ್ಮರ ಚಿತ್ರ ಚರಿತ್ರವನ್ನು ತಿಳದವರಾರು? ನಾಧವೋ ದೀನ 
ವತ್ತಲಾ- ಎಂಬಂತೆ ಅವರು ಯಾವಾಗಲೂ ಕರುಣಾಸಮುದ್ರರು. ಪರರು 
ತಮಗೆ ಬೇಕಾದಷ್ಟು ಅಪಕಾರವನ್ನು ಮಾಡಲ ಅದಕ್ಕೆ ಬದಲಾಗಿ ತಾವು 
ಉಪಕಾರವನ್ನೇ ಮಾಡುವುದು ಅವರ ಸ್ವಭಾವ. ನಿ೦ದಾ- ಸ್ತುತಿಗಳಗೆ 
ಕುಗ್ಗುವುದೂ ಇಲ್ಲ; ಹಿಗ್ಗುವುದೂ ಇಲ್ಲ. ಇಂಥವರಿಗೆ ಸತ್ವುರುಷರು 
ಸಾಧುಗಳು ಎ೦ಬ ಹೆಸರು ಒಪ್ಪುವುದು. ಇಂಥವರ ಗುಣವನ್ನು ಒಬ್ಬ 
ಕವಿಯುಹೀಗೆ೦ದು ವರ್ಣಿಸಿರುತ್ತಾನೆ. 

ನಿಂದೆಗಳ ತಾವಾಡರಾಡುವ! ನಿಂದೆಯವ ತಾವ್‌ ಕೇಳ ತಮನೆ। 

ನಿಂದಿಸಲು ಸ೦ತೋಷವಾಹರು ಹಿಗ್ಗಿ ಹರಸುವರು॥ 


ಕುಂದು ಬಂದರೆ ಕುಸುಯದಿಹರು। ನಿಂದಕರ ಬದಿ ನಿಲ್ಲರೈಮನ- 
ಬಂದ ಸ್ಥಳದಲ್ಲಿ ಕೂಡುವರು ಇದು ಸಾಧುಗಳಗುಣವೆಂದಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 49 


ಇದೇ ವಿಷಯವನ್ನೇ ಮಹಾತ್ಮರಾದ ಶ್ರೀ ಪುರಂದರದಾಸರು ಇನ್ನೂ 
ಹೆಚ್ಚಾದ ಪ್ರೌಡಿಮೆಯಂದ ವರ್ಣಿಸಿ ಕನ್ನಡ ಸಾಹಿತ್ಯಕ್ಕೆ 
ಪುಷ್ಣಿಯನ್ನುಂಟುಮಾಡಿರುವರು. ಅವರು ಹೇಳದ್ದನ್ನು ಕೇಳರಿ:- 

ವಿಷವುಣಿಸಿದವಗೆ ಅಮೃತಾನ್ನವುಣಿಸಲಬೇಕು। ಧ್ವೇಷಮಾಡಿದವರ 


ಪೂಜಸಅಂಖೇಕು॥ ಹುಸಿದು ಮಲೆಗೆಂಬುವನ ಹಾಡಿ ಹರಸಅಬೇಕು.ವ್ಯಸನ 
ಬಡಿಸುವನ ಮಗನ್ಹೆಸರಿಡಅಬೇಕು॥1॥ 


ಧರ್ಮವೇ ಜಯವೆ೦ಂಬೋದಿದು ದಿವ್ಯಮಂತ್ರಾ। 
ಮರ್ಮವೆತ್ವ್ಯಾಡುವದು ಒಳತಲ್ಲ ಕೇಳ ॥ ಪಲ್ಲ 


ಇದು ವೈರಾಗ್ಯದ ತೀರ ಕೊನೆಯ ಮಾತು. 


ಆಆಆ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 50 


೨ನೇ ಕಥೆ 
ಮೂವರು ಜ್ಯೋತಿಷಿಗಳು 


ಒಂದಾನೊಂದು ದಿವಸ ಮೂವರು ಜ್ಯೋತಿಷಿಗಳು ಶ್ರಿ ಶ್ರೀಗಳವರ ಹತ್ತಿರ 
ಬಂದರು. ಶಾಸ್ತ್ರದಲ್ಲ ಪ ಪಾಂಡಿತ್ಯವನ್ನು ತೋರಿಸಿ ಸಂಭಾವನೆಯನ್ನು 
ಸೂಾಂಡಟೇಕಂ ಬದ ಇವರ ಉದ್ದೇಶವಾಗಿತ್ತು. ಅದರಂತೆ ಶ್ರೀಗಳವರಿಗೆ 
ಅರಿಕೆಮಾಡಿಕೊ೦ಡರು. ನಿಜವನ್ನೆ € ಹೇಳಬೇಕೆಂದರೆ, ಶ್ರೀಗಳವರು 
ಜ್ಯೋತಿಷ್ಯವನ್ನು ಸುತಾರಾ೦ ಬಟರ ಪಂಡಿತರನ್ನು ಪರೀಕ್ಷಿಸುವುದು 
ಹೇಗೆ? ವಾಚಕಮಹಾಶಯ। ಇದು ನಮ್ಮಂಥ ಆಜ್ಞರ ಮಾತು ಸತ್ತುರುಪರಿಗೆ 
ಯಾವದೂ ದೊಡ್ಡದಲ್ಲ. ಅವರು ಏನು ಮಾಡ್ಯಾರು ಏನು 
ಮಾಡಲಕ್ಕಿಲ್ಲೆಂಬದು ನೆಲೆಯೇ ಹತ್ತದು. ಆಗ ಶ್ರೀಗಳವರು ಮುಗುಳುನಗೆ 
ನಕ್ಕು ಹೇಳಬಟ್ಟರು: | ಶಾಸ್ತ್ರಿಗಳೇ, ನೀವು ಮೂರು ಮಂದಿಯೂ ಬೇರೆ 
ಬೇರೆ ನಮ್ಮ ಜಾತಕವನ್ನು. ಬರೆದುಕೊಂಡು ಬನ್ನಿರಿ” ಜ್ಯೋತಿಷಿಗಳಗೆ 
ಇದು ಡಿ ತ ರದ ಜ್ಯೋತಿಷಶಾಸ್ತ್ರವು 
ಅತ್ಯ೦ತ ಗಹನವಾದದ್ದು. ಅದರಲ್ಲಿ ಎಷ್ಟು ಅಭ್ಯಾಸಮಾಡಿದರೂ 
ಕಡಿಮೆ. ಮಹಾತ್ಯ ರಾದ ಸ್ವಾಮಿಗಳವರು ಎನನ್ನು ಪ್ರಶ್ನಮಾಡುವರೋ? 
ಅದಕ್ಕೆ ಸ ಸರಿಯಾದ ಉತ್ತರವು ನಮ್ಮಿ೦ದ ಹೊರಡುವದೋ ಇಲ್ಲವೋ? 
ಸಂಭಾವನೆಯು ಹೇಗೆ ದೊರಕೀತು? ಇವೇ ಮೊದಲಾದ ಅನೇಕ 
ಯೋಟಚನೆಗಳ೦ದ ಅವರು ಕುಳತಿದ್ದರು. ಶ್ರೀಗಳವರ ಬಾಯಿಂದ ಇಷ್ಟು 
ಹೊರಡುವದೊಂದೇ ತಡ; ಮೂವರು ಒತ್ತೊತ್ತಟ್ಟಗೆ ಹೋಗಿ ಜಾತಕವನ್ನು 
ಬರೆಯಹತ್ತಿದರು. ಕೆಲವು ಹೊತ್ತಿನಲ್ಲಿ ಎಲ್ಲರೂ ಜಾತಕವನ್ನು 
ಬರೆದದ್ದಾಯುತು. ಶ್ರೀಗಳವರೆದುರಿಗೆ ಬಂದು ಸಾಷ್ಟಾ೦ಗವಾಗಿ ವಂದಿಸಿ 
ತಮ್ಮ ತಮ್ಮ ಪತ್ರಿಕೆಯನ್ನಿಟ್ಟರು. ಅಲ್ಲಯಾದರೋ ಅನೇಕ ಜನ 
ಪಂಡಿತರೂ... ಪಾಮರರೂ ನೆರೆದಿದ್ದರು. ಅವರಲ್ಲ 
ಮುಖ್ಯಸ್ಥನಾದವನೊಬ್ಬನು ಈ ಪತ್ರಿಕೆಗಳನ್ನು ತಕ್ಕೊ೦ಡು ಶ್ರೀಗಳವರಿಗೆ 
ಓದಿತೋರಿಸಿದನು. ಜಾತಕವನ್ನು ಓದಿದ ಕೂಡಲೆ ಸಭೆಯಲ್ಲ 
ಕುಳತವರೆಲ್ಲರೂ ಖೊಳ್ಳೆ೦ದು ನಕ್ಕುಐಟ್ಟರು. ಜ್ಯೋತಿಷಿಗಳೂ ಒಬ್ಬರ 
ಮೋರೆಯನೊಬ್ಬರು ನೋಡುತ್ತ ಆಶ್ಚರ್ಯ ಪಡಹತ್ತಿದ್ದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 51 


ಆಹಾ! ಜಾತಕದಲ್ಲಿ ಅ೦ಥಾದ್ದೇನು ಹೊರಟರಬಹುದು? 
ಜ್ಯೋತಿಷಿಗಳೇನು ಸಾಮಾನ್ಯರೆಂದು ಹೇಳಬಹುದೇ? ಒಬ್ಬರಿಗಿ೦ತಲೂ 
ಒಬ್ಬರು ಘನಪ೦ಡಿತರು. ವರಾಹಮಿಹಿರ-ಭಾಸ್ಫರಾಚಾರ್ಯರ೦ಥವರನ್ನೂ 
ಕೂಡ ತಾಸರೆಡು ತಾಸಾದರೂ ವಾದದಲ್ಲ ಎದುರಿಸ ತಕ್ಷಂಥವರು. 
ಇಂಥವರು ಬರೆದ ಬರಹಕ್ಕೆ ಪಂಡಿತ-ಪಾಮರರೂ ನಕ್ಷರೇಕೆ? 
ಜ್ಯೋತಿಷಿಗಳಲ್ಲಯೇ ಒಬ್ಬೊಬ್ಬರಿಗೂ ಆಶ್ಚರ್ಯವುಂ೦ಟಾದುದೇಶಕ್ಕೆ? 
ಅದರಲ್ಲಿ ಹೆಚ್ಚಿನದೇನೂ ಇರಅಲ್ಲ. ಮೂವರು ಬರೆದ ಜಾತಕಗಳೂ 
ಬಹುತರ ಒಂದೇ ರೀತಿಯಾಗಿದ್ದವು: ಆದರೆ ಕಡೆಯ ನಿರ್ಣಯದಲ್ಲಿ 
ಒ೦ದು ಚಮತ್ಸಾರವಾಗಿತ್ತು. ಒಬ್ಬರು ಶ್ರೀಗಳವರ ಆಯು: ಪ್ರಮಾಣವು 
ನೂರು ವರ್ಷವೆಂದೂ, ಇನ್ನೊಬ್ಬರು ಮುನ್ನೂರು ವರ್ಷವೆಂದೂ, 
ಮತ್ತೊಬ್ಬರು ಏಳುನೂರು ವರ್ಷವೆಂದೂ ಬರೆದಿದ್ದರು.? 


ವಾಚಕರೇ, ಇದೇ ಎಲ್ಲರ ನಗುವಿಗೂ ಆಶ್ಚರ೯ ಕ್ಕೂ ಕಾರಣವೆಂದು 
ತಿಆಯಿರಿ. ಮನುಷ್ಯನ ಆಯು: ಪ್ರಮಾಣವು ನೂರು ವರ್ಷವಿರುವುದು 
ಸಹಜವಾಗಿದ್ದರೂ ವರ್ಷ ಬರೆದದ್ದನ್ನು ನೋಡಿ ಅನೇಕರಿಗೆ 
ಹಾಸ್ಯವೆನಿಸಿತು. ಇಫ್ಟೇ ಯಾಕೆ, ಪ್ರತ: ಜ್ಯೋತಿಷಿಗಳಗೇ ಈ ಮಾತು 
ದಿಗಿಲು ಬದ್ದಿತು. ಪಾಪ! ಅವರೇನು ಮಾಡಬೇಕು? ಗಣಿತದಿಂದ 
ಹೊರಟದ್ದನ್ನು ಬರೆದು ಜಟ್ಟದ್ದರು. ಎಷ್ಟು ವಿಚಾರಿಸಿದರೂ ಗಣಿತದಲ್ಲ 
ಲೇಶಮಾತ್ರ ತಪ್ಪಿಲ್ಲ. ಹಾಗಾದರೆ ಏನಾಗಿರಬಹುದು? ಆಗ ಶ್ರೀಗಳವರು 
ಹೇಳದರು. ನೀವು ಮೂವರೂ ಘನ ಪಂಡಿತರು. ನೀವು ಖರೆದ 
ಖಹಾತಕಗಳಲ್ಲ ತಿಲಾ೦ಶವಾದರೂ ತಪ್ಪಿಲ್ಲ. ಹೀಗೆಂದ ಕೂಡಲೆ ಜನರಿಗೆ 
ಅತೀವ ಆಶ್ಚರ್ಯವಾಯಿತು. ಒ೦ದರ ಹೊರತು ಉಳದೆರಡು ಜಾತಕಗಳೂ 
ತಪ್ಪೆಂದು ಅವರು ನಿಣ೯ಯಸಿ ಜಟ್ಟದ್ದರು. ಅ೦ದ ಮೇಲೆ ಶ್ರೀಗಳವರು 
ಸರಿಯಾಗಿದೆಯೆ೦ದು ಹೇಳದರೆ ಕೇಳುವರೇ? ಕೇಳಅಲ್ಲ. ಈ ಕಅಕಾಲದಲ್ಲ 
ಮನುಷ್ಯನು ಎಲ್ಲಾದರೂ ಮುನ್ನೂರು- ಏಳುನೂರು ವರ್ಷ ಬದುಕಿದ್ದುಂಟಿ? 





'ಜಾತಕಾನಿ ಗ್ಯುಹೀತ್ವಾ ಚ ರಾಘವೇಂದ್ರೊ ದದರ್ಶ ಸಃ॥ 
ಪ್ರಥಮೇ ಜಾತಕೇ ಸ್ವಸ್ಯ ಹ್ಯಾಯರಬ್ಣಶತಂ ತತಃ॥ 

ದ್ವಿತೀಯೇ ಜಾತಕೆ ದೃಷ್ಟ್ವಾ ತ್ವಾಯರಬ್ದ್ಬಶತತ್ರಯಂ। 
ತ್ರತೀಯೇ ಜಾತಕೇ ಹ್ಯಾಯರಬ್ಬಸಪ್ತಶತಂತ್ವಿತಿ। ರಾ. ವಿಜಯ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 52 


ಎಂದು ಶ್ರೀಗಳವರನ್ನೇ ಕೇಳದರು. ಗುರುಗಳಲ್ಲಿ ಅಚಲವಾದ ಭಕ್ತಿಯನ್ನಿಟ್ಟು 
ಕೆಲ ಕೆಲವರು ಅವರ ಬಾಂಖಂದ ಬ೦ದದ್ದೇ ವೇದವಾಕ್ಯವೆ೦ದು ನಂಬ 
ಸುಮ್ಮನಿದ್ದರು. " ವಿಸ್ತೀರ್ಣಾ: ಪೃಥಿವೀ ಜನೋಪಿ ವಿವಿಧಾ:' ಎಂಬ 
ಮಾತು ಸುಳ್ಳಲ್ಲ. 


ಆಗ ಸ್ವಾಮಿಗಳು:- ಎಲೈ ಸಜಕರಿರಾ, ಜ್ಯೋತಿಷಿಗಳು 
ಸಾಮಾನ್ಯರೆ೦ದು ತಿಳಯಖೇಡಿರಿ. ಅವರು ಬರೆದ ಜಾತಕಗಳು ಒಳ್ಳೇ 
ಸರಿಯಾದವು: ಆದರೆ ಅವುಗಳ ಅಂತರ್ಯವನ್ನು ನೀವು ತಿಳಯಲಲ್ಲ. 
ಮೊದಲನೇಯವರು ಬರೆದಂತೆ ನೂರು ವರ್ಷವೆಂಬುದು ನಮ್ಮ ಆಯು: 
ಪರಿಮಿತಿಯಾಗಿರುವದು. ಇನ್ನೊಬ್ಬರು ಬರೆದ ಮುನ್ನೂರು 
ವರ್ಷವೆಂಬುದು ನಮ್ಮ ಗ್ರಂಥದ ಆಯು: ಪರಿಮಿತಿಯು. ಏಳು ನೂರೆಂದು 
ಮತ್ತೊಬ್ಬರು ಖರೆದದ್ದು ನಮ್ಮ ವ್ಯಂದಾವನದ ಮಹಾತ್ಕ್ಯೆಯ ಆಯು: 
ಪರಿಮಿತಿಯು, ಎಂದು ಹೇಳದರು." 


ಜನರೆಲ್ಲರೂ ಬೆರಗಾಗಿ ಬೊಟ್ಟು ಕಚ್ಚಿದರು. ಜ್ಯೋತಿಷಿಗಳಗಾದ 

ಆನ೦ದವನ್ನ೦ತೂ ಹೇಳಲಾಸಲ್ಲ. ಅವರು ಶ್ರೀಗಳವರನ್ನು ಪತ್ಯಕ್ಷ 
ದೇವಾಂಶರೆಂದೇ ಕೊಂಡಾಡಿದರು ಸಂಭಾವನೆ ಮೊದಲಾದವು ಅವರಿಗೆ 
ಬೇಡಾದವು. ಸ್ವಾಮಿಗಳವರ ಪಾದ ಸೇವಯೊಂದು ದೊರೆತದ್ದು ಅಪೂರ್ವ 
ಪುಣ್ಯವೆ೦ದೆನಿಸಿ ಅವರ ಅನುಗ್ರಹವನ್ನು ಸ೦ಪಾದಿಸಿಕೊ೦ಡು 
ಹೊರಟುಹೋದರು. 


ಭಕ್ತರಿದ್ದಲ್ಲ ಭಗವಂತನಿರುವನೆ೦ಬ ಮಾತು ಸುಳ್ಳಲ್ಲ. ಅಂತೆಯೇ ಅವರ 
ಬಾಯುಂದ ಹೊರಟ ವಾಕ್ಸು ಪರಮಾತ್ಮನು ತನ್ನ ಮಾತನ್ನಾದರೂ 
ಬದಿಗಿಟ್ಟು ಭಕ್ತರ ಮಾತನ್ನು ನಡಿಸುತ್ತಿರುವದೇ ಇದಕ್ಕೆ ಕಾರಣ. ಹಿ೦ದಕ್ಕೆ 
ಶ್ರೀಕೃಷ್ಣಮೂರ್ತಿಯು ಭಾರತ ಯುದ್ಧದಲ್ಲಿ ಚಕ್ರವನ್ನು ಹಿಡಿಯಲಕ್ಕಿಲೆ೦ದು 
ಪ್ರತಿಷ್ಠೆ ಮಾಡಿದ್ದನಾದರೂ ಅತ್ಯ೦ತ ಭಕ್ತನಾದ ಭೀಷ್ಮನ ಪ್ರತಿಜ್ಞೆಯನ್ನು 
ನೆರವೇರಿಸುವುದಕ್ಕಾಗಿ ಕಡೆಗೆ ಚಕ್ರವನ್ನು ಹಿಡಿದುಬಡಲಲ್ಲವೇ? ಆಹಾ! 
ಭಕ್ತರಲ್ಲ ಇನ್ನೆಷ್ಟು ಕರುಣವೋ? ತಿಳಯದು. 


'` ಪ್ರಥಮೇನ ಬ್ರಾಹ್ಮಣೇನ ಅಖತ೦ ಜಾತಕಂ ಮಮ॥ 

ಆಯುರಬ್ಧ ಶತಂ ಯತ್ತು ಶರೀರಸ್ಯ ವಿವಿಕ್ಷಯ॥ 

ಅಖತ೦ ಯದ್ವಿತಿಯೇನ ಟಪ್ಪಣಾನಾ೦ ವಿವಿಕ್ಷಯಾ॥ 

ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ಶತಿ 





ಧನ್ಯರು. ಭಕ್ತಿಯಿಂದ ಭಗವಂತನನ್ನು ಒಅಸಿಕೊ೦ಡ ಭಕ್ತರು ಧನ್ಯರು! 


ಮನದಿ ಕಣ್ಣಿ೦ಂದಮಾ ಹರಿಯ ನೋಡುತಹಜ್ಞಾನಿ। 
ಯೆನಿಸಿ ಭಕ್ತಿಯ ಮಾಡುತಿರುತ॥ 

ಅರಿತು ಸಾಧನೆಗಳ ಪ್ರೀತಿಪಹರಿಪದ! 
ವನಜದಾಸನೆ ಧನ್ಯನಿಳೆಯೊಳ್‌॥ 





ಮಧ್ಯ್ಯ೦ಥಾನಾ೦ ಪ್ರಚಾರಸ್ತು ವರ್ತತೇಬ್ದಶತತ್ರಯಂ॥ 

ದೈವಜ್ಞೇನ ತೃ ತೃತೀಯೇನ ಅಖತ೦ ಜಾತಕಂಚಯತ್‌।॥ 

ಅಬ್ದಸಪ್ತ ಶತು ತಚ್ಚ ವೃ ೦ದಾವನ ವಿವಿಕ್ಷಯಾ।॥ 

ಮಮವ್ಯ ೦ದಾವನೇ ಜಿ ವರ್ಷ ಸಪ್ತ ಶರಾವಧೀ॥ (ರಾ.ಆಣ. ವಿಜಯ) 

ಹ ಇಡ ಸರ್ವ ಮಹಸ್ಸಿ €ಯರಾದ ವಿಜಯದಾಸರ ಹಾಗೂ ಗೋಪಾಲದಾಸರ ಪದ್ಯಗಳ೦ದಲೂ 
ಸ್ಪಷ್ಟವಾಗುವುದು. 

Cpa ಪರ್ವತ ವರುಷ ಬಡದರೆ ಚಾರು ವೃಂದಾವನದಲೀವಿ 

ಸ್ವಾರ ಆರಾಧನೆಯು ತೊಲಗದೆ! ವಾರವಾರಕೆ ಆಗಿತಿಪ್ಪುದು 

ಸಾರೆ ಕಾರುಣ್ಯದಲ್ಲ ಬ ಕೀರ್ತಿಯನ್ನು ತ೦ದಿಪ್ಟನನುದಿನ!'' 

ನೋಡಿದೇ ಯತಿಗಳ ನೋಡಿದೆ ಪ (ವಿಜಯದಾಸಗುರು) 

ಒಂದಾರುನೂರು ಸಂವತ್ಸರದ ವೃ ೦ದಾವನದಲ್ಲ। ನೀರು ಮೆರೆವ ಕ್ಕ ೈಪಾಸಿಂಧೂ ದೇವಾಂಶರಾದ॥ 

ಗುರು ರಾಘವೇಂದ್ರ ಚರಣ ಕಮಲವನ್ನು ಸರಿಸುವ ಮರಾ ॥ಪ॥ ( ಗೋಪಾಲದಾಸರು) 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 54 


೩ನೇ ಕಥೆ 
ಮೃತಿಕಾ ಮಹಿಮೆ 


ಒಂದಾನೊಂದು ದಿವಸ ಶ್ರೀಗಳವರು ಸ್ನಾನ ಮಾಡತಕ್ಕ ಸಮಯ. 
ಅವರ ಪರಿಚಾರಕರಲ್ಲೊಬ್ಬನು ಎದುರಿಗೆ ಕೈ ಜೋಡಿಸಿ ನಿಂತುಕೊಂಡು:- 
ಸ್ತಾಮೀ! ಗುರುಗಳೇ! ನನ್ನ ಲಗ್ನವಾಗಬೇಕೆ೦ಬ ಇಚ್ಛೆಯುಂಬಾಗಿರುವುದು 
ಬಳಂರುಲ್ಲಾದರೋ ಒಂದು ಒಡಕು ಕಾಸು ಸಹ ಇಲ್ಲ. 
ತಮ್ಮಿ೦ದೇನಾದರೂ ದ್ರವ್ಯ ಸಹಾಯವು ದೊರೆತ ಪಕ್ಷದಲ್ಲ ಮಾತ್ರ ನನ್ನ 
ಲಗ್ನವಾಗುವಂತಿರುವದು. ಇಲ್ಲದೆ ಹೋದಲ್ಲ ಅದರ ಆಶೆಯನ್ನೇ 
ಮಾಡುವಂತಿಲ್ಲ. ತಮ್ಮಿಂದ ಬಡವನ ಮನೋರಥವು ಪೂರೈಸಿದಲ್ಲ 
ಗ೦ಡ-ಹೆ೦ಡರಿಬ್ಬರು ಆಜನ್ಯ ಪರ್ಯಂತವಾಗಿ ತಮ್ಮ ಪಾದಸೇವೆಯನ್ನು 
ಮಾಡಿಕೊಂಡಿದ್ದು ಧನ್ಯರಾಗುವೆವು. ಎಂದು ಬೇಡಿಕೊಂಡನು. ಹೀಗೆ 
ಬೇಡಿಕೊಂಡ ಪರಿಚಾರಕನು ಏನೋ ನಾಲ್ಕು ಔಪಚಾರಿಕ 
ಮಾತುಗಳನ್ನಾಡಿ ಅಥವಾ ಇಲ್ಲದ ಮುಖಸ್ತುತಿ ಮಾಡಿ ಕಾರ್ಯಾಂತ್ಯದಲ್ಲ 
ಕಣ್ಣಿಗೆ ಜೀಕದಂತೆ ಹೊರಟು ಹೋಗುವ ಧೂರ್ತ ಕೋಟಯೊಳಗಿನವನಲ್ಲ. 
ಶ್ರೀಗಳವರಲ್ಲ ಅವನಿಗೆ ಪರಮ ವಿಶ್ವಾಸ. ಪೂಜ್ಯ ಬುದ್ಧಿ. ಅವರು ಬೆಂಕಿಯಲ್ಲಿ 
ಹಾರೆ೦ದರೂ ಹಾರತಕ್ಷ್ಕವನೇ ಹೊರ್ತು ಹಿಂದೆ ಮುಂದೆ ನೋಡತಕ್ಷವನಲ್ಲ. 
ಅಷ್ಟೊಂದು ದೃಡಚಿತ್ತ. ಇದೆಲ್ಲ ಶ್ರೀಗಳವರಿಗೆ ಗೊತ್ತು. ಆದರೂ ಈತನ 
ಮನಸ್ಸನ್ನು ಇನ್ನೊಮ್ಮೆ ಪರೀಕ್ಷಿಸಬೇಕೆ೦ದು ಅವರು ಹತ್ತರದಲ್ಲಯೇ ಇದ್ದ 
ತುಸ ಮೃತ್ತಿಕೆ( ಮಣ್ಣು)ಯನ್ನು ತೆಗೆದು ಅವನ ಕೈಯಲ್ಲ ಕೊಟ್ಟುಬಟ್ಟರು. 
ಅಯ್ಯೋ ದುರ್ದೈವವೇ! ಯಾವನು ದವ್ಯಾಪೇಕ್ಷೆಯಿಂದ ಇಷ್ಟೊಂದು 
ಬಾಲು ತೆರೆದು ಅಂಗಲಾಚಿಬೇಡಿಕೊಂಡನೋ, ಅವನಿಗೆ ಮೃತ್ತಿಕೆಯು 
ದೊರೆಯಬೇಕೇ? ಮೃತ್ತಿಕೆಯನ್ನು ನೋಡಿ ಯಾರಾದರೂ ಹೆಣ್ಣು 
ಕೊಟ್ಟಾರೋ? ಅವನ ಲಗ್ನವಾದೀತೇ?ಮೃತ್ತಿಕೆಂ೦ದಲೇ ಲಗ್ನವಾಗುತ್ತಿದ್ದ 
ಪಕ್ಷದಲ್ಲಿ ಒ೦ದು ಹಿಡಿಯಷ್ಟೇಕೆ. ದೊಡ್ಡದೊಂದು ಬುಟ್ಟತು೦ಬ ಅವನೇ 
ತಂದು ಖಡುತ್ತಿದ್ದನಲ್ಲ? ಶ್ರೀಗಳವನ್ನಾದರೂ ಯಾತಕ್ಕೆ ಬೇಡಬೇಕಾಗಿತ್ತು. 
ಅಂತೂ ಪರಿಚಾರಕನು ಮಾಡಿದ ಖಟಾಟೋಪವೆಲ್ಲವೂ ಶತ ವಿಷಾಣ! 
ಆಕಾಶ ಪುಷ್ಪ! 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 5ದ 


ವಾಚಕವ್ಯ೦ದ! ಇವೆಲ್ಲ ಚರಾಚಲ ಚಿತ್ತರೂ- ಅಸ್ಥಿರ ಮನಸ್ಸಿನವರೂ 
ಆದ ನಮ್ಮಂಥ ಬಾಲು ಬಡುಕರ ಹಾಗೂ ಅವಿಶ್ವಾಸಿಗಳ ಬಲೆಯಲ್ಲ 
ನೀವು ಮಾತ್ರ ಚೀಳಬೇಡಿರಿ. ಹಾಗಾದರೆ ಕೇವಲ ವಿಶ್ವಾಸಿಕರಾದ ನೀವು 
ಈಗಲೇ ಆ ಪರಿಚಾರಕವ ಬೆನ್ನುಹತ್ತಿ ನಡೆಯಿರಿ. ಅ೦ದರೆ ಮೃತ್ತಿಕೆಯ 
ಮಹಿಮೆಯು ಮುಂದೆ ತಾನೇ ನಿಮಗೆ ತಿಳದು ಬರುವುದು. 


ಲೋಕದಲ್ಲ ಯಾರ ಯಾರ ಭಕ್ತಿ ಭಾವವು ಹೇಗೆ ಹೇಗೆ ಇರುವುದೋ 
ಅದನ್ನಾರು ಬಲ್ಲರು! ಹಿ೦ದಕ್ಕೆ ಶ್ರೀವ್ಯಾಸರಾಯ ಸ್ವಾಮಿಗಳವರ ಹತ್ತಿರ 
ಒಬ್ಬ ಇಪ್ಪತ್ತೈದು-ಮೂವತ್ತು ವರ್ಷದ ಟೊಣಪ ಬ್ರಾಹ್ಮಣನು ಬಂದು 
ನನಗೆ ಜ್ಞಾನೋಪದೇಶ ಮಾಡಬೇಕೆಂದು ಬೇಡಿಕೊಳ್ಳಲು, ಸ್ವಾಮಿಗಳು 
ಆತನನ್ನು ನೋಡಿ:" ಯಾಂ ಮಾಹಿಷ' (ಕೋಣಾ ಹೋಗು)ಎಂದು 
ನುಡಿದು ಬಟ್ಟರು. ಬ್ರಾಹ್ಮಣನು ಸ೦ಸ್ಥೃತದ ಮಾರಿಯನ್ನೇ ಅರಿಯದವನಾದ 
ಕಾರಣ ಇದೇ ಗುರುಮಂತ್ರವೆಂದು ಭಾವಿಸಿಕೊಂಡು, ಅತೀವ ಪೂಜ್ಯ 
ಬುದ್ದಿಯ೦ದ " ಯಾಂಖ ಮಾಹಿಷ' ಎಂಬುದನ್ನೇ ಜಪಿಸುತ್ತ 
ಕುಳತುಕೊ೦ಂಡನು. ಆಗ ಇವನ ಭಕ್ತಿಭಾವಕ್ಕೆ ಮೆಚ್ಚಿ ಸಾಕ್ಷಾತ್‌ 
ಯಮದೇವರ ವಾಹನವಾದ ಕೋಣವೇ ಇವನ ಹತ್ತರ ಬಂತು. ಅದನ್ನು 
ನೋಡಿ ಬ್ರಾಹ್ಮಣನು ವಿಸ್ಥಿತನಾಗಿ ಶ್ರೀವ್ಯಾಸರಾಯರಲ್ಲಗೆ ಬಂದು ಬಟ್ಟನು. 
ಕೋಣವು ಅವನ ಬೆನ್ನ ಚಡಲೇ ಇಲ್ಲ. ಸ್ವಾಮಿಗಳು ಈ ಅದ್ಭುತವನ್ನು 
ನೋಡಿ ಆಹಾ! ಈ ಬ್ರಾಹ್ಮಣನು ಏನು ಭಕ್ತವಂತನೋ! ಎಂಬುದಾಗಿ 
ಸೋಜಗಪಟ್ಟು. ಆ ಕೋಣನಿಂದ ತಾವು ಕಟ್ಟನಿದ ಕೆರೆಯ ತುಂಬಗೆ 
ಅಡ್ಡವಾಗಿದ್ದ ದೊಡ್ಡದೊಂದು ಬಂಡೆಗಲ್ಲನ್ನು ಒಡೆಯುಸಿಕೊಂಡು, ಅದಕ್ಕೆ 
ಅಪ್ಪಣೆಕೊಟ್ಟು ಬ್ರಾಹ್ಮಣನಿಗೆ ಜ್ಞಾನೋಪದೇಶ ಮಾಡಿದರಂತೆ. ಇದೂ 
ಹಾಗೆಯೇ. 


ಮಹಾನುಭಾವರಾದ ಶ್ರೀದ ವಿಠ್ಠಲರು ಹೇಳದಂತೆ:- 


ಕ ವ್ಯ೦ದಾವನಗತ ಮೃತ್ತಿಕೆ ಜಲಪಾನಾ। ಮುಕ್ತಿಗೆ ಸೋಪಾನ। 
ಸಂದರ್ಶನ ಮಾತ್ರದಅ ಮಹತ್ವಾಪ। ಪರಿದೋಡಿಸಲಾಪಾ। 
ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ। ಶರಣರಸ೦ಜೀವಾ॥'” 
ರಾಘವೇಂದ್ರ ಗುರು ರಾಯರ ಸೇಪವಿಸಿರೊ 


ಸೌಖ್ಯದಿ ಜೀವಿಸಿರೊ॥ ಪಲ್ಲ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 56 


ಮುಕ್ತಿಯನ್ನ ಕೊಡತಕ್ಕ ಸಾಮರ್ಥ್ಯವುಳ್ಳ ರಾಯರ ಮೃತ್ತಿಕೆಯ೦ದ 
ಕ್ಲುದ್ರಾದಪಿ ಕ್ಷುದ್ರವಾದ ಐಹಿಕ ಸುಖ ಭೋಗಗಳು 
ದೊರೆಯುವದೇನಾಶ್ಚರ್ಯ? ನಮ್ಮಲಿ ಅ೦ತಹ ದೃಡಚಿತ್ತವೂ ಭಕ್ತಿಭಾವವೂ 
ಮಾತ್ರ ಬೇಕು. 


ಮೃತ್ತಿಕೆಯನ್ನು ಕೊಟ್ಟದ್ದೊ೦ದೇ ತಡ: ಪರಿಚಾರಕನು ಅದನ್ನು ಕಣ್ಣು- 
ಮೂಗಿಗೆ ಹಚ್ಚಿಕೊ೦ಡು ಕೂಡಲೆ ಶುಭ್ರವಾದದ್ದೊ೦ದು ಮಡಿಯ ವಸ್ತ್ರದಲ್ಲಿ 
ಕಟ್ಟ ತಲೆಯ ಮೇಲಅಟ್ಟುಕೊಂಡು ಗುರ್ವಾಶೀರ್ವಾದವನ್ನು ಹೊಂದಿ 
ನಡೆದನು. ಅದೊಂದು ಅವನಿಗೆ ಭಂಗಾರದ ಘಟ್ಟ. ರತ್ನಾಲ೦ಕಾರ. 
ಗುರುಗಳು ಸಾವಿರಾರು ರೂಪಾಯಿಗಳನ್ನು ಕೊಟ್ಟದ್ದರೂ ಇಷ್ಟೊಂದು 
ಆನ೦ದವಾಗುತ್ತಿರಅಲ್ಲ. ಅಮೃತೋಪ್ಯಧಿಕ ವಸ್ತುವಾಗಿ ಹೋಯಿತು. 
ಪರಿಚಾರಕನು ಯಾವದೋ ಒಂದು ಹಳ್ಳಗೆ ಹೋಗಿ ಒಬ್ಬ ಬ್ರಾಹ್ಮಣನ 
ಮನೆಯಲ್ಲ ಇಆದುಕೊಂಡನು. ಆ ಬ್ರಾಹ್ಮಣನ ಮನೆಗೆ ಪೂರ್ವ 
ಜನ್ಮಾರ್ಜತ ಕರ್ಮದಿಂದ ಬ್ರಹ್ಯರಾಕ್ಷಸವೊ೦ದು ಗಂಟುಬದ್ದು ಆತನಿಗೆ 
ಹುಟ್ಟದ ಮಕ್ಕಳನ್ನೆಲ್ಲ ನುಂಗಿ ನೀರುಕುಡಿಯುತ್ತಿತ್ತು. ಹೀಗೇವೇ ಆ 
ಬ್ರಾಹ್ಮಣನು ಏಳು ಮಕ್ಕಳನ್ನು ಕಳೆದುಕೊ೦ಡಿದ್ದನು. ಈಗ ಎ೦ಟನೇದನ್ನು 
ಕಳೆದುಕೊಳ್ಳುವ ಸಮಯ. ಅ೦ದರೆ ಆ ಹೊತ್ತೇ ಆತನ ಹೆ೦ಡತಿಯು 
ಗ೦ಡುಮಗುವನ್ನು ಹೆತ್ತಿದ್ದಕು.ಏನಾದರೇನು? ದಂಪತಿಗಳಗೆ ದುರಂತವಾದ 
ಯೋಚನೆ. ಅಯ್ಯೋ! ಈ ರೀತಿ ಮಕ್ಕಳನ್ನು ಕೊಟ್ಟು 
ಕಸಿದುಕೊಳ್ಳುವುದಕ್ಕಿ೦ತ ಕೊಡುವುದನ್ನೇ ಬಟ್ಟು ಜಲ್ಪದ್ದರೆ 
ಸುಖವಾಗಿರುತ್ತಿದ್ದೆವಲ್ಲ! ಇದ್ದರೂ ಮಕ್ಕಳಅಲ್ಲವೆಂಬುದೊಂದೇ 
ದಮಃ:ಬವಿರುತ್ತಿತ್ತು. ಇದನ್ನು ನೋಡಿದೆಯಾ! ಒಂಬತ್ತು ತಿಂಗಳು 
ಹೊಟ್ಟೆಯಲ್ಲಟ್ಟುಕೊ೦ಡು, ಸಹಿಸಲಾಗದ ಅನೇಕ ಸ೦ಕಟಗಳನ್ನು ಸಹಿಸಿ 
ಕಡೆಗೆ ಪಸವವೇದನೆಯನ್ನು ತಾಳಕೊ೦ಡು ಮಕ್ಕಳ ಮುಖಾವಲೋಕನ 
ಮಾಡುವಷ್ಟರಲ್ಲಯೇ ನಮ್ಮ ಎದೆಗೆ ಕಲ್ಲು ಬಡೆದು ಪುತ್ರರನ್ನು 
ಪರಲೋಕಕ್ಕೆ ಕೆದೊಯ್ಯುವಿಯಲ್ಲ? ಇದೇ ನಿನ್ನ ನ್ಯಾಯವೇನು? ಆದದ್ದು 
ಆಗಿಹೋಯಖತು ಸ೦ತಾನಕ್ಕೆ ಇದೊಂದೇ ಒಂದು ಮಗುವನ್ನಾದರೂ 
ಕಾಪಾಡಬಾರದೇ? ನಿನಗೆ ಅನಂತಾನಂತ ವಂದನೆಗಳನ್ನು 
ಸಮರ್ಪಿಸುವೆವು- ಹೀಗೆಂದು ಮರ ಮರನೆ ಮರಗುತ್ತಾ ಕಣ್ಣೀರನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 57 


ಸುರಿಸುತ್ತಿದ್ದರು. ಆದರೂ ಬ್ರಾಹ್ಮಣನು ಅತಿಥಿಯಾಗಿ ಮನೆಗೆ ಬಂದ 
ಪರಿಚಾರಕನನ್ನು ಅನಾದರಿಸದೆ, ಅತೀವ ವಿಶ್ವಾಸದಿ೦ದ ಉಪಚರಿಸಿದನು. 
ಪರಿಚಾರಕನು ರಾತ್ರಿ ಊಟಮಾಡಿ ಆ ಬ್ರಾಹ್ಮಣನಿಗೆ ನಾಲ್ಕು ಸಮಾಧಾನದ 
ಮಾತುಗಳನ್ನು ಹೇಳುತ್ತ ಹೊರಗೆ ಹೊಸ್ತಿಲಕ್ಕೆ ತಲೆಗೊಟ್ಟು ಮಲಗಿದನು. 
ನಡುರಾತ್ರಿ ಸಮಯಕ್ಕೆ ನಿಯಮಾನುಸಾರ ಬ್ರಹ್ಮರಾಕ್ಷಸನು ಬಂದು 
ಬಟ್ಟತ್ತು.ವರಾರ್ಗದಲ್ಲ ಪರಿಚಾರಕನು ಮ್ಯೃತ್ತಿಕೆಂಶುನ್ನು 
ತಲೆದಿಂಖಗಿಟ್ಟುಕೊ೦ಡು ಗೊರಿಕೆಹೊಡೆಯುತ್ತಿದ್ದನು. ಆಗ 
ಒಮ್ಮಿ೦ದೊಮ್ಮೆ ಬ್ರಹ್ಮರಾಕ್ಷಸಕ್ಕೆ ಏನಾಯಿತೋ ಏನೋ ದೊಡ್ಡ 
ದನಿಯಂ೦ದ ಚಿಟ್ಟನೇ ಚೀರಹತ್ತಿತ್ತು. ಮಲಗಿದ್ದ ಪರಿಚಾರಕನು ಎಚ್ಚತ್ತು 
ನೋಡುತ್ತಾನೆ; ಎದುರಿಗೆ ಮೂಲೆಯಲ್ಲ ಬ್ರಹ್ಮರಾಕ್ಷಸನು! ಗಡಗಡನೆ 
ನಡುಗುತ್ತ ನಿಂತುಕೊಂಡಿತ್ತು. ಅದರ ನಡುಗುವಿಕೆಯಿಂದಲೇ 
ಪರಿಚಾರಕನು ತುಸ ದೈರ್ಯತ೦ದುಕೊ೦ಡು ಎದ್ದುನಿಂತನು. ಆಗಂತೂ 
ಬ್ರಹ್ಮರಾಕ್ಷಸನ ಎದೆ ಯೊಡೆದುಹೋಂ೦ಖ ತಂ. ಇನ್ನು ನಾಮು 
ಬದುಕುವುದಿಲ್ಲವೆ೦ದೂ ತಿಆದುಕೊಂಡಿತು. ಆದ್ದರಿಂದ ಕೂಡಲೆ ಆತನಿಗೆ 
ನಮಸ್ಸರಿಸಿ:- ಮಹಾರಾಯ! ತಲೆಯಲ್ಲಿ ಕಿಚ್ಚನ್ನು ಧರಿಸಿಕೊಂಡು ಬಂದ 
ನೀನಾರು? ಮುಂದಕ್ಕೆ ಮಾತ್ರ ಬರಬೇಡ. ಬ೦ದರೆ ವ್ಯರ್ಥವಾಗಿ ನಾನು 
ಸುಟ್ಟು ಹೋಗುವೆನು. ಇಕೋ ನೀನು ಹೇಳದಂತೆ ಕೇಳುತ್ತಿದ್ದೇನೆ. ನನಗೆ 
ಜೀವ ದಾನಕೊಡು. ಬ್ರಹ್ಮರಾಕ್ಷಸನ ಈ ಮಾತುಗಳ೦ದ ಪರಿಚಾರಕನು 
ತಿಳದುಕೊ೦ಡನು. ಎಲಾ! ನಾನು ತಲೆಯ ಮೇಲೆ ಧರಿಸಿಕೊಂಡ 
ಮೃತ್ತಿಕೆಯ೦ದಲೇ ಈ ರಾಕ್ಷಸವು ಇಷ್ಟು ಹೆದರಿಕೊ೦ಡಿರುವುದು. ಆಹಾ! 
ಗುರುರಾಜ ಸಾರ್ವಭೌ್‌ಮಾ! ಏನು ನಿನ್ನ ಮಹಿಮೆಯದು? 
ಮೃತ್ತಿಕೆಯಲ್ಲಯೂ ನಿನ್ನು ದಿವ್ಯ ತೇಜಸ್ಸು ತುಂಜರುವುದನ್ನು ಇಂದು 
ನಾನು ಮನಗೊಂಡೆನು. ಧನ್ಯನಾದೆನು. ಪುನೀತನಾದೆನು. ಎಂದು 
ಗುರುವರರನ್ನು ಕೊಂಡಾಡಿ, ಮ್ಯುತ್ತಿಕೆಂಯನ್ನು ಮೈಗೆಲ್ಲ 
ಲೇಪಿಸಿಕೊಳ್ಳಹತ್ತಿದನು. ಇದನ್ನು ನೋಡಿ ಬ್ರಹ್ಮರಾಕ್ಷಸನ ಕೈಕಾಲೇ 
ಹೋದವು. ರಾವು ಹೊಡೆದು ನಿಂತಿತು. ಇನ್ನೇನು ಉಪಾಯವನ್ನು ಕಾಣದೆ 
ತತ್‌ಕ್ಷಣವೇ ಅದು ಒ೦ದು ಹೊನ್ನು ತು೦ಜದ ಕೊಡವನ್ನು ಪರಿಚಾರಕನ 
ಮುಂದೆ ಸುರವಿ ಅ೦ಗಲಾಚಿ ಬೇಡಿಕೊಳ್ಳ ಹತ್ತಿತ್ತು. ಪರಿಚಾರಕನು 
ಹಣವನ್ನೆಲ್ಲ ತಕ್ಕೊ೦ಡು ಒಂದಿಷ್ಟು ಮ್ಯತ್ತಿಕೆಯನ್ನು ಅದರ ಮೈಮೇಲೆ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 58 


ಎಸೆದನು. ರಾಯರ ಮೃತ್ತಿಕೆಯ ಮಹಿಮೆಯು ಇನ್ನೆಂಥಾದ್ದೋ! ಅದರಲ್ಲ 
ಸಾಮರ್ಥ್ಯವೆಷ್ಟಿರುವುದೋ ತಿಳಯದು. ಆಗಲೆ ಬ್ರಹ್ಮರಾಕ್ಷಸನ ರೂಪವು 
ಹೋಗಿ ತೇಜಸ್ಸಿನಿಂದ ಅದು ಸ್ವರ್ಗಕ್ಕೆ ಹಾರಿತು. 


ಬೆಳಗಾಗುತ್ತಲೇ ಮನೆಯ ಯಜಮಾನನು ಕೂಸಿನ ಹತ್ತರ ಹೋಗಿ 
ನೋಡಿದನು. ಅದು ಕಣ್ಣುತಕ್ಕೊ೦ಡು ಆಡುತ್ತಿರುವುದನ್ನು ಹೆ೦ಡತಿಯು 
ತೋರಿಸಿದಳು. ಆಗ ಅವರಿಗಾದ ಆನ೦ದವನ್ನು ಹೇಳತೀರದು. ದೇವರು 
ಇದೊಂದು ಪುತ್ರರತ್ನವನ್ನು ಕರುಣಿಸಿ ಬಟ್ಟರುವನೆಂದು ತಿಳದುಕೊ೦ಡರು. 
ಬಾಗಿಲ ತೆಗೆದು ಹೊರಗೆ ನೋಡುತ್ತಾರೆ! ಪರಿಚಾರಕನು ದುಡ್ಡಿನ 
ರಾಶಿಯನ್ನು ಹಾಕಿಕೊಂಡು ಕುಳತಿದ್ದನು. ಇದೇನು ಚಮತ್ಯಾರವೆ೦ದು 
ವಿಚಾರಿಸಲು, ಎಲ್ಲವೂ ಬೈಲಗೆ ಅತ್ತು. ಆಹಾ! ಶ್ರೀಗಳವರ ಮೃತ್ತಿಕೆಯ 
ಮಹಿಮೆಯಂದಲೇ ಇಂದು ನಮ್ಮ ಕೂಸು ಬದುಕಿತಲ್ಲದೆ ಈವರೆಗೆ 
ಮೃತ್ಯುಸ್ಟರೂಪವಾಗಿದ್ದ ಬ್ರಹ್ಮರಾಕ್ಷಸನ ಕಾಟವೂ ತಪ್ಪಿಹೋಯಿತು. ಅಪ್ಪಾ! 
ಪರಿಚಾರಕ ಬ್ರಾಹ್ಮಣಾ! ಮುತ್ತು-ರತ್ನಗಳಗಿ೦ತಲೂ ಅಮೃತಕ್ಕಿ೦ತಲೂ 
ದುರ್ಲಭವಾದ ರಾಯರ ಮೃತ್ತಿಕೆಯನ್ನು ಸಂಪಾದಿಸಿದ ನಿನ್ನಂಥ 
ಪುಣ್ಣವ೦ತರಿನ್ನಾರು? ಇದೆಲ್ಲ ನಿನ್ನ ಪುಣ್ಯದಿ೦ದಲೇ ಉಂಟಾಗಿರುವುದು 
ಇಗೋ ನಮ್ಮ ಅಣ್ಣನ ಮಗಳೊಬ್ಬ ಕನ್ಯೆಯರುವಳು. ಆಕೆಯನ್ನು ನಿನಗೆ 
ಕೊಟ್ಟು ವಿವಾಹವನ್ನು ಮಾಡುವೆವು. ನಮ್ಮ ಪ್ರಾರ್ಥನೆಯನ್ನು ಅ೦ಗೀಕರಿಸು, 
ಎಂದು ಬೇಡಿಕೊಂಡರು. ಪರಿಚಾರಕನ ಲಗ್ನವು ಆಗಿಹೋಯಿತು. ಅವನು 
ರಾಯರ ಮಹಿಮೆಯನ್ನು ಹೊಗಳುತ್ತ ಅವರ ಸನ್ನಿಧಿಗೆ ಹೋಗಿ 
ಸಾಷ್ಟಾ೦ಗವಾಗಿ ವಂದಿಸಿ ಸರ್ವವೃತ್ತಾ೦ತವನ್ನು ನಿವೇದಿಸಿದನು. 
ಶ್ರೀಗಳವರು ಸಂತೋಷದಿಂದ:- ಅಪ್ಪಾ! ನಮ್ಮ ಮೃತ್ತಿಕೆಯಲ್ಲೇನೂ 
ಮಹತ್ವವಿಲ್ಲ. ಮುಖ್ಯವಾಗಿ ನಿನ್ನಲ್ಲಿದ್ದ ಭಕ್ತಿ-ವಿಶ್ವಾಸಗಳೇ ಇದಕ್ಕೆಲ್ಲ 
ಕಾರಣವೆಂದು ತಿಳ, ಎಂದು ಆತನನ್ನು ಅನುಗ್ರಹಿಸಿ ಕಳುಹಿಸಿದರು. 
ಪರಿಚಾರಕನು ಕಡೆತನಕ ಹೆ೦ಡತಿಂ೦ದ ಕೂಡಿಕೊಂಡು ರಾಯರ 
ಸೇವೆಯನ್ನು ಮಾಡಿದನು. 


ಮಹಾತ್ಯರ ಮಾತೇನೋ ಕಥೆಯೇನೋ? ಅದನ್ನಾರು ಬಲ್ಲರು. ಅವರು 
ತೋರುವಷ್ಟು ವಿಚಿತ್ರವೇ ಆಗಿರುವದು. ಹಿಂದಕ್ಕೆ ಶ್ರೀಮದಾಚಾರ್ಯರು 


J 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೮9 


ತಮ್ಮ ತಂದೆಯು ಮಾಡಿದ ಸಾಲವನ್ನು ಕೇಳಬ೦ದ ಸಾವುಕಾರನಿಗೆ 
ಹುಣಸೇಬಕ್ಷಗಳನ್ನು ಕೊಟ್ಟು ಸಾಲವನ್ನು ತೀರಿಸಿದರ೦ತೆ. ಉಡುಪಿಯ 
ಹತ್ತಿರ ಇರುವ ಆಚಾರ್ಯರ ಸ್ಥಳದಲ್ಲಿ (ಪಾಜತಕ್ಷೇತ್ರದಲ್ಲ) ಈ 
ಹುಣಸೇಬಕ್ಕಗಳನ್ನು ಎಣಿಸಿದ ಸ್ಥಳವನ್ನು ಇಂದಿಗೂ ತೋರಿಸುತ್ತಿರುವರು. 

ಶೌಚಂ ನಿಮಣ್ಣನವಿಧಿ೦ ಹರಿಪೂಜನಂ ವಾ ತಧ್ಯಕ್ತಿ ಮಚ್ಯುತ ಕಥಾಮಪಿ 
ತಾಂ ನಜಾನೆ॥ 

ತಸ್ಕಾಧ್ದಿಭೀತ ಮನಸ: ಕೃಪಯಾರ್ತಬಂಧೋ ಶ್ರೀ ರಾಘವೇಂದ್ರ 
ಮಮದೇಹಿಕರಾವಲ೦ಬಂ॥ 

( ರಾಘವೇಂದ್ರ ಕರಾವಲ೦ಬನ ಸ್ರೋತ್ರ) 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 60 


ಆನೆ ಕಥೆ 
ನೀರಿನವನಿಗೆ ಮೋಕ್ಷ ಕೊಟ್ಟದ್ದು 


ಪ್ರಕಟಸಿ ತೋರಿದಿ ಮುಕುತಿಯ ಬೇಡಿದ! 
ಭಕತನ ಯೋಗ್ಯತೆ ನಿಖಲ ಜನರಿಗೆ 
ರಾಘವೇ೦ದ್ರರಾಜತ ಗುಣಸಾ೦ದ್ರಾ॥ 
( ಜಗನ್ನಾಥ ದಾಸರು) 


ಮೈಸೂರ ಸೀಮೆಯಲ್ಲ ಚಿತ್ರಕಲ್‌ ದುರ್ಗವೆಂಬುದೊಂದು ಊರುಂಟು. 
ಅಲ್ಲ ಒ೦ದು ರಾಯರ ಮಠವೂ ಇದೆ. ಅದೇ ಊರ ವೆ೦ಕಟಭಟ್ಟನೆ೦ಬ 
ನೀರಿನವನೊಬ್ಬನು ರಾಯರ ಸೇವೆಯನ್ನು ಏಕನಿಷ್ಠೆಯಂ೦ದ ಮಾಡುತ್ತ 
ಅವರ ಸಂಗಡಲೇ ಬೆನ್ನು ಹತ್ತಿದ್ದನು. ರಾಯರು ಆತನ ಭಕ್ತಿಯುಕ್ತವಾದ 
ಸೇವೆಗೆ ಮೆಚ್ಚ ಒಂದಾನೊಂದು ದಿವಸ ಸುಖಸಲ್ಲಾಪದಲ್ಲದ್ದಾಗ:- 
ವೆಂಕಣ್ಣಾ ನಿನಗೆ ಏನು ಬೇಕೂ? ಯಾವ ಅಪೇಕ್ಷೆಯಿಂದ ನಮ್ಮನ್ನಿಷ್ಠ 
ಸೇವಿಸುತ್ತೀ? ಎಂದು ಕೇಳದರು. ಅದಕ್ಕೆ ವೆ೦ಕಣ್ಣನು ಎದ್ದು ನಿಂತು 
ಕೈಜೋಡಿಸಿಕೊ೦ಡು:- ಸ್ವಾಮಿ! ಗುರುಗಳೇ! ಐಹಿಕ 
ಸುಖೋಪಭೋಗಗಳಲ್ಲ ಯಾವುದೊಂದರ ಆಶೆಯನ್ನೂ ನಾನು 
ಮಾಡಿದವನಲ್ಲ. ನನಗೆ ಬೇಕಾದದ್ದು ಮುಕ್ತಿ. ದಯಮಾಡಿ ಅದನ್ನು ನನಗೆ 
ಕೊಡಬೇಕು. ಎಂದು ಬೇಡಿಕೊಂಡನು.ರಾಯರು ನಕ್ಷರು. ಎಲಾ 
ನೀರಿನವನಾ ನಿನಗೆ ಮುಕ್ತಿಯ ಅಪೇಕ್ಷೆಯಾಯುತೇನೋ? ಮುಕ್ತಿಯೆಂದರೆ 
ಏನೆಂದು ತಿಳದಿರುವೆ? ಅದೊಂದು ಹಣ್ಣು ಹಂಪಲವಲ್ಲ, ಹೊಲ 
ಮನೆಯಲ್ಲ. 


ಪಾಪ ಕೋಪವ ಬಡಬೇಕು। ಸದಾ॥ 

ಗೋಪಾಲ ಕೃಷ್ಣನ ಸ್ಕರಿಸಬೇಕು॥ 

ತಾಪಕಂಜದೆ ಇರಬೇಕು! ಭವ। 

ಕೂಪ ದಾಟಸುವ ಗುರುವ ನಂಬಬೇಕು 

ಸುಮ್ಮನೆ ಖಾಹೋದೆ ಮುಕ್ತಿ! ( ಪುರಂದರದಾಸರು) 


ಎಂಬಂತೆ ಅದರ ಸಾಧನವು ಬಹು ಕಠಿಣವಾದದ್ದು. ಯಾವ 
ಸಾಧನವನ್ನೂ ಮಾಡಿಕೊಳ್ಳದೆ ಒಳ್ಳೊಳ್ಳೆ ಯೋಗಿಗಳಗೂ ದುರ್ಲಭವಾದ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 61 


ಮೋಕ್ಷ ಸಾಮ್ರಾಜ್ಯವನ್ನು ಬಯಸಿದರೆ ನಿನಗೆ ಅದು ಹೇಗೆ ಬ೦ದೀತು? 
ಎಂಬುದಾಗಿ ಒಳತಾಗಿ ಸಿಟ್ಟು ಮಾಡಿದರು. ವೆಂಕಣ್ಣನು ಗುರುಗಳಗೆ 
ಎದುರು ಮಾತಾಡದೆ ಸುಮ್ಮನಾದನು. ಆ ಮಾತಿಗೆ ಕೆಲವು ದಿವಸ 
ಕಳೆಯಿತು. ರಾಯರು ಚಿತ್ರಕಲ್‌ ದುರ್ಗಕ್ಕೆ ಬಂದರು. ಆಗ ಆಷಾಢ ಮಾಸ. 
ಚಾತುರ್ಮಾಸ್ಯಕ್ಕೆ ಕೂಡತಕ್ಷ ಸಮಯ. ರಾಯರು ಮತ್ತೊಮ್ಮೆ 
ವೆಂಕಣ್ಣನನ್ನು ಕೇಳದರು. ವೆಂಕಣ್ಣಾ! ನಿನ್ನ ಸೇವೆಯಂದ ತ್ಯಪ್ತರಾಗಿರುವೆವು. 
ನಿನಗೆ ಏನಾದರೂ ಬೇಕಾಗಿದ್ದರೆ ಹೇಳು' ವೆಂಕಣ್ಣನು ಮೊದಅನಂತೆಯೇ 
ಬೇಡಿಕೊ೦ಡನು. ರಾಯರು ಮತ್ತೂ ಆತನಿಗೆ ತಿಆ ಹೇಳ, ಛೀ ಹಾಕಿದರು. 
ಮುಂದೆ ಮೂರು ತಿಂಗಳು ಹೋದವು. ಕಾರ್ತಿಕ ಶುದ್ಧ ದ್ವಾದಶಿಯ 
ದಿವಸ ಶ್ರೀಗಳವರು ವೆ೦ಕಣ್ಣನನ್ನು ಅದೇ ಪ್ರಶ್ನೆ ಕೇಳದರು. ವೆಂಕಣ್ಣನಲ್ಲ 
ಬದಲು ಮಾತೇ ಇಲ್ಲ. ಮೋಕ್ಷವನ್ನೇ ಕೇಳಕೊ೦ಡನು. ಅವರಿಗೆ 
ಆಶ್ಚರ್ಯವಾಯಿತು. ನೀನು ಇಂದೇ ಮೋಕ್ಷಕ್ಕೆ ಹೋಗಲು 
ಸಿದ್ಧನಾಗಿರುವೆಯಾ? ಎಂದರು. ವೆಂಕಣ್ಣನು ಅತೀವ ಆನಂದದಿಂದ:- 
ಸ್ವಾಮೀ! ಈಗಲೇ ಸಿದ್ಧನಿರುವೆನೆ೦ದನು. ಶ್ರೀಗಳವರು ಜ್ಞಾನದ ೈಷ್ಟಿಯುಂದ 
ನೋಡಿ ಇವನು ಮೋಕ್ಷಕ್ಕೆ ಯೋಗ್ಯನೇ ಇರುವನೆಲೆದು ತಿಳದು:- 
ಹಾಗಾದರೆ ಮೋಕ್ಷವನ್ನು "ಕೂಟ್ಟಿವು: ನಡಿಯೆಂದು ಹೇಳದರು. ಚಿತೆಯು 
ಸಿದ್ಧವಾಯಿತು. 'ವೆಂಕಣ್ಣನಿಗೆ ಯಾವ ಆಶೆಯು ಇಲ್ಲ. ಯಾತರ 
ಅ೦ಜಿಕೆಯೂ ಇಲ್ಲ. ತತ್‌ಕ್ಷಣ ಚಿತೆಯ ಮೇಲೆ ಹೋಗಿ ಮಲಗಿದನು. 
ಇನ್ನೇನು? ಅಗ್ನಿದೇವನು ತನ್ನ ಕ್ರೂರವಾದ ಏಳು ನಾಅಗೆಗಳನ್ನೂ ಹೊರಗೆ 
ಚಾಚಿ ಆಹಾರವನ್ನು ಸವರ ಹತ್ತಿದನು. ಆಗಲೂ ಶ್ರೀಗಳವರು ಮೋಕ್ಷ 
ಸುಲಭ ಸಾಧ್ಯವಾದದ್ದಲ್ಲ. ನಿನಗೆ ಮತ್ತೇನಾದರೂ ಅಪೇಕ್ಷೆಯದ್ದರೆ ಹೇಳು. 
ಈಗಲೇ ಕೊಡುವೆವೆಂದು ವೆಂಕಣ್ಣನನ್ನು ಮಾತಾಡಿಸಿದರು. ಏನಾದರೇನು? 
ಆತನು ತನ್ನ ಮುಂಚಿನ ಮಾತಿನಲ್ಲ ಚಾ-ಚೂ ತಪ್ಪಅಲ್ಲ. ಅಂಥಾ 
ಸಮಯದಲ್ಲಾದರೂ ಮೋಕ್ಷವನ್ನೇ ಕೇಳಕೊ೦ಡನು. ತಥಾಸ್ತು ಅ೦ದರು.? 


* ರಾಯರಿಗೆ ಮೋಕ್ಷ ಕೊಡುವ ಅಧಿಕಾರ ಉಂಟೇ ಹೇಗೆಂಬುದಾಗಿ ವಾಚಕರು ಸಂಶಯ ತಕ್ಕೊಳ್ಳಬಹುದು 





“ವಿಷ್ಣುರ್ಹಿದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ವ್ಯಯಾ॥ 

ಎಂಬಂತೆ- ವಾಯುದೇವರಿಗೂ ವಿಷ್ಣುವಿನ ಆಜ್ಞೆಯಿಂದ ಮೋಕ್ಷ ಕೊಡುವ ಅಧಿಕಾರವು೦ಟು. ಅದರಿಂದ 
ವಾಯ್ವಂಶರಾದ ರಾಯರಿಗೂ ಈ ಅಧಿಕಾರವುಂಟೆ೦ದು ತಿಳಯಬೇಕು, ಇನ್ನೂ ರಾಯರು ವಾಯ್ವಂಶರೆಂಬುದು 
ಹಿರಣ್ಯ ಕಶಿಪೊ: ಪುತ್ರ”: ಪ್ರಲ್ಹಾದೋ ಭಗವತ್ವರಃ॥ 

ವಾಯುನಾಚ ಸಮಾವಿಷ್ಣ: ಮಹಾಬಲ ಸದುನ್ತಿತ:॥ 

ಇದರಿಂದ ತಿಳಯಬರುವುದು. ಅಲ್ಲದೆ ಕೇವಲ ಅಪರೋಕ್ಷ ಜ್ಞಾನಿಗಳಾದ ಶ್ರೀಪ್ರಾಣೇಶ ವಿಠ್ಠಲ ದಾಸರೂ ಕೂಡ 
ತಮ್ಮದೊಂದು ಪದ್ಯದಲ್ಲಿ... 

- ಪವನಾಂಶರಿವರು ಕವಅಲ್ಲ ಖ್ಯಾತರಾಗಿ! ಆವನಿಯ ಸುರರಿಂದರ್ಚನೆ ಗೊಂಬುವರು। ಹೀಗೆ ಸ್ತುತಿಸಿದ್ದಾರೆ. 





ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 62 


ಕೂಡಲೆ ವೈಕುಂಠ ಲೋಕದಿಂದ ವಿಮಾನವು ಬಂತು. ವಿಷ್ಣುದೂತರು 
ಅವನನ್ನು ಚಿತೆಯ೦ದೆಳೆದು ವಿಮಾನದಲ್ಲ ಕೂಡಿಸಿಕೊಂಡು ಹೋದರು. 
ವೆಂಕಣ್ಣನು ಶ್ರೀಗಳವರಿಗೆ ವಂದಿಸಿ:- ಹೋಗಿ ಬರುತ್ತೇನೆ; ಅಪ್ಪಣೆ 
ಕೊಡಬೇಕೆಂದು ಬೇಡಿಕೊಂಡು ವಿಮಾನಕ್ಕೆ ಕಟ್ಟದ ಗಂಟಿಯನ್ನು 
ಬಾರಿಸಿದನು. ನಿಮಿಷಾರ್ಥದಲ್ಲ ವಿಮಾನವು ಹಾರಿ ಹೋಯಿತು. 
ನೆರೆದವರೆಲ್ಲರೂ ಗ೦ಟೆಯ ಶಬ್ದವನ್ನು ಕೇಳ ಆಶ್ಚರ್ಯಗೊಂ೦ಡರು. 
ಸ್ವಾಮಿಗಳವರು:-ಚಿತೆಯಲ್ಲ ಆಸ್ಥಿಗಳನ್ನು ನೋಡಿ ಬನ್ನಿರೆನಲು, ಹೋಗಿ 
ನೋಡುತ್ತಾರೆ! ಒಂದಾದರೂ ಅಸ್ಥಿ ಇಲ್ಲ. ಆಗ ಗುರುಗಳು ವೆಂಕಣ್ಣನ 
ಯೋಗ್ಯತೆಯನ್ನೂ ಅವನು ಮೋಕ್ಷಕ್ಕೆ ಹೋದ ಸ೦ಗತಿಯನ್ನೂ 
ಸವಿಸ್ತಾರವಾಗಿ ವಿವರಿಸಿ ಹೇಳದರು. ಕೂಡಲೆ ಎಲ್ಲ ಕಡೆಗೂ ಗುರುಗಳ 
ಜಯ ಜಯಕಾರ ಧ್ವನಿಯು ತುಂಬ ಹೋಲುತು. ನೋಡಿದಿರಾ, 
ನೀರಿನವನ ಯೋಗ್ಯತೆಯನ್ನು! ಆತನು ಮನುಷ್ಯ ಜನ್ಮಕ್ಕೆ ಬಂದದ್ದು 
ಇಂದಿಗೆ ಸಾರ್ಥಕವಾಯಖತು. 


ಪರಮಾತ್ಮನು ನಮಗೆ ಮನುಷ್ಯ ಜನ್ಯವನ್ನು ಕೊಟ್ಟು ವಿಚಿತ್ರವಾದ ದೇಹ 
ಸಂಪತ್ತನ್ನೂ ಅಗಾದಿ್‌ವಾದ ಖುದಿ ಸಾಮರ್ಥ್ಯವನ್ನೂ 
ದಯಪಾಅಸಿದನೇತಕ್ಕೇ? “ ಆಹಾರ ನಿದ್ರಾಯ ಭಯ ......... 'ಎ೦ಬಂತೆ 
ಆಹಾರ ವಿಹಾರಾದಿಗಕಲ್ಲಯೇ ಆಸಕ್ತರಾಗಿ ಕೇವಲ ಪಶುಗಳಂತೆ 
ಬಾಳಬೇಕೆಂಬುದಕ್ಷಲ್ಲ. ಆತನ ಪಾದಾರವಿಂದವನ್ನು ಭಜಸಿ ಪರಮ 
ಪುರುಷಾರ್ಥವಾದ ಮೋಕ್ಷವನ್ನು ಹೊ೦ದಬೇಕೆ೦ಖುದೇ ಆಗಿರುವುದು. 
ಇಂಥಾ ಮೋಕ್ಷವನ್ನು ಸಂಪಾದಿಸಲು ಅತ್ಯ೦ತ ಸುಲಭವಾದ 
ದಾರಿಯಾವುದೆ೦ಬುದನ್ನು ಶ್ರೀವೇದವ್ಯಾಸ ಖುಷಿಗಳು ಹೀಗೆ ಹೇಳರುವರು. 


“ ಮಹತ್ತೇವಾಂ ದ್ವಾರಮಾಹುರ್ಪಿಮುಕ್ತೇ ಸ್ತಮೋದ್ವಾರಂ। ಯೋಷಿತಾ೦ 
ಸಂಗಿ ಸ೦ಗ೦”॥ ( ಭಾಗವತ.) 


ಆದ್ದರಿ೦ದ- ಮಹಾತ್ಯರಾದವರ. ಸತ್ತುರುಷರಾದವರ ಸೇವೆಯನ್ನು ಮಾಡಿ 
ಧನ್ಯರಾಗೋಣ! ಅವರ ಸ್ತೋತ್ರ ಮಾಡಿ ಪುನೀತರಾಗೋಣ! 


ಶ್ರೀಭೂಮ್ಯಬ್ಜ ಭವಾರ್ಚಿತಂ ಯದುಪತೇ: ಪಾದಾ೦ಬುಖ೦ಪಾವನಂ। 
ಭಕ್ನಾನ೦ದ ಮತಿಪ್ರದಂ ಭವನುತಂ ಭಕ್ತಿಪ್ರದ೦ ಮುಕ್ತಿದಂ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 63 


ಚಿತ್ತೇನೋಷಸಿ ಸಂತತಂ ಕೃತ ಮುಖ ಪ್ರಕ್ಷಾಲನಾದಿ: ಸ್ವರಂ। 
ಸ್ಲುಷ್ಟೋಮೇಗುರು ರಾಘವೇಂದ್ರ ಯತಿರಾಡ್ವಿದ್ಯಾದಲಂ ಮಂಗಲಂ॥ 
( ರಾಘವೇಂದ್ರಾಷ್ಟಕ) 
ಈ ವಿಷಯವಾಗಿ ಶ್ರೀ ಜಗನ್ನಾಥದಾಸರ ಶಿಷ್ಯರಾದ ಪ್ರಾಣೀಶ 
ವಿಠ್ಠಲದಾಸರು ತಾವು ಮಾಡಿದ ಸುವ್ವಾಲೆಯಲ್ಲ ಹೀಗೆ ಅಂದಿರುತ್ತಾರೆ:- 


ಹಿ೦ದೆ ಮಾಡಿದ ದುಷ್ಕರ್ಮ ತೀರಬ೦ದುದನು ನೋಡಿ! 


ಬ೦ದಾಕ್ಷಣದಲ್ಲ ಅವನ ವಿಚಾರಿಸಿ | ಸುವ್ವಿ 
ಇಂದೀರೇಶನ ಕಾರುಣ್ಯಬಲದಿಂದೆ ಜನನೋಡೆ! 
ಸಂದೇಹವಿಲ್ಲದೆ ಸುಲೋಕವನಿತ್ತರು || ಸುವ್ವಿ 


ಸುವ್ವಿ ಸುವ್ವಾಲೆ। ಸುವ್ವಿ ಸಾಧ್ವಿಯರು ರಾಘವೇಂದ್ರರ ಪಾಡಿ! ಸುವ್ವಿ॥ 
ಇದಲ್ಲದೆ ಮಂಚಾಅಯ ದಾಸಾಚಾರ್ಯರೂ ಕೂಡಃ:- 


ಭಕುತಿಯಿ೦ದಅ ಬ೦ದನೋರ್ವನು। 

ಭಕತನಾನೆಂಡೆನುತ ಭೂಸುರ! 

ನಿಖಲ ಜನ ನೋಡುತಿರೆ ಬೇಡಿದ ಮುಕುತಿ ಕೊಡು ಎಂದು॥ 
ಸಕಲ ಜನರಿಗೆ ಭಕತನ್ಯೋಗ್ಯತೆ 

ಪ್ರಕಟಸುತ ಪ್ರೇಮದಲ ಆತಗೆ। 

ಮುಕುತಿ ನೀಡಿದ ಮಹ ಮಹಿಮ ಸಕಲೇಷ್ಟಪ್ರದಾಯಕನು॥ 


ಈ ರೀತಿ ವರ್ಣಿಸಿರುತ್ತಾರೆ. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 64 


೫ನೇ ಕಥೆ 
ರತ್ನಮಾಅಕೆಯನ್ನು ಅಗ್ನಿಕುಂಡದಲ್ಲಟ್ಟು ರಕ್ಷಿಸಿದ್ದು 
ಇಂದು ಕಾಂ 
ಹುತವಹ ಗಿಣಿಸಿದ ರುತನ ಮಾಅಕೆಯ ಕ್ಲಿತಿಪಗೆ ತಂದಿತ್ತ ತುಳ ಮಹಿಮನೆ। 


ರಾಘವೇ೦ದ್ರರಾಜತ ಗುಣಸಾ೦ದ್ರಾ॥ 
(ಜಗನ್ನಾಥದಾಸರು) 


ಫಿಧಾ 


ಶ್ರೀಗಳವರ ಖ್ಯಾತಿಯು ದಿನದಿನಕ್ಕೆ ಬೆಳೆಯಹತ್ತಿ ಅನೇಕರು ಇವರಿಗೆ 
ಶಿಷ್ಯರಾದರು. ಒಮ್ಮೆ ವಿಜಾಪುರದ ಖಾದಶಹನು ಇವರ ಮಹಿಮೆಗಳನ್ನು 
ನೋಡಿ ಅತ್ಯಾಶ್ಚರ್ಯಪಟ್ಟು ಪೂಖ್ಯಬುದ್ಧಿಯಿ೦ದ ಅತ್ಯ೦ತ ಬೆಲೆಯುಳ್ಳ 
ರತ್ನಮಾಅಕೆಯೊ೦ದನ್ನು ಕಾಣಿಕೆಯಾಗಿ ಕೊಟ್ಟುಹೋದನು. 
ಲೌಕಿಕದೃಷ್ಟಿಯ೦ದ ಇದು ಮಣ್ಣು ಹೆ೦ಂಟೆಗೂ ಕಡೆಯೇ ಸರಿ. 
ಸ್ವಾಮಿಗಳವರು ಅದನ್ನು ತಕ್ಕೊಂಡು ಅಗ್ನಿಕು೦ಡದಲ್ಲ 
ಚಲ್ಲಜಟ್ಟರು!ಮಹಾತ್ಯುರ ಕೃತಿಗಳು ಮಹಾತ್ಮರಿಗೇ ತಿಳಯುವವಲ್ಲದೆ 
ನಮ್ಮಂಥ ಪಾಮರರಿಗೆ ತಿಳಯಖಬಲ್ಲವೇ? ಸ್ವಾಮಿಗಳವರ ಈ ಕೃತಿಯನ್ನು 
ನೋಡಿ ಎಷ್ಟೋ ಜನರಿಗೆ ಪಶ್ಚಾತ್ತಾಪವೆನಿಸಿತು. ಪೂರ್ವದಲ್ಲಿ 
ಸೀತಾದೇವಿಯು ರತ್ನದು೦ಗುರವೊ೦ದನ್ನು ಹನುಮಂತನಿಗೆ ಕೊಡಲು 
ಆತನು ಅದನ್ನು ಹಲ್ಲಿನಿಂದ ಕಡಿದು ನೋಡಿ ಸಮುದ್ರದಲ್ಲಿ 
ಬಸಾಟಜಟ್ಟನಂತೆ! ಶ್ರೀಗಳವರು ಮಾಡಿದ್ದೂ ಇದೇ ರೀತಿಯಾಲಯುತೆಂದು 
ಮನದಲ್ಲಯೇ ಮರಮರನೆ ಮರುಗಿದರು. ಬರುಬರುತ್ತ ಮೂರು ನಾಲ್ಕು 
ದಿವಸಗಳಲ್ಲ ನಾ ಕೇಳು-ನೀ ಕೇಳು ಎನ್ನುತ್ತ ಬಾದಶಹನ ಕಿವಿಗೂ ಈ 
ಸುದ್ದಿಯು ಮುಟ್ಟತು. ಆತನು ಕೋಪಾವಿಷ್ಣನಾದನು. ಅಮೌಲ್ಯವಾದ 
ರತ್ನಮಾಅಕೆಯನ್ನು ಅನ್ಯಾಯವಾಗಿ ಹಾಳುಮಾಡಿದ೦ತಾಯಿತಲ್ಲ? 
ಎ೦ದು ಬಹಳ ವ್ಯಸನಪಟ್ಟನು. ಶ್ರೀಗಳವರಲ್ಲದ್ದ ಮೊದಅನ ಪೂಜ್ಯ 
ಬುದ್ಧಿಯು ಕ್ಷಣಾರ್ಥದಲ್ಲ ಹಾರಿಹೋಯಿತು. ಈ ಚಿತ್ತಚಾ೦ಚಲ್ಯ 
ದೋಷವೇ ಲೌಕಿಕರನ್ನು ಕೆಡಿಸುವದಲ್ಲವೇ? ಲೌಕಿಕರಾದ ನಾವು ನಮ್ಮ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 65 


ಇಚ್ಛೆಯಂತೆ ಫಲವಾದಾಗ ಮಾತ್ರವೇ ದೇವರನ್ನಿಷ್ಟು ಕೊಂಡಾಡುತ್ತೇವೆ. 
ಇಲ್ಲದೆ ಹೋದಲ್ತ ದೇವರನ್ನು ನಿಂದಿಸುವುದಕ್ಲೂ ಹಿಂದು ಮುಂದು 
ನೋಡುವುದಿಲ್ಲ. ಮಹಾತ್ಕರ ಮಾತು ಬೇರೆ. “ ಕರ್ಮಣ್ಯೇ ವಾಧಿಕಾರಸ್ತೆ 
ಮಾ ಫಲೇಷು ಕದಾಚನ!” ಎ೦ಬ ಭಗವದುಕ್ತಿಗನುಸಾರವಾಗಿ ಯಾವ 
ಫಲಾಪೇಕ್ಷೆಯನ್ನೂ ಮಾಡದೆ ಕೇವಲ ನಿಷ್ಠಾಮ ಕರ್ಮಾಸಕ್ತರಾಗಿರುವರು. 
ಅ೦ತೆಯೇ ಅವರಿಗೆ ಅ೦ಜಕೆ ಸಹ ಇಲ್ಲ. ಒಬ್ಬಾನೊಬ್ಬ ದಾಸರು ದೇವರಿಗೆ 
ಯಾವ ರೀತಿ ಅಂದಿರುತ್ತಾರೆ ನೋಡಿರಿ:- 

ಸೃಷ್ಟಿಗೊಡೆಯ ಕೇಳೊ ಎಷ್ಟು ನಾ ನುತಿಸಲು। ದೃಷ್ಟಿಯಿಂದಅ 

ಎನ್ನು ಕಡೆಯ ನೋಡಲು ವಲ್ಲ| ಅಷ್ಟ ಸೌಭಾಗ್ಯವೆ೦ಬ ಎಷ್ಟು 

ಮದವೋ ನಿನಗೆ ಘಟ್ಯಾಗಿ ನೀನಲ್ಲದನ್ಯರಿಲ್ಲವೆ೦ದರೆ! ಸೊಟ್ಟ 

ತಿರುಹಿ ಮೊಗ ಅಟ್ಟವೇರುತಅದೆ। ಎಷ್ಟಿಲ್ಲಾವೆಂದು ಎನ್ನು ಬಟ್ಟರಂ೦ಜು 

ವನ್ನಲ್ಲಾ। ಘಟ್ಟ ಭಕುತಿಪಾಶದಲ ಕಚ್ಚಿ ಎನ್ನುದರದೊಳಟ್ಟುಕೊ೦ 

ಬುವೆನೊ ಅಷ್ಟು ಸಖನೆ ಕೃಷ್ಣ. 

( ಗೋಪಾಲದಾಸರು) 

ಇಂತಹ ದೃಢಚಿತ್ತರಾಗುವುದು ಸಾಮಾನ್ಯವಾದ ಮಾತಲ್ಲ. ಬಾದಶಹನು 
ಇದೇ ಕೋಟಿಯಲ್ಲಿ ಒಬ್ಬನಾಗಿದ್ದನು. ಅವನಿಗೆ ಮೊದಮೊದಲು 
ಶ್ರೀಗಳವರಲ್ಣ ಎಷ್ಟು ವಿಶ್ವಾಸವಿತ್ತೋ ಈಗ ಅಷ್ಟು ಅವಿಶ್ವಾಸವು೦ಟಾಯಿತು. 
ಆದರೂ ತಟ್ಟನೆ ಶ್ರೀಗಳವರನ್ನು ಕೇಳುವಷ್ಟು ಧೈರ್ಯವು ಅವನಿಗಾಗಲಲ್ಲ. 
ಆಗ ಆತನು ವಿನಯವುಳ್ಳವನಂತೆ ನಟಸುತ್ತ:- 4 ಸ್ವಾಮೀ! ಈ ಮೊದಲು 
ತಮ್ಮ ಕೈಯಲ್ಲ ಕೊಟ್ಟ ರತ್ನಾಹಾರದಂಥ ಇನ್ನೊಂದು ಹಾರವನ್ನು 
ವರಾಡಿಸಬೇಕಾಗಿದೆ ಕಾರಣ ಅದನ್ನಿಷ್ಟು ನೋಡಲಿಕ್ಕೆ 
ಕೊಡೋಣಾಗಬೇಕು.” ಎ೦ದು ಬೇಡಿಕೊಂಡನು. ಬಾದಶಹನ ಮಾತಿನ 
ಮೇಲಅಂದಲೇ ಶ್ರೀಗಳವರು ಆತನ ಅ೦ತರ್ಯವನ್ನು ಊಹಿಸಿ ಬಟ್ಟರು. 
ಈತನು ಹಾರವನ್ನು ನಿಜವಾಗಿ ಬೇಡಲಕ್ಷೆ ಬರದೆ, ನಾವು ಅಗ್ನಿಕು೦ಡದಲ್ಲ 
ಚಲ್ಲದ್ದನ್ನು ಕೇಳ ಈ ನೆವವನ್ನು ಹೂಡಿರುತ್ತಾನೆ೦ದು ಅವರು ತರ್ಕಿಸಿದರು; 
ಆದರೆ ಇದರಿಂದ ಅವರಿಗೆ ಸಿಟ್ಟುಖರಲಲ್ಲ. ನಗೆಯು ಬಂದಿತು. ಲೌಕಿಕರ 
ಮಾತು ಮೊದಲೇ ಅವರಿಗೆ ಗೊತ್ತು ಅದರಿ೦ದ ಅವರು ಮುಗುಳ್ನಗೆ 
ನಗುತ್ತ ಅಗ್ನ್ಯ೦ತರ್ಯಾಮಿಯಾದ ಪರಶುರಾಮದೇವರನ್ನು ಧ್ಯಾನಿಸಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 66 


ಅಗ್ನಿಕು೦ಡದಿ೦ದ ರತ್ನಮಾಲಕೆಯನ್ನು ತೆಗೆದು ಆತನ ಕೈಗೆ ಕೊಟ್ಟರು; 
ಖಾದಶಹನು ನೋಡಿದನು. ಮಾಅಕೆಯು ಥಳಥಳ ಹೊಳೆಯುತ್ತತತ್ತು. 
ಸ್ವಲ್ಪವಾದರೂ ಕು೦ದಿಲ್ಲ. ಮಾಸಿಲ್ಲ. ಇಷ್ಟೇ ಅಲ್ಲ; ಮೊದಅನಕಿ೦ತಲೂ 
ಹೆಚ್ಚಾದ ತೇಜವುಂಬಾಗಿದೆ. ಬಾದಶಹನೀಗ ಇದ್ದವನೂ ಅಲ್ಲ; ಸತ್ತವನೂ 
ಅಲ್ಲ. ನಿಶ್ಚೇಷ್ಟಿತನಾಗಿ ನಿಂತುಜಟ್ಟನು. ಶ್ರೀಗಳವರಲ್ಲ ಎಂಥಾ ಭಯಂಕರ 
ದ್ರೋಹಮಾಡಿದೆನಲ್ಲ: ಎ೦ದು ಗಾಖರಿಯಾದನು. ಮಾತಾಡಲಕ್ಕೆ ಬಾಯು 
ಬರಲೊಲ್ಲದು. ಕಡೆಗೆ ಗುರುಗಳಗೆ ಸಾಷ್ಟಾಂಗ ಹಾಕಿ ಚ೦ಚಲ ಚಿತ್ತನಾದ 
ತನ್ನನ್ನು ಕ್ಷಮಿಸಬೇಕೆ೦ದು ಬೇಡಿಕೊ೦ಡನು. ಇದನ್ನೆಲ್ಲ ನೋಡಿದ 
ಜನರ೦ತೂ ಗುರು ಮಹಾತ್ಕ್ಯವನ್ನು ಪರಿಪರಿಂಖ೦ದ ಕೊಂಡಾಡಿದರು. 
ಶ್ರೀಗಳವರು ಬಾದಶಹನನ್ನು ಸಮಾಧಾನದ ಮಾತುಗಳ೦ದ ಉಪದೇಶಿಸಿ 
ಆತನ ಬಲಾತ್ಕ್ವಾರದಿ೦ದ ಪುನ: ಆ ಮಾಅಕೆಯನ್ನು ಸ್ವೀಕರಿಸಿದರು. 
ಬಾದಶಹನಾಗ ಸಂತುಷ್ಟನಾದನು. ಆನ೦ದಿತನಾದನು. 
ಗುರ್ವಾಶೀರ್ವಾದವನ್ನು ಹೊಂದಿದನು. 


ಮಹನೀಯರಾದರು ಯಾವ ಯಾವ ಕಾಲದಲ್ಲ ಏನೇನು ಅಲೆಗಳನ್ನು 
ತೋರಿಸುತ್ತಾರೋ ತಿಳಯದು. 

ಹಿ೦ದಕ್ಕೆ ಒಬ್ಬ ಸತ್ಪುರುಷರು ಕೆಂಪಗೆ ಕಾದ ಕಜ್ಜಣದ ರಸವನ್ನೇ 
ಕುಡಿದುಬಟ್ಟರಂತೆ! 

ಹೆಳವನಕಟ್ಟ ಗಿರಿಯಮ್ಮನೆಂಬ ಸಾಧ್ವಿಯಾದ ಹೆಂಗಸೊಬ್ಬಳು ಒಮ್ಮೆ 


ಉರವಲು ಇಲ್ಲದಾಗ ತನ್ನ ಕಾಲನ್ನೇ ಒಲೆಗೆ ಹಚ್ಚಿ ಅಡಿಗೆ ಮಾಡಿ 
ತೋರಿಸಿದಳಂತೆ. 


ಆದ್ದರಿ೦ದಲೇ ಹರಿಶರಣರ ಮಹಿಮೆಯನ್ನು ಸಾಧುಗಳೊಬ್ಬರು ಹೀಗೆ 
ಒಕ್ಕಣಿಸಿರುವರು:- 


ಅರಿಗಳೇ ಸಖರಕ್ಕು ಅತಿವಿಷಾಮೃತವಕ್ಕು। 
ಉರಗ ಪೂಮಾಲೆಕ್ಕು ಉರಿ ತಣ್ಣಿನಕ್ಕು॥ 
ಶರಧಿ ಗೋಷ್ಟದವಕ್ಕು ಶರಘಾತ ಬೆ೦ಡಕ್ಕು]| 
ನರಹರಿಯ ನಾಮಗಳ ನಂಟ ಪಠಿಪರ್ಗೆ॥ 
( ಪ್ರಸನ್ನ ವೆ೦ಕಟದಾಸರು) 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 67 


೬ನೇ ಕಥೆ 
ಒನಿಕೆಯು ಜಿಗಿತು ಮಾವಿನ ಗಿಡವಾಗಿದ್ದು. 


ಕ್ಷಿಪದಿ ತೋರಿದಿವಿಪ್ರರ ಮಹಿಮೆಯ। ಆ ಪೃಥಿವೀಶಗೆ 
ಅಪ್ರತಿ ಗುರುವೇ॥ ರಾಘವೇಂದ್ರ ರಾಜತ ಗುಣಸಾ೦ದ್ರಾ! 
( ವಿಜಯದಾಸಗುರು) 


ಪ್ರಖ್ಯಾತರಾದ ಶಿರಸ೦ಗಿಯ ದೇಸಾಯರ ಹೆಸರನ್ನು ಕೇಳದ ವಾಚಕರು 
ವಿರಳ. ಇವರು ಅಂಗವಂತರು. ಹಿ೦ದಕ್ಕೆ ನಮ್ಮ ಕರ್ಣಾಟಕದಲ್ಲಿ 
ಅ೦ಗಾಯತರ ದೇಸಗತಿಗಳು ಅನೇಕವಾಗಿದ್ದವು. ಅರಸು ಮನೆತನಗಳೂ 
ಇದ್ದವು; ಆದರೆ ಠಗಿನಂಗೆ ಬ್ರಾಹ್ಮಣೇತರವೆ೦ಬ ಶೂಷ್ಠವಾದವು ಮಾತ್ರ 
ಆಗಿನ ಕಾಲದಲ್ಲರಲಲ್ಲ. ಒಬ್ಬರಿಗೊಬ್ಬರು ಐಕ್ಯಭಾವದಿ೦ದಲೂ ಇದ್ದರು. 
ಈ ಮಾತಿಗೆ ಅಂಗಾಯತರಿ೦ದ ಬ್ರಾಹ್ಮಣರಿಗೂ ಬ್ರಾಹ್ನಣರಿಂದ 
ಇತರರಿಗೂ ದೊರೆತ ಅನೇಕ ಇನಾಮು-ಭೂಮಿ ಮನೆಗಳೇ 
ಸಾಕ್ಷಿಯಾಗಿದೆ. ಅದರಂತೆ ಶಿರಸಂಗಿಯ ದೇಸಾಯರಾದರೂ ತಮ್ಮ 
ದೇಸಗತಿಯಲ್ಲ ಬ್ರಾಹ್ಮಣರಿಗೆ ಎಷ್ಟೋ ಇನಾಮುಗಳನ್ನು ಹಾಕಿಕೊಟ್ಟದ್ದರು. 
ಸದ್ಯಕ್ಕೆ ಈ ದೇಸಗತಿಯು ನಾಶವಾಗಿ ಇದರ ಉತ್ತನ್ನವೆಲ್ಲ ಅಂಗಾಯತ 
ಫಂಡಿಗೆ ಸೇರಿಹೋಗಿದ್ದರೂ ಅವರು ಹಾಕಿಕೊಟ್ಟ ಇನಾಮುಗಳು ಮಾತ್ರ 
ಅವರ ಶಾಶ್ವತವಾದ ಕೀರ್ತಿ ಧ್ವಜವನ್ನು ನಿಲ್ಲಸಿದ೦ತೆ ನಿ೦ತುಜಟ್ಟರುತ್ತದೆ. 
ಮನುಷ್ಯನು ಪ್ರಾಣತ್ಯಾಗ ಮಾಡಲು ಅವನ ಹಿ೦ಡೆ ಬರತಕ್ಕದ್ದೇನು? 
ಹೊಲ-ಮನೆ, ಹೆ೦ಡಿರು-ಮಕ್ಕಳು-ದುಡ್ಡು-ದುಗ್ಗಾಣಿ- ಆಪ್ತೇಷ್ಟರು ಇವರಲ್ಲ 
ಯಾರಾದರೂ ಬರುವರೇ? ಇಲ್ಲ. “ಧರ್ಮ ಕೃರ್ತಿ ದ್ವಯಂ ಹ್ಥಿರಂ' ಎಂಬಂತೆ 
ಧರ್ಮ ಕೀರ್ತಿಗಳೆರಡೇ ಅಲ್ಲವೇ ಬರತಕ್ಕವು? ಇಂಥಾ ಸ್ಥಿರ ಆಸ್ತಿಯನ್ನೇ 
ಸಂಪಾದನೆ ಮಾಡಿಕೊಂಡು ಹೋದ ದೇಸಾಯರು ಧನ್ಯರೆ೦ದು ಯಾರು 
ಹೇಳಲಕ್ಟಿಲ್ಲ? ಇರಲ. 


ಒಂದಾನೊಂದು ಸಮಯದಲ್ಲ ದೇಸಾಯರಿಗೆ ಶ್ರೀರಾಘವೇಂದ್ರ 
ಸ್ವಾಮಿಗಳವರ ಮಹಾತ್ಮೆಯನ್ನು ಕಣ್ಣಾರೆ ಕಾಣಬೇಕೆಂಬ ಆಶೆ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 68 


ಹುಟ್ಟತು.ಆದರೆ ಅದು ನೆರವೇರುವದೆ೦ತು? ಅದಕ್ಟೋಸ್ಟರ ಅವರು ಒಂದು 
ಹಂಚಿಕೆಯನ್ನು ತೆಗೆದರು. ಅದು ಮತ್ತೇನೂ ಅಲ್ಲ. ತಮ್ಮ 
ದೇಸಗತಿಯಲ್ಲಯ ಬ್ರಾಹ್ಮಣರ ಇನಾಮುಗಳನ್ನೆಲ್ಲ ಜಪ್ತ ಮಾಡಿ 
ಜಡಬೇಕೆ೦ಬುದು. ಕೂಡಲೆ ಎಲ್ಲರ ಇನಾಮುಗಳೂ ಹೊರಟುಹೋದವು. 
ಬ್ರಾಹ್ಮಣರು ದೇಸಾಯರನ್ನು ಕೇಆದರು. ಅದಕ್ಕೆ ಅವರು:- “ ನಿಮ್ಮ 
ಗುರುಗಳ ಮಹಾತ್ಮೆಯನ್ನು ಮನಬಂದಂತೆ ಹೊಗಳುತೀರಿ. ಆಂಥಾ 
ಗುರುಗಳಾದರೆ ತಮ್ಮ ಮಹಿಮೆಯನ್ನು ತೋರಿಸಿ ನಿಮ್ಮ ಭೂಮಿ 
ಕಾಣಿಕೆಗಳನ್ನು ತಿರುಗಿ ಸ೦ಪಾದಿಸಅ; ಇಲ್ಲದಿದ್ದರೆ ನೀವು ಹೇಳುವದೆಲ್ಲ 
ಸುಳ್ಳೆಂದು ಸಿದ್ಧವಾಗುತ್ತದೆ. ಇನಾಮು ಕಳಕೊಳ್ಳುವಿರಿ.” ಎ೦ದು ಜಟ್ಟರು. 
ಆಗ ಬ್ರಾಹ್ಮಣರೆಲ್ಲರೂ ಕೂಡಿಕೊಂಡು ಬಂದು ಅಲ್ಲ ನಡೆದ 
ವರ್ತಮಾನವನ್ನೆಲ್ಲ ರಾಯರಿಗೆ ನಿವೇದಿಸಿದರು. ಹಾಗೂ- ನಮ್ಮ 
ಭೂಮಿಗಳನ್ನು ನಮಗೆ ಕೊಡಿಸಿದರೆ ಇಷ್ಟು ಕುಟುಂಬ ಪೋಷಣೆಮಾಡಿದ 
ಪುಣ್ಯವು ಲಭಸುವದೆಂದೂ ವಿಜ್ಞಾಪನೆ ಮಾಡಿಕೊಂಡರು. ರಾಯರು 
ಯೋಚಿಸಿದರು. ಇಷ್ಟು ಜನ ಬ್ರಾಹ್ಮಣರು ನಿರಾಧಾರಿಗಳಾಗುವರೆಂದು 
ತಿಳದು ಅವರ ಅಂತ:ಕರಣವು ಉಕ್ಷೇರಿ ಬಂತು. ಒಳ್ಳೇದು. ದೇವರ ಮನಸ್ಸಿಗೆ 
ಬಂದಂತಾಗಲೆಂದು ದೇಸಾಯರ ಊರಿಗೆ ಹೋದರು. ದೇಸಾಯರು 
ಶ್ರೀಗಳ ಮಾನಮರ್ಯಾದೆಯ೦ದ ಊರಲ್ಲ ಕರಕೊಂಡು ಹೋಗಿ:- 
ಸ್ವಾಮೀ! ತಮ್ಮ ಮಹಾತ್ಮೆಯನ್ನು ಇಲ್ಲಿಯ ಬ್ರಾಹ್ಮಣರು ಅತ್ಯ೦ತವಾಗಿ 
ಹೊಗಳುತ್ತಿದ್ದಾರೆ. ಆದ್ದರಿ೦ದ ಈಗ ಅದನ್ನು ಕಣ್ಣಾರೆ 
ನೋಡಬೇಕೆ೦ಂಬಾಶೆಂ೦ದ ಇಗೋ ಈ ಒನಿಕೆಗೆ ಉಕ್ವಿನ ಕಟ್ಟನ್ನು ಹಾಕಿಸಿ 
ಇಟ್ಟರುತ್ತೇವೆ. ಇದನ್ನು ಚಿಗಿಯುವಂತೆ ಮಾಡಿದ್ದೇ ಆದರೆ, ಬ್ರಾಹ್ಮಣರ 
ಕಸುಕೊ೦ಡ ಭೂಮಿಗಳನ್ನೆಲ್ಲ ತಿರುಗಿ ಕೊಡುವದಲ್ಲದೆ ಇನ್ನು ಹೆಚ್ಚಾಗಿ 
ಅವರಿಗೂ ತಮಗೂ ಭೂಧಾನವನ್ನು ಮಾಡುವೆವೆಂದು ಹೇಳದರು. ಅದಕ್ಕೆ 
ಶ್ರೀಗಕವರು:- ಲಕ್ಷ್ಮೀಪತಿಯು ಸಮರ್ಥನಿದ್ದಾನೆ, ನೋಡೋಣವೆಂದು 
ಹೇಳ. ದಿನಾಲು ದೇವತಾರ್ಚನೆಮಾಡಿ ಆ ಒನಿಕೆಗೆ ಪಾದೋದಕವನ್ನು 
ಹಾಕುತ್ತಾ ಹೋದರು. ತುಸು ದಿವಸದಲ್ಲಯೇ ಅಂಥಾ ಕಟ್ಟು ಹಾಕಿದ 
ಒನಿಕೆಯು ಚಿಗಿರಿ ಮಾವಿನ ಗಿಡವಾಯಂಖತು." ಆಹಾ! ರಾಯರ 


"ಹಿಂದಕ್ಕೆ ಶ್ರೀವಿದ್ಯಾಧೀಶ ಸ್ವಾಮಿಗಳವರು ಗಯಾಕ್ಕೆ ಹೋದಾಗ್ಗ ಇದೇ ರೀತಿ ಬರಡು ಮರವನ್ನು ಚಿಗಿಸಿ ತೋರಿಸಲು- 
ಗಯಾವಾಡರೆಲ್ಲರೂ ಇವರಿಗೆ ಶರಣಾಗತರಾಗಿ ಕ್ಷಮೆಯನ್ನು ಬೇಡಿಕೊ೦ಡದ್ದಲ್ಲದೆ- ಮುದ್ರಾಧಾರಣ ಸಹ 
ತಕ್ಕೊ೦ಡರಂತೆ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 69 





ಮಹಿಮೆಯುನ್ನೆಷ್ಟೋ! ಅದನ್ನು ಸಹಸ್ರಾ೦ಶ- ಲಕ್ಷಾಂಶವನ್ನಾದರೂ 
ತಿಳಯಖಲ್ಲವರಾರು? ದೇಸಾಯರು ನೋಡಿದರು. ಅವರಿಗೆ 
ದಿಕ್ಕುತಪ್ಪಿದ೦ತಾಯಿತು.ಇಂಥ ಮಹಾತ್ಮರು ಲೋಕದಲ್ಲ ಬೇರೆ 
ಯಾರಾದರೂ ಉಂಟೆ? ಇವರು ಪ್ರತ್ಯಕ್ಷ ದೇವತೆಗಳೇ ಹೊರತು 
ನರಮನುಷ್ಯರಲ್ಲ.ಇಂಥವರನ್ನು ನಾವು ಪರೀಕ್ಷೆಮಾಡಹೋದದ್ದು 
ಅಕ್ಷಮ್ಯವಾದ ತಪ್ಪು. ಅಯ್ಯೋ! ಮುಂದೆ ಗತಿಯೇನೆಂಬುದಾಗಿ ಬಹಳ 
ವ್ಯಾಕುಲಪಟ್ಟು ಪಶ್ಚಾತ್ತಾಪದಿಂದ ರಾಯರಿಗೆ ವಿಜ್ಞಾಪನೆ ಮಾಡಿಕೊಂಡರು: 
ಮತ್ತು ಮೊದಲು ಹೇಳದಂತೆ ಯಾವತ್ತೂ ಬ್ರಾಹ್ಮಣರ ಭೂಮಿಗಳನ್ನು 
ಅವರವರಿಗೆ ಒಪ್ಪಿಸಿದ್ದಲ್ಲದೆ ಹೆಚ್ಚಾಗಿ ಎಷ್ಟೋ ದಾನ-ಧರ್ಮಗಳನ್ನೂ 
ಮಾಡಿದರು. ರಾಯರು ದೇಸಾಯರಿಗೆ ಹಲವು ಉಪದೇಶದ 
ಮಾತುಗಳನ್ನು ಹೇಳ ಸಂತೋಷದಿಂದ ಮುಂದೆ ಸಂಚಾರಾರ್ಥವಾಗಿ 
ಹೊರಟರು. 


ವಿಖ್ಯಾತ ಶ್ರೀ ಸುಧೀಂದ್ರ ವೃತಿಸುತಭವತಾ ಸಾಧುಗೀತೇಸುತರ್ಕೇ। 
ಸದ್ಯ. ಪ್ರತ್ಯರ್ಥಿಹೃದ್ಯೆಮುನಿಮಣಿರಚಿತೇ ತಾಂಡವೇಯೋಜತಾರ್ಧೆ॥ 
ಪ್ರತ್ಯಾಖ್ಯಾತ: ಪ್ರಕಾಶ: ಸಮಜನಿಭುವನೇಹ೦ತ ಚಿ೦ತಾಮಣಿಸ್ವಂ। 
ಬ್ರೂಹಿಶ್ರೀರಾಘವೇಂದ ವ್ಯತಿವಿಬುಧಮಣೆಕಸ್ತ ಎದನ್ಯೋವದಾನ್ಯಃ। 
(ಗುರುಗುಣಸ್ಪವ) 


ಜಗತ್ತಿನಲ್ಲಿ ಮಹಾನುಭಾವರಿಗೆ ಇಷ್ಟೊಂದು ಪೂಜ್ಯತೆಯು 
ದೊರೆಂಯುವುದಕ್ಕೆ ಅವರ ಅಗಾಧವಾದ ಮಹಿಮೆಯ 
ಕಾರಣವಾಗಿರುವುದು. 


ಸುಳ್ಳಲ್ಲ 
ಚಾರಿತ್ರ್ಯಾತಿಶಯಂ೦ ಮಹಾ೦ತರೊಳಗಾಧ೦ತೀರ್ಥಮಹಾತ್ಕ್ಯವೋಲ್‌॥ 
ಎಂದು ಕವಿಯು ಹೇಳಕೊ೦ಡದ್ದು ಸುಳ್ಳಲ್ಲ. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 70 


೭ನೇ ಕಥೆ 


ಗರ್ವಭಂಗ 
ಕನಅಖನಪನ ಅನುನಯದಲ ನಿ 
ನ್ನುಣುಗನ ಮಾಡಿದಿ ಘನತರಚರಿತಾ॥ 
ರಾಘವೇ೦ದ್ರರಾಜತ ಗುಣಸಾ೦ದ್ರ॥ (ಜಗನ್ನಾಥ ದಾಸರು) 


ಈಗಿನ ಬೆಳಗಾವ ಜಲ್ಜೆಯಲ್ಲ ಕಿತ್ತೂರು ಎಂಬುದೊಂದು ಊರು೦ಟು. 
ಇದಾದರೂ ಮೊದಲು ಅ೦ಂಗಾಯತರ ದೇಸಗತಿಯ ಗ್ರಾಮವಾಗಿತ್ತು. 
ಆ ಕಾಲದಲ್ಲ ರಾಯರು ಒಮ್ಮೆ ಸ೦ಚಾರ ಮಾಡುತ್ತ ಮಾಡುತ್ತ ಅಲ್ಲಗೆ 
ಹೋದರು. ಕೂಡಲೆ ಅಲ್ಲಯ ಬ್ರಹ್ಮವೃಂದವು ಗುರುಗಳನ್ನು 
ಎದುರುಗೊಂಡು ಕರೆತರಖಬೇಕೆ೦ದು ಒಳ್ಳೇ ವಿಜೃಂಭಣೆಯಿಂದ 
ಹೊರಟತು. ಅಷ್ಟರಲ್ಲ ಅಲ್ಲಿಯ ಯಜಮಾನರಾದ ದೇಸಾಯರು ಅದೇಕೋ 
ರಾಯರ ಮೇಲೆ ಮುನಿಸುಗೊಂಡಂತೆ ನಟಸಿ ಕರೆತರುವುದಕ್ಕೆ ನಿರ್ಬಂಧ 
ಪಡಿಸಿ ಬಟ್ಟರು. ಇಷ್ಟೇ ಅಲ್ಲ; ಅವರಿಗೆ ಊರಲ್ಲ ಯಾರೂ ಪುಳ 
ಕೊಡಬಾರದೆಂದು ತಡೆ ಹಾಕಿದರು. ಇಷ್ಟರಿಂದಲೇ ಬ್ರಾಹ್ಮಣ- 
ಬ್ರಾಹ್ಮಣೇತರವಾದವು ಮೊದಲನಿಂದಲೂ ಇತ್ತೆಂದು ವಾಚಕರು 
ತರ್ಕಿಸಬಾರದು. ಈಗೀಗ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ 
ತಲೆದೋರಿರುವದೇ ಹೊರತು ಮೊದಲು ಹೀಗಿರಲಲ್ಲ. ಉಭಯರೂ 
ಅನ್ಯೋನ್ಯ ಪ್ರೀತಿಯಿಂದಲೇ ಇರುತ್ತಿದ್ದರು; ಅದರೆ ದೇಸಾಯರು 
ಶಿರಸ೦ಗಿಯಲ್ಲ ತೋರಿಸಿದ ರಾಯರ ಮಹಾತ್ಕ್ಯೆಯನ್ನು ಕೇಳ ತಾವೂ 
ಅದನ್ನು ಪ್ರತ್ಯಕ್ಷ ನೋಡುವ ಸಲುವಾಗಿಯೇ ಈ ಆಟ ಹೂಡಿದ್ದರಲ್ಲದೆ 
ಮತ್ತೇನು ಇಲ್ಲ. 


ಯಾವಾಗ ಯಜಮಾನನ ಅಪ್ಪಣೆ ದೊರೆಯಅಲ್ಲವೋ ಆಗಲೇ 
ಕರತರಲು ಸಿದ್ಧರಾದವರೆಲ್ಲರೂ ಎದ್ದು ಮನೆಗೆ ಹೋದರು. ಯಾರೇನು 
ಮಾಡಬೇಕು? ಕೆಲ ಕೆಲವರು ದೇಸಾಯರಿಗೆ ಹೇಳ ನೋಡಿದರು; 
ಉಪದೇಶ ಮಾಡಿದರು; ಪಾಪ ಪುಣ್ಯದ ಭಯವನ್ನೂ ಹಾಕಿದರು. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 71 


ಏನಾದರೇನು? ಬುಡಮೇಲು ಮಾಡಿದ ಕೊಡದ ಮೇಲೆ ನೀರು 
ಹಣಿಸಿದಂತೆ -ಕಲ್ಲ ಮೇಲೆ ಮಳೆ ಸುರಿದಂತೆ ಅದೆಲ್ಲವೂ ವ್ಯರ್ಥ. 

ನಿಷ್ಟಯೋಜನ. ನಿಜವಾಗಿ ನಿದ್ದೆ ಹತ್ತಿದವರನ್ನು ಎಜ್ಡ್ಚಿಸಬಹುದು; ಆದರೆ 
ನಿದ್ದೆಯ ವೇಷ ಹಾಕಿದವರನ್ನು ಹೇಗೆ ಎಜ್ಞಸಬೇಕು? ಆಗ ಅವರು ಈ 
ಸುದ್ದಿಯನ್ನೆ ಲ್ಲ ಆದ್ಯ೦ತವಾಗಿ 2೫8 ತಿಳಸಿದರು. 


ಆನೆ ನೀರಾಟದಲ್ಲ ಮೀನಕ೦ಡ೦ಜುವದೆ! 
ಹೀನ ಮನದವರ ಖರುನುಡಿಗೆ ತತ್ವದ। 
ಜ್ಞಾನಿಯಂಜುವನೆ ಸರ್ವಜ್ಞ॥ 


ಎಂಬಂತೆ- ಯೋಗಸಾಧನಮಹಿಮಾವಿಶಿಷ್ಟ ರಾದ ಗುರುಗಳು ಇದಕ್ಕೆಲ್ಲ 
ಬೆದರಬಹುದೇ? ಅವರು ಮುಗುಳುನಗೆ ನಕ್ಕು: ಆಗಲ ಯಜಮಾನನ 
ಮನಸ್ಸಿಗೆ ಯಾವಾಗ ಬರುವುದೋ ಆಗಲೇ ಊರಲ್ಲ ಬರೋಣವಂತೆ 
ಅಲ್ಲಿಯವರೆಗೂ ನಾವು ಇಲ್ಲಿಯೇ ಊರ ಹೊರಗೆ ಅಡವಿಯಲ್ಲ ವಾಸ 
ಮಾಡಿಕೊಂಡಿರುವೆವು. ಸಂನ್ಯಾಸಿಗಳಾದ ನಮಗೆ ನಾಡೇನು? ಕಾಡೇನು? 
ಆದರೆ ಊರಲ್ಲ ಹೋಗದ ಹೊರತು, ಇನ್ನೆಲ್ರಯೂ ಪ್ರಯಾಣವನ್ನು ಮಾತ್ರ 
ನಾವು ಮಾಡಲಕ್ಕಿಲ್ಲ. ಹೀಗೆಂದು ಪ್ರತಿಜ್ಞೆಮಾಡಿ ನುಡಿದರು. ಜನರಿಗೆಲ್ಲ 
ಕೌತುಕವಾಯಿತು. ಇದೇನು? ಊರಲ್ಲ ಬರದ ಹೊರತು ಮುಂದಕ್ಕೆ ಅಡಿ 
ಇಡಲಕ್ಕಿಲ್ಲೆಂದು ಗುರುಗಳ ಹಟ. ಶ್ರೀಕೃಷ್ಣನು ಕೌರವನಲ್ಲ ಮಧ್ಯಸ್ಥಿಕೆಗೆ 
ಹೋಗುವಾಗ ಇದೇ ರೀತಿಯಾಗಿತ್ತು. ಹೇಗಾದರೂ ಸಂಧಿಯನ್ನು 
ಮಾಡಿಕೊಂಡೇ ಬರಬೇಕೆಂದು ಒತ್ತಟ್ಟಗೆ ಧರ್ಮರಾಯನ ಆಗ್ರಹ; ಯಾವ 
ರೀತಿಯಿ೦ದಾದರೂ ಸಂಧಾನವನ್ನು ಮುರಿಯಲೇೇ ಬೇಕೆಂದು 
ಇನ್ನೊತ್ತಟ್ಟಗೆ ಭೀಮಾರ್ಜುನ- ದೌೌಪತಿಯರ ಬನ್ನಹ. ಇಂಥಾ ಉಭಯ 
ಸಂಕಟ ಪ್ರಸಂಗದಲ್ಲ ಶ್ರೀಕೃಷ್ಣನಂಥ ಅಲೌಕಿಕ ಮುತ್ತದ್ದಿಬು೦ದಲ್ಲದೆ 
ಇನ್ನಾರಿ೦ದ ತಾನೇ ಈ ಕೆಲಸವಾಗುತ್ತಿತ್ತು? ಆತನ೦ತೇ ಅದನ್ನು 
ಕೊನೆಗಾಣಿಸಿದನು. ತದ್ವತ್‌ ಇಲ್ಲಯಾದರೂ ದಿವ್ಯ ತೇಜೋ 
ಮೂರ್ತಿಗಳಾದ ಶ್ರೀಗಳವರಿರುವರು. ಅ೦ದ ಮೇಲೆ ಮುಂದೆ ಇನ್ನೂ 
ಏನೇನು ಕೌತುಕ ನಡೆಯುವುದೋ ಯಾರು ಬಲ್ಲರು? ಹೀಗೆ೦ದು ಜನರು 
ತಮ್ಮ ತಮ್ಮೊಳಗೆ ಗುಜು ಗುಜು ಮಾತಾಡಹತ್ತಿದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 72 


ಎಷ್ಟಾದರೂ ಪರಮಾತ್ಮನು ಸತ್ತುರುಷಾಭಮಾನಿ. ಆತನು ಅವರ 
ಅಪಮಾನವನ್ನು ಕ್ಷಣಮಾತ್ರವೂ ತಡೆಯಲಾರ. ಭಯಕೃತ್‌ 
ಭಯನಾಶನನೆ೦ದು ಆತನ ಬರುದು. 


"ಅಲೆ ಗೈವನು ತನ್ನವರಿಗನು। ಕೂಲವಾಗಿದ್ದೆಲ್ಲ ಕಾಲದಿ। 


ಎಂಐಬಂತೆ- ಕರುಣಾಮಯುನಾದ ಸ್ವಾಮಿಂ೦ರು ಅಗಾಧ 
ಸತ್ಸಶಾಅಗಳಾದ ಶ್ರೀಗಳವರ ವಿಷಯದಲ್ಲ ಉದಾಸೀನ ಭಾವವನ್ನು ಹೇಗೆ 
ತಾಳಯಾನು? ಸುಮ್ಮನೆ ಹೇಗೆ ಕುಳತುಕೊ೦ಡಾನು? ಭಕ್ತರ ಪ್ರತಿಜ್ಞೆಯೇ 
ತನ್ನ ಪ್ರತಿಜ್ಞೆಯಲ್ಲವೇ? ಅಂತೆಯೇ ಪಾಂಡವರ ಪ್ರತಿಜ್ಞಾಭಾರವನ್ನು ತನ್ನು 
ತಲೆಯ ಮೇಲೆ ಹೊತ್ತುಕೊಂಡು ಅದನ್ನು ಪೂರ್ಣಮಾಡಿದನು. ಇಂಥಾ 
ಭಗವಂತನಿಗೆ ಇದು ಯಾವ ದೊಡ್ಡ ಮಾತು? ಒಂದೆರಡು ದಿವಸದಲ್ಲಯೇ 
ಕಿತ್ತೂರೊಳಗಿನ ಭಾವಿಗಳೆಲ್ಲ ಐತ್ತಿಹೋದವು. ಪ್ರತ: ದೇಸಾಯಿರಿಗೇ ನೀರು 
ಸಿಗದ೦ತಾಯಿತು. ಜನರಂತೂ ನೀರು ನೀರೆ೦ದು ಒದ್ದಾಡ ಹತ್ತಿದರು. 
ಊರಲ್ಲಯಾಗಅ ಸಮೀಪದ ಬಾವಿ-ಕೆರೆಗಕಲ್ಪ್ಲಯಾಗಲ ಎಲ್ಲಿಯೂ 
ನೀರೇ ಇಲ್ಲ. " ನೀರು ಇದ್ದರೆ ಊರು, ನಾರಿಯುದ್ದರೆ ಮನೆ' ಎಂದು 
ಹೇಳುವರಲ್ಲವೇ? ಆ ಸೀರು ಇಲ್ಲದೆ ಊರು ಎಂತು ಬದುಕು ಬಹುದು? 
ಹಾಹಾಕಾರವೆದ್ದಿತು ಯಲ್ಲರೂ ದೇಸಾಯರನ್ನು ಮನಬಂದಂತೆ 
ಬಯ್ಯಹತ್ತಿದರು. ಯಲ್ಲರೂ ಛೀ ಹಾಕುತ್ತಿದ್ದರು. ಹೀಗೆ ಎಲ್ಲ್ಲ ನೋಡಿದರೂ 
ದೇಸಾಯರ ದೋಷಾರೋಪಣಿಯ ಸುದ್ದಿಯೇ ಸುದ್ದಿ. ಮತ್ತೊಂದಿಲ್ಲ. 
ಕೆಟ್ಟ ಮೇಲೆ ಬುದ್ದಿ ಬಂತೆಂಬಂತೆ ದೇಸಾಯರಿಗೆ ಈಗ ಅರಿವು ಹುಟ್ಟತು. 

ಬಅದವರೊಡನೆ ಸೆಣಸಿದರೆ ಬಾಯೊಳಹ। 


ಎಂಬ ಕವಿಭಾಷಿತದ ಜ್ಞಾನವಾಯಿತು. ಸತ್ತುರುಷಾಪಮಾನವನ್ನು 
ಮಾಡಿದ್ದು ತಪ್ಪೆಂದು ತಿಳಯತು. ಆಗ ಶ್ರೀಗಳವರನ್ನೇ ಬೇಡಿಕೊಳ್ಳಬೇಕೆ೦ದು 
ಯೋಚಿಸಿದರು. ಹೋಗಿ ನೋಡುತ್ತಾರೆ! ಅಲ್ಲ ನೀರು ಸಮೃದ್ಧಿಯಾಗಿತ್ತು. 
ತಮ್ಮ ಊರೊಳಗಿನ ಎಷ್ಟೋ ಜನರು ಕೂಡ ಅಲ್ಲಿಯೇ ಚಕ್ಕಂದದಿಂದ 
ಕಾಲಕಳೆಯುತ್ತಿದ್ದರು. ಇದನ್ನು ನೋಡಿದ ಮೇಲಂತೂ ದೇಸಾಯರಿಗೆ 
ಗುರುಗಳಲ್ಲ ಅತೀವ ಪೂಜ್ಯ ಬುದ್ಧಿಯು೦ಟಾಗಿಹೋಯಿತು. ಯಾರಿಗೆ 
ಆಗಲಅಕ್ವಿಲ್ಲ? ಹೋದವರೇ ಸಾಷ್ಟಾ೦ಗವೆರಗಿ ತಮ್ಮ ತಪ್ಪನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 73 


ಕ್ಷಮಿಸಬೇಕೆ೦ದು ಬೇಡಿಕೊಂಡರು. ಶ್ರೀಗಳವರು ಸಂತೋಷದಿಂದ 
ಆಶೀರ್ವದಿಸಿ ಕಳುಹಿಸಿದರು. ಊರೊಳಗಿನ ಜಲಾಶಯಗಳೂ ತುಂಬ 
ತುಳುಕ ಹತ್ತಿದವು. ಜನರು ಸ೦ತೋಷಸಾಗರದಲ್ಲ ಮುಳುಗಿಹೋದರು. 
ಯಾರೊಬ್ಬರ ಬಾಯಲ್ಲಯೂ ಶ್ರೀಗಳವರ ಕೊ೦ಡಾಟ ಹೊಗಳಕೆ. 
ಹರೌ ರುಷ್ಣೆ ಗುರುಸ್ತ್ರಾತಾ ಗುರೌ ರುಷ್ಣೆ ನ ಕಶ್ಚನ। 
ಗುರೌ ತುಣ್ಣೆ ಹರಿಸ್ತುಷ್ಟೋ ಗುರುದ್ದಾರಾ ವಿಮುಕ್ತಿದಃ 
ಗುರುಪ್ರಸಾದೋ ಬಲವಾನ್‌ ಪ್ರಸಾದಾಚ್ಛೀಹರೇರಪಿ 
ಅನುಪಾಸಿತೋತಪಿ ಭಗವಾನ್‌ ಪ್ರಸನ್ನೋ ಯೇನ ಮುಕ್ತಿದಃ॥ 


( ಶ್ರೀಹರಯು ಒಂದು ವೇಳೆ ನಮ್ಮ ಮೇಲೆ ರುಷ್ಣನಾದರೂ ಗುರುವು 
ಅದರಿಂದ ನಮ್ಮನ್ನು ರಕ್ಷಿಸಬಹುದು; ಗುರುವು ಸಿಟ್ಟಾದರೆ ಮಾತ್ರ 
ಶ್ರೀ ಹರಿಯೂ ರಕ್ಷಸಲಾರನು. ಗುರುವು ತುಷ್ಟನಾದರೆ ಪ್ರೀತನಾಗುವನು. 
ಅತ ಏವ ಗುರುದ್ದಾರದಿಂದಲೇ ಮುಕ್ತಿಯು ಗುರುಪ್ರಸಾದವು. ಶ್ರೀ 
ಹರಿಂಯೂ ಅನುಗ್ರಹಕ್ಕಿ೦ತಲೂ ಬಲವಾದದ್ದು. ಯಾಕೆಂದರೆ 
ಪ್ರಾರ್ಥನೆಮಾಡದಿದ್ದಾಗ್ಯೂ ಪ್ರಸನ್ನನಾಗಿ ಗುರುವು ಮುಕ್ತಿಮಾರ್ಗ 
ತೋರಿಸುವನು) 


ಎಂಬ ಮಾತು ಸುಳ್ಳಲ್ಲ 


ದೇಸಾಯರು ಅತ್ಯಾನ೦ದದಿ೦ದ ತಾವೇ ಶ್ರೀಗಳವರನ್ನು 
ಮೆರವಣಿಗೆಯಿಂದ ಕರತಂದು ಅವರಿಗೆ ಬೇಕಾದ ಸಂಭಾವನೆ- ಮಾನ 
ಮರ್ಯಾದೆಗಳನ್ನು ಮಾಡಿದರು. 


ಅಂತೆಯೇ ಗುರುಶ್ರೀಶವಿಠ್ಠಲದಾಸರು ಹೀಗೆ ಹೇಳಕೊಂಡಿರುತ್ತಾರೆ:- 

“ ನಿಷ್ಠೆಯ೦ದಅ ಸ್ಕರಿಸೆ ಕಷ್ಟಗಳು ದೂರಾ ಮನೋ। ಥೀಷ್ಟೆಗಳ 
ಪೂರೈಪರೋ। ಅಷ್ಟ ಸೌಭಾಗ್ಯವನು ಕೊಟ್ಟು ಸುಜನ೦ಗ ಶ್ರೀ। ವಿಷ್ಣುದಾಸ್ಯವ 
ತೋರ್ಪರೋ॥ ದೃಷ್ಟಿಯ೦ದಅ ನೋಡಲನೇಕ ಜನ್ಮದ ಪಾಪ! ಬಟ್ಟು 
ಪೋಪವು ಕ್ಷಣದಅ। ಎಷ್ಟು ಹೇಳಅ ಇವರ ಶಿಷ್ಟ ಮಹಾತ್ಯೆಯನು। ದುಷ್ಟರಿಗೆ 
ದೊರೆಯದಿವರ ಸೇವಾ॥'' 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 74 


೮ನೇ ಕಥೆ 
ಬಾಹ್ಮಣರನ್ನು ರಕಿಸಿದು 
ಆ ೦ 


ವಿಪಿನದಿ ಚ೦ಡಾತಪದಿ ಬೆಂದ ಕಾ। ಶ್ಯಪಿಸುರರನುಳುಹಿದ ಕೃಪಣ 
ಜನಾಪ್ಪಾ॥ 
ರಾಘವೇಂದ್ರ ರಾಜತ ಗುಣಸಾ೦ದ್ರಾ॥ 
(ಜಗನ್ನಾಥದಾಸರು) 


ಒಂದಾನೊಂದು ವಸ೦ತಮಾಸದಲ್ಲ ಚಿಕ್ಕೋಡಿಂ೦ದ ಕೆಲವು 
ಬ್ರಾಹ್ಮಣರು ವಿಜಾಪುರಕ್ಷೆಂದು ಹೊರಟರು. ವಿಜಾಪುರದಲ್ಲ ಒಬ್ಬ ಗೃಹಸ್ಥನ 
ಮನೆಯೊಳಗೆ ದೊಡ್ಡದೊ೦ದು ಮದುವೆಯ ಸಮಾರಂಭ. ಅದಕ್ಕಾಗಿಯೇ 
ಬ್ರಾಹ್ಮಣರು ಹೊರಟದ್ದು. ಇದರಂತೆ ಇನ್ನೂ ಎಷ್ಟೆಷ್ಟೋ ಕಡೆಯಿಂದ 
ಎಷ್ಟೆಷ್ಟೋ ಜನರು ಬಂದು ವಿಜಾಪುರವನ್ನು ಸೇರಿದರು. ಆ ಕಾಲದಲ್ಲ 
ಈಗಿನಂತೆ ನೋಡಿದತ್ತೆಲ್ಲ ಪೋ೦ ಪೋಂ ಎಂದು ಒದರುತ್ತ ಓಡಾಡುವ 
ಮೋಟಾರುಕಾರುಗಳಾಗಅ- ಧೂಮ, ಶಕಟಗಳಾಗಲ ಇದ್ದಿಲ್ಲ. 
ಆದರೇನು? ಕಾಲುನಡೆಗೆಯಿಂದಲೇ ಜನಸಮ್ಮರ್ದವು ಬೇಕಾದಷ್ಟು 
ಸೇರಿತ್ತು. ಆಗಿನ ಜನರು ಈಗಿನವರ ಹಾಗೆ ಕೇವಲ ನಿರ್ವೀರ್ಯರಾಗಿದ್ದಿಲ್ಲ. 
ಬಲಶಾಅಗಳೂ- ಕರ್ತ್ಯತ್ವ ಶಕ್ತಿಯುಳ್ಳವರೂ ಆಗಿದ್ದರು.ಮತ್ತು ಠಗಿನಂತೆ 
ಧರ್ಮಲಂಡರಾಗಿ ಬೇಕಾದಲ್ಲಿ ಬೇಕಾದ ಹಾಗೆ ಸ್ಟೇಚ್ಛಾವಿಹಾರಗಳನ್ನು 
ಮಾಡತಕ್ಕವರಾಗಿರಲಲ್ಲ. ಎಲ್ಲರೂ ತಂತಮ್ಮ ಧರ್ಮದಲ್ಲಯೇ 
ದೃಷ್ಟಿಯಿಟ್ಟುಕೊ೦ಡುಸ್ಟೇಚ್ಛಾವಿಹಾರಕ್ಕೆ ಹೇಸಿಕೆ ಯುಳ್ಳವರಾಗಿದ್ದರು. 
ಅದೊಂದು ಕಾಲದ ಮಾತಾಗಿಹೋಯಿತು. ಅಸ್ತು. 


ಮದುವೆಯ ಸಮಾರಂಭವು ನಾಲ್ದೆ೦ಟು ದಿನ ಚೆನ್ನಾಗಿ ನಡೆಯಿತು. 
ಬ್ರಾಹ್ಮಣರಿಗೇನು ಬೇಕು? 

“ ಬಂದ ದಕ್ಷಿಣೆ ಮಿಷ್ಟ ಭೋಜಖನದಿಂದ ತುಘ್ಟರು ನಾವು' 

ಎ೦ಬಂತೆ- ಮನದಣಿಯಾದ ಮೃಷ್ಟಾನ್ನದ ಊಟ, ಕೈತುಂಬ ದಕ್ಷಿಣೆ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 75 


ಅದಕ್ಕೇನು ಕೊರತೆಯಾಗಲಅಲ್ಲ. ಬ್ರಾಹ್ಮಣರು ಸಂತೋಷದಿಂದ ತಮ್ಮ 
ತಮ್ಮ ಊರಿಗೆ ತಿರುಗಿದರು. ಚಿಕ್ಕೋಡಿಯ ಬ್ರಾಹ್ಮಣರೂ ವಿಜಾಪುರದಿ೦ 
ಹೊರಟು ಸುಮಾರು ತುಸು ದಾರಿ ಬಂದಿರಬಹುದು ಬಸಿಲಅನ ತಾಪವು 
ಅತ್ಯಧಿಕವಾಯಿತು ಮೊದಲೇ ವಸಂತಮಾಸ. ಅದರೊಳಗೆ 
ಬೈಲುಸೀಮೆಯ ದಾರಿ. ನೀರಿಲ್ಲ. ನೆರಳಲ್ಲ , ಕೇಳುವುದೇನು? 


" ನೀರು ಸನಿಹದಅಲ್ಲ ಊರೊಂದು ಗಾವುದವು। 
ಸೇರಿ ನಿಲ್ಲುವರೇ ನೆರಳಲ್ಲ! 

ದಾರಿಬೇಡೇಂದ ಸರ್ವಜ್ಞ! 

ಎ೦ಬ೦ತಾಯುತು. 


ಬರಬರುತ್ತ ಆ ಜಸಿಅನ ತಾಪ ಬ್ರಾಹ್ಮಣರು ತಡೆಯದಾದರು. 
ಗಂಟಲೊಣಗಿ ಹೋಯಿತು. ಗುಣ್ಣ ಕುಡಿದೇನೆಂದರೂ ನೀರಿಲ್ಲದಂಥ 
ಸ್ಥಳದಲ್ಲ ಇವರಿಗೆ ನೀರು ಹೇಗೆ ಸಿಕ್ಕಬೇಕು? ಸಮೀಪದಲ್ಲೆಲ್ಲಯೂ ನೀರು 
ಸಿರುವ ಆಶೆಯಿಲ್ಲ್ಯ ಇವರಾದರೋ ನೀರು ಸಿಕ್ಕದೆ ಬದುಕುವಂತಿಲ್ಲ. 
ಮುಂದಕ್ಕೆ ಹೆಜ್ಜೆಯನ್ನೂ ಇಡದಾದರು. ಬಹಳ ಸ೦ಕಟಕ್ಕಿಟ್ಟತು. 
ಮಾಡುತ್ತಾರೇನು? ಎಲ್ಲರೂ ರಣ-ರಣ ಹೊಡೆಯುವಂಥ ಜಸಿಲಲ್ಲಯೇ 
ಒತ್ತಟ್ಟಗೆ ಕುಳತು ಬಟ್ಟರು. ಅಷ್ಟರಲ್ಲಿ ಏನು ಅವರ ಸುದ ೈವವೋ ಯಾರು 
ಬಲ್ಲರು? ನಮ್ಮ ಶ್ರೀಗಳವರು ಅದೇ ದಾರಿಯಂದ ಶಿಷ್ನ ಪ್ಯಪ್ಯಂದ ಸಹಿತವಾಗಿ 
ಬಂದು ಆಡದೇ ಶ್ರೀಗಳವರನ್ನು ನೋಡಿದ ಅ ಬ್ರಾಹ್ಮ ಣರಿಗೆ 
ಜೀವ ಬಂದಂತಾಯಿತು. ಎಲ್ಲರೂ ಬಂದು ಸಾಷ್ಟಾಂಗ a 
ತಮಗೆ ಬಂದ ಆಪ ಪತ್ತನ್ನು ವಿವರಿಸಿದರು. ಇಷ್ಟು ಜನ ಬ್ರಾಹ್ಮ ಣರು ನೀರಿಲ್ಲದೆ 
ಕಂಗೆಟ್ಟರುವುದನ್ನು ಸೋಡಿ ಶ್ರೀಗಳವರ ಅ೦ತ: ಕರಣವು ಕರಗಿತು. ಅವರು 
ಕೂಡಲಿ ಸ್ವಾಮಿಯನ್ನು ಧ್ಯಾನಿಸಿ ತಮ್ಮ ಸ ಕೈಯೊಳಗಿನ ದಂಡಕಾಷ್ಟದಿಂದ 
ಭೂಮಿಯನ್ನು ಅಗೆದರು. ಚಗಚ ತಿಗೆ ಭಕ್ತರ ಅಡೆಯು 

ನ್ಹಪ್ಪಿರುವುದೋ ಯಾರಿಗೆ ಗೊತ್ತು? ಅಂಥಾ ನಿರ್ಜಲ ಪ್ರದೇಶದಲ್ಲಯೇ 
ನಿರ್ಮಲವಾದ ನೀರು ಹೊರಟತು. ನೀರಡಿಕೆಯ೦ದ ಬಾಯಾರಿಹೋಗಿದ್ದ 
ಬ್ರಾಹ್ಮಣರು- ಇವರು ನಮ್ಮ ಪಾಅನ ದೇವರೇ ಎಂದಂದುಕೊಂಡು 
ಮನದಣಿಯಾಗಿ ನೀರು ಕುಡಿದರು: ಮತ್ತು 

ಸದ್ದಯಾ ದಾಕ್ಷಿಣ್ಯ ವಿಷಯದಿ। ಹೊದ್ದದಿಹ ವೈರಾಗ್ಯಭಾಗ್ಯಸು! 

ಬುದ್ಧಿವಾಕ್ಷಟವ ಮುಖಾಂಕಿತ ಸದ್ದುಣಗಳಲ್ಲ॥ 

ಸಿದ್ಧಿ ಶಾಪಾನುರ್ರಹದಿಪು। ಸಿದ್ಧಶಕ್ತಿಗಳ೦ದ ಶೋಭನಸು। 

ತಿದ್ದ ಶ್ರೀಗುರು ರಾಘವೇಂದ್ರರಿಗಿಲ್ಲ ಸುಮನೋರ್ವಾ॥ 

(ಮನೋಹರ ವಿಠ್ಠಲದಾಸರು) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 76 


ಎಂಬುದಾಗಿ ರಾಯರನ್ನು ಕೊಂಡಾಡುತ್ತ ಅವರ ಅಪ್ಪಣೆ 
ಪಡೆದುಕೊ೦ಡು ಊರಿಗೆ ಹೊರಟರು. 


ಮಹಾತ್ಯರ ಮಾತೆಲ್ಲವೂ ಹೀಗೆಯೇ. ಹಿಂದಕ್ಕೆ ಶ್ರೀಮದಾಚಾರ್ಯರವರು 
ದಂಡಕಾಷ್ಟದಿಂದಲೇ ತೋಡಿ ತಮ್ಮ ಮನೆಯ ಹಿತ್ತಲದಲ್ಲ 
ತಾಂಗೋಸ್ಟರ ಒಂದು ತೀರ್ಥವನ್ನು೦ಟುಮಾಡಿದರಂತೆ. ಉಡುಪಿಗೆ 
ಹೋದವರೆಲ್ಲರೂ ಠ ಹೊತ್ತಿಗೂ ಇದನ್ನು ನೋಡಿ ಬರುತ್ತಿರುವರು. 


ಆದ್ದರಿಂದಲೇ ಶ್ರೀ ಮದ್ವಾದಿರಾಜಗುರುಗಳು-ಸದಾಚಾರಸ್ವೃತ್ಯರ್ಥ 
ಸುಳಾದಿಯಲ್ಲ ಹೀಗೆಂದು ಹೇಆಕೊಂಡಿರುವರು. 

“ ಶ್ರೀ ವಾಸುದೇವನ ಅಡಿಗಡಿಗೆ ನೆನೆದು! ಪಾವಕಗೆ ಪ್ರಾತರಾಹುತಿಯನ್ನಿಟ್ಟು 
ಭಾವಣ್ಣರಲ್ಲ ಸಕಲ ಪುರಾಣಗಳ ಕೇಳ! ಹೂವು ಶ್ರೀ ತುಲಸಿ 
ವನಗಳ ಸೇವೆಯನು ಮಾಡಿ॥ 


ದಿನಗಳನು ಕಳೆದ ಜನರೇ ಸುಜನರು। ವನಜನಾಭನ ದಾಸರ 
ಸಮಾಗಮದಿಂದ!” 


ಇದರಂತೆಯೇ ಮತ್ತೊಂದು ವಸಂತಕಾಲದಲ್ಲಿ ಶ್ರೀರಾಯರು ಸಂಚಾರ 
ಮಾಡುತ್ತಿರುವಾಗ ಅವರ ಚಕ್ಕಡಿ ಹೊಡೆಯುವ ಮನುಷ್ಯನ 
ಹೆ೦ಡತಿಯೊಬಳಗೆ ನಡುದಾರಿಯಲ್ಲ ಆಕಸ್ಕಾತ್ತಾಗಿ ಪ್ರಸೂತಿ ಆಯಿತು. 
ಅಡವಿಯಲ್ಲ ನೀರಿಲ್ಲ-ನೆರಳಲ್ಲ ಇಂಥಾ ಸ್ಲಿತಿಯಲ್ಲ ಅಲ್ಪರಿಯುತ್ತಿರುವ 
ಆ ಹೆ೦ಗಸಿಗೆ ರಾಯರು ತಮ್ಮ ತಪೋಮಹಿಮೆಯುಂ೦ದ ಅಲ್ಲಿಯೇ ನೀರು 
ನೆರಳನ್ನು೦ಟುಮಾಡಿ ಮುಂದಕ್ಕೆ ಹೊರಟುಹೋದರಂತೆ. 


ಈ ವಿಷಯದಲ್ಲ ಜಗನ್ನಾಥದಾಸರು 


“ಮಳಲ ಮಾರ್ಗದೊಳು ಲಲನೆ ಪ್ರಸೂತಿಸೆ! ಪುಅನ ಕಮಲ 
ದೊಳು ತೋರಿದಿ ಜಲವ॥ 
ರಾಘವೇ೦ದ್ರರಾಜತ ಗುಣಸಾ೦ದ್ರಾ॥ 


ಎಂಬುದಾಗಿ ಬಣ್ಣಿಸಿದ್ದಾರೆ. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 77 


೯ನೇ ಕಥೆ 
ಸೀಕರಣಿಯಲ್ಲ ಐದ್ದ ಸತ್ತ ಮಗುವನ್ನು ಬದುಕಿಸಿದ್ದು 


ಚೂತಫಲರಸದಿ ಪೋತಮುಳಗೆ ಮೃತಿ। ಭೀತಿಬಡಿಸಿದ ಅನಾಥ 
ರಕ್ಷಕಾ॥ 
ರಾಘವೇ೦ದ್ರರಾಜತ ಗುಣಸಾ೦ದ್ರ॥ 
( ಜಗನ್ನಾಥದಾಸರು) 

ಶ್ರೀಗಳವರು ಸ೦ಚಾರಾರ್ಥವಾಗಿ ಹೊರಟು ಈಗಿನ ಗದಗ ತಾಲೂಕ 
ಕಿರಟಗೇರಿ ಎಂಬ ಗ್ರಾಮಕ್ಕೆ ಬ೦ದರು. ಅಲ್ಲ ದೇಶಮುಖ ರಘುನಾಥ 
ರಾಯನೆಂಖುವನು ಇವರಿಗೆ ಭಿಕ್ಷೆ ಮಾಡಿಸಿದನು. ಆತನಿಗೆ ಮೂರು- 
ನಾಲ್ಕು ವಷ ೯ದ್ದೊಂದು ಗಂಡುಮಗು ಮಾತ್ರವಿತ್ತು. ಇದನ್ನೂ ಬಹು 
ದಿವಸಕ್ಕೆ ದೇವರ ದಯೆಯಂದ ಪಡೆದಿದ್ದಾನಾದ್ದರಿಂದ « ಆತನ ಸಂತೋಷಕ್ಕೆ 
ಮೇರೆಯೇ ಇದ್ದಿಲ್ಲ. ಈ ಹೊತ್ತು ಮಹಾತ್ಯರಾದ ಶ್ರಿ ಶೀಗಳವರು ಮನೆಗೆ 
ಬ೦ದದ್ದರಿ೦ದ ಆ 'ಸಂತೋಷಸಾಗರವು ಇನ್ನೂ ಉಕ್ಕೇರಿತು. ಸಾವಿರಾರು 
ಚಲೋ ಮಾವಿನಹಣ್ಣುಗಳನ್ನು ಪಾತ್ರೆಯಲ್ಲ ತುಂಜಸಿಟ್ಟನು. ಸ ಸ್ವಾಮಿಗಳು 
ರಾಮದೇವರ ಮೊಚೆ ರಂಘಸಿದರು. ಅನೇಕ ಬ್ರಾಹ್ಮಣರೂ- 
ಸುವಾಸಿನಿಯರೂ ಕೂಡಿದ್ದರು. ಪೂಜೆಯು ಯಥಾಸಾಂಗವಾಗಿ 
ನೆರವೇರಿತು. ಎಲ್ಲರೂ ಊಟಕ್ಕೆ ಕುಳತರು. ಗೃುಹಸ್ಥನೂ ಆತನ 
ಹೆಂಡತಿಯೂ ಭಯ- ಭಕ್ತಿಯಿಂದ ಕೈಮುಗಿದುಕೊ೦ಡು ಕ್ರಿ ಶ್ರೀಗಳವರಿಗೆ 
ಸಾವಕಾಶ ಭೋಖನವಾಗಬೇಕೆ೦ಂದು ಬನ್ನು ವಿಸಿಕೊ೦ಡರು. ಇದೇ ರೀತಿ 
ಬ್ರಾಹ್ಮಣ- ಸುವಾಸಿನಿಯರಿಗೂ ಹೇಳ ಕೊ೦ಡದ್ದಾಯಿತು. ಅರ್ಧ ಮರ್ಧ 
ಊಟವೂ ಆಗಿದೆ. ಶೀಕರಣೆಯನ್ನು ಬಡಿಸಹತ್ತಿದರು. ಬ್ರಾಹ್ಮಣರೆಲ್ಲರೂ 
ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ಶೀಕರಣಿಯನ್ನು ಹೊಡೆಯಹತ್ತಿದ್ದರು. 
ಅಷ್ಟರಲ್ಲ ರಘುನಾಥರಾಯನು ತಾನೂ ಬಡಿಸಬೇಕೆ೦ದು ಶೀಕರಣಿಯ 
ಪಾತ್ರೆಯಲ್ಲ ಕ್ಯ ಹಾಕುತ್ತಾನೆ; ತಕದಲ್ಲ ಏನೋ ತಟಿದ೦ತಾಯಿತು. ಕೂಡಲೆ 
ಅದನ್ನು ಹಿಡಿದೆತ್ತಿದನು. ಮೂರುವರ್ಷದ್ದೊಂದು ಮುತ್ತಿನಂಥ ಗಂಡು 
ಮಗು . ತನ್ನ ಹೊಟ್ಟೆಯ ಕರಳು ಸತ್ತುಹೋಗಿತ್ತು. ಗೃಹಸ್ಥನಿಗೆ 
ಒಮ್ಮಿ೦ದೊಮ್ಮೆ ಎದೆಗೆ ಗುಂಡುಬಡಿದಂತಾಯುತು. ಕೂಸನ್ನು 
ತಕ್ಕೊ೦ಡವನೇ ಗದ್ದಲ ಮಾಡದಂತೆ ಸುಮ್ಮನೆ ಒಂದು ಕೋಣಿಯಲ್ಲ 
ಹೋಗಿ ಕುಳತುಟಟ್ಟನು. 


ಶ್ರೀ ಮದ್ರಾಘವೇಂದ್ರ ಗುರುಕಥಾಟೈತ 78 


ಈಗೊಂದು ತಾಸಿನ ಹಿಂದೆ ಸಂತೋಷಸಾಗರದಲ್ಲ ತೇಲುತ್ತಿದ್ದ ತಾನು 
ಈಗಾಗಲೇ ದು:ಖಸಾಗರದಲ್ಲ ಮುಳುಗಿಹೋದದ್ದನ್ನು ಕಂಡು ಆತನ 
ಕುತ್ತಿಗೆಯ ಶಿರಗಳು ಜಗಿದುಹೋಗಿದ್ದವು. ಆದರೂ" A ಶ್ರೀಗಳವರ 
ಹಾಗೂ ಬ್ರಾಹ್ಮಣರ ಭೋಜನಕ್ಕೆ ತೊಂದರೆಯುಂಟುಮಾಡಬಾರದೆಂದು 
ತನ್ನ ದು:ಖವನ್ನು ತಾನೇ ನುಂಗಿಕೊಂಡು ಮೌನವಾಗಿ ಕುಳಿತಿದ್ದನು. 
ಬಡಿಸತಕ್ಕವರಿಗೆ ಇದಾವದೂ ಗೊತ್ತಿಲ್ಲ. ಅವರು ಸುಮ್ಮನೆ ಬಡಿಸುತ್ತಿದ್ದರು. 
ಊಟವು ಮುಗಿಯುತ್ತ ಬಂತು. ದೇಶಮುಖನ ಹೆಂಡತಿಯು ಮಗುವನ್ನು 
ಕಾಣದೆ ಹುಡುಕುತ್ತ ಗಂಡನು ಕುಳತ ಕೋಣೆಗೆ ಬಂದಳು. ಗಂಡನು 
ಕಣ್ಣುಮುಚ್ಚಿಕೊಂಡು ಕುಳತಿದ್ದನು. ಕಣ್ಣುಗಳೊಳಗಿ೦ದ ದು:ಖಾಶ್ರುಗಳ 
ಕೋಡಿ ಹರಿಯುತ್ತಿತ್ತು. ತೊಡೆಯ ಮೇಲೆ ಸತ್ತ ಮಗುವೊಂದು ಜದ್ದಿತ್ತು. 
ಈ ಭಯಂಕರವಾದ ದ ಬಶ್ಯವನ್ನು ನೋಡಿದ ಕೂಡಲೆ ಆಕೆಯ 
ಎಐದೆಯೊಡೆದು ನೀರಾಯಿತು. ದೊಪ್ಪನೆ ನೆಲಕ್ಕೆ ಬದ್ದು ಬಡಬಡಕೊಂಡು 
ಅಳಹತ್ತಿದಳು. ಗ್ಗ ೈಹಸ್ಥನಿಗೆ ಇನ್ನು ತಡೆಯಲಲ್ಲ. ಇಲ್ಲಿಯವರೆಗೆ 
ತಡಕೊಂಡಿದ್ದ ದು:ಖವು ಹೆಂಡತ ದು:ಖಕ್ಚೆ ಸಂಗಮವಾದ ಕೂಡಲೆ 
ಕೋಡಿಯೊಡೆದ ಕೆರೆಯಂತೆ ಒಮ್ಮಿಂದೊಮ್ಮೆ ಅದು ತೀವ್ರವೇಗದಿಂದ 
ಹರಿಯಹತ್ತಿತ್ತು. ಆಗಲೆ ಜನಸಮ್ಮರ್ದವು ಕೂಡಿತು. ಎಲ್ಲರ 
ಕಣ್ಣುಗಕಲ್ಪ್ಲಯೂ ನೀರುತು೦ಜದವು ಕಂಠಗಳು ಜಗಿದು ಹೋದವು.ಯಾರ 
ಬಾಯಿಂದಲೂ ಮಾತು ಹೊರಡದ೦ತಾಯಿತು. ಅತ್ತ ಶ್ರೀಗಳವರು 
ಕೈತೊಳೆದುಕೊ೦ಡು ಬ್ರಾಹ್ಮಣರೊಡನೆ ಮಾತನಾಡುತ್ತ ಕುಳತಿದ್ದರು. 
ಅವರಿಗೆ ಯಾವ ಸುದ್ದಿಯೂ ಇಲ್ಲ.ಬರುಬರುತ್ತ ಒಳಗೆ ಅಳುವ ಧ್ವನಿಯು 
ಕೇಳಸಿತು. ಶ್ರೀಗಳವರು ಯೋಚನೆಯಲ್ಲ ಬದ್ಧರು. ಇಂಥಾ ಆನಂದದ 
ಕಾಲದಲ್ಲ ಅಳುತ್ತಿರುವ ಕಾರಣವೇನೆಂದು ವಿಚಾರಿಸಿದಾಗ ಎಲ್ಲವೂ 
ತಿಆಯಬಂತು. ಅಂಥಾ ಸ್ವಾಮಿಗಳವರ ಕಣ್ಣಲ್ಣಿಯೂ ಒಂದೆರಡು ಹನಿ 
ನೀರು ಉದುರಿದವು. ಬ್ರಾಹ್ಮಣರಂತೂ ಭೋರೆಂದು ಅತ್ತುಬಟ್ಟರು. 
ಮನೆಯಲ್ಲವೂ ಶೋಕಾಕುಲವಾಯಿತು. ಆಗ ಸ್ವಾಮಿಗಳು:- | ಒಳ್ಳೇದು 
ಮಗುವನ್ನು ಇಲ್ಲ ತಕ್ಕೊಂಡು ಬರ್ರಿ ನೋಡೋಣ ' ವೆಂದು ಹೇಳದರು. 
ಸತ್ತು ಬದ್ದ ಮುತ್ತಿನಂಥ ಮಗುವನ್ನು ಎತ್ತಿಕೊಂಡು ಬರುವರಾರು? ಕಡೆಗೆ 
ತಂದೆಯೇ ಹಾಗೂ ಹೀಗೂ ದು:ಖವನ್ನು ಹತ್ತೊತ್ತಿ ಕೂಸನ್ನೆತ್ತಿಕೊಂಡು 
ಬ೦ದು ಶ್ರೀಗಳವರೆದುರಿಗೆ ಮಲಗಿಸಿದನು. ಜನರು ಒಬ್ಬರ ಮೇಲೊಬ್ಬರು 
ಮುಗಿಜದ್ದು ಮಗುವಿನ ಮೋರೆಯನ್ನು ನೋಡುತ್ತಿದ್ದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 79 


ಮಗುವಿನ ಸು೦ದರವಾದ ಮುಖವು ತುಸವಾದರೂ ಕಂದಿಲ್ಲ. ಕು೦ದಿಲ್ಲ. 
ನಿದ್ದೆ ಹತ್ತಿ ಮಲಗಿದ್ದಂತೆ ತೋರುತ್ತಿದೆ. ಟೊ೦ಕದಲ್ಲ ಕಟ್ಟದ ಬಂಗಾರದ 
ಗೆಜ್ಜೆಯ ಉಡುದಾರವೂ ಕೈಯಲ್ಲಟ್ಟ ಬಂಗಾರದ ಖಡೆಗಳೂ ಕಾಲಲ್ಲಟ್ಟ 
ಬೆಳ್ಳೆಯ ಒಡವೆಗಳೂ ಹೊಳೆಯುತ್ತಲವೆ.ಗೆಜ್ಜೆ ಹಚ್ಚಿದ ಹೂವುಗಳ೦ದ 
ಅಲಂಕೃತವಾದ ಜುಲುಪೆಗಳೂ ಜೋತಾಡುತ್ತಲವೆ. ಇಂಥಾ ಮಗುವನ್ನು 
ನೋಡಿದ ಕೂಡಲೆ ಜನರ ಕಣ್ಣುಗಳು ಪುನ: ಅಶ್ರುಪೂರಿತವಾದವು. 
ಅಯ್ಯೋ! ಮನ್ಯಥನ೦ಥ ಮಗುವನ್ನು ಇಟ್ಟುಕೊಳ್ಳುವುದಕ್ಕೆ ತಾಯಿ- 
ತಂದೆಗಳಗೆ ಅದೃಷ್ಟವಿಲ್ಲದೆ ಹೋಯುತಲ್ಲಾ! ಛೀ ವಿಧಾತಾ! ತಪ್ಪು. ಕ 
ಜಡಖಖ೦ಗೆ ವಿವೇಕಮದೆಲ್ಲ ಬಂದುದೋ" ಎ೦ಬ ಉಕ್ತಿಯು ಇಷ್ಟು 
ದಿವಸ ಕವಿ ಕಲ್ಲನೆಯೆಂದು ತಿಆದದ್ದೇ ನಮ್ಮ ತಪ್ಪು. ನೀನು 
ಜಡಜಜನಾದ್ದರಿಂದ ಮನುಷ್ಯರ ಸಂಕಟಗಳನ್ನು ತುಸುವಾದರೂ 
ತಿಆಂಖಲಾರೆ. ಇಂಥಾ ಮಾಡಬಾರದ ಕೆಲಸವನ್ನು 
ಮಾಡುತ್ತಿರುವುದರಿ೦ದಲೇ ನಿನಗೆ ಭೂಲೋಕದಲ್ಲ ಪೂಜೆಯುಲ್ಲದೆ 
ಹೋಗಿದೆ ಕಂಡೆಯಾ! ಇನ್ನಾದರೂ ಹಣೆಯಬರಹವನ್ನು ಬರೆಯುವಾಗ 
ಎಚ್ಚರ ಪಡು, ಎಂಬೀ ಉದ್ಗಾರಗಳು ಅವರ ಬಾಯುಂದ ಹೊರಟವು. 


ಸ್ವಾಮಿಗಳು ಎಲ್ಲವನ್ನೂ ನೋಡಿದರು. ಕೇಳದರು. ಅವರಿಗೂ 
ವ್ಯಸನವಾಯಿತು. ಕೂಡಲೆ ದೇವರನ್ನು ಧ್ಯಾನಿಸಿ ಮಗುವಿನ ಬಾಯಲ್ಲ 
ತೀರ್ಥವನ್ನು ಹಾಕಿ ಶ೦ಖೋದಕದಿ೦ದ ಪ್ರೋಕ್ಷಿಸಿದರು. ಮಗುವು 
ಒಮ್ಮಿ೦ದೊಮ್ಮೆ ನಿದ್ದೆಯಿಂದ ಎಚ್ಚತ್ತ೦ತೆ ಅವ್ವಾ ಅವ್ವಾ ಎ೦ದು ಒದರುತ್ತಾ 
ಎದ್ದು ಕುಳತಿತು. ಆಹಹಾ! ಆಗಿನ ಆನ೦ದದ ಕಲಕಲವನ್ನು ಏನೆಂದು 
ಹೇಳೋಣ! ತಾಯಿಯಂತೂ ಓಡಿಬ೦ದು ಮಗುವನ್ನೆತ್ತಿಕೊಂಡು 
“ಅಯ್ಯೋ ನನ್ನ ಕಂದಾ! ಅರಗಿಳಯೇ! ಶ್ರೀ ಗುರುಗಳ ಹೊಟ್ಟೆಯಲ್ಲ 
ಪುನ: ಹುಟ್ಟ ಬಂದೆಯಾ" ಇಕೋ ನಿನ್ನ ಜನ್ಯದಾತರಿಗೆ ಸಾಷ್ಟಾ೦ಗವಾಗಿ 
ವಂದಿಸು. ಸ್ವಾಮಿ ಗುರುಗಳೇ. ಇದು ನನ್ನ ಮಗುವಲ್ಲ. ತಮ್ಮದೇ ಸರಿ, 
ಎಂದು ಅವರ ಕಾಲಗೆರಗಿ ಆನ೦ದಾಶ್ರುಗಳನ್ನು ಸುರಿಸಹತ್ತಿದಳು. 
ನೆರೆದವರೆಲ್ಲರೂ ಶ್ರೀಗಳವರ ಮಹಾತ್ಯೆಯನ್ನು ಪರಿಪರಿಯಾಗಿ ಕೊ೦ಡಾಡ 
ಹತ್ತಿದರು. ರುನಾಥರಾಯನು ಸ್ಥಾಮಿಗಳವರೆಗೆ ಅತ್ಯ೦ತ ಕೃತಜ್ಞನಾಗಿ 
ಮತ್ತೆ ಎ೦ಟಾನೆ೦ಟು ದಿವಸ ಅವರನ್ನು ತನ್ನ ಮನೆಯಲ್ಲಯೇ 
ಇಟ್ಟುಕೊ೦ಡು ಬ್ರಾಹ್ಮಣ ಭೋಜನವನ್ನು ನಡಿಸಿದನು. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 80 


ಸಾಧುಗಳ ಮಹಿಮೆಯು ಅಗಾಧವಾದದ್ದು. ಅವರಿಗೆ ಅಸಾಧ್ಯವೆ೦ಬ 
ವಸ್ತುವೇ ಇಲ್ಲ. 
ಶ್ರೀಪುರಂದರದಾಸರ ಚಿಕ್ಕ ಮಗುವಾದ ಅಶ್ವಪತಿಯು (1೦ವರ್ಷದವನು) 


ಶಿಲಾಮಯವಾದ ಹನುಮಂತದೇವರಿಗೆ ಪ್ರತ್ಯಕ್ಷವಾಗಿ ಊಟ 
ಮಾಡಿಸಿಬಟ್ಟನು. 


ಕನಕದಾಸನು ಉಡುಪಿಯಲ್ಲ ದೇವರಿಂದ ಆಭರಣಗಳನ್ನು ಇಸಕೊಂಡು 
ಅವನ್ನು ಒತ್ತೀ ಇಟ್ಟು ತನ್ನು ಹಸಿವೆಯನ್ನು ಹಿ೦ಗಿಸಿಕೊ೦ಡನು. 


ರಾಮದಾಸರೆ೦ಬವರು ಸತ್ತ ಆಕಳನ್ನು ಬದುಕಿಸಿದರು. 


ಒಬ್ಬ ಸತ್ತುರುಷರು ಹುಅಯ ಮೇಲೆ ಕೂತುಕೊಂಡು ಬಂದರೆ, 
ಮತ್ತೊಬ್ಬರು ಕಟ್ಟುತ್ತಿದ್ದ ಗೋಡೆಯನ್ನೇ ನಡಿಸಿಕೊ೦ಡು ಬ೦ದರು. 


ಆದರಿಂದಲೇ: 
0 


ಪುರಂದರದಾಸರು ವೈಶ್ಯ ಮಾದಮ್ಮನಾ। ವರಕುಮಾರಕನ ಬದುಕಿ 
ಸಿದರು ಗುರುಗಡಾ। ವ್ಯಾಸ ಮುನಿರಾಯರು ಭೂಪತಿಗೆ ಬ೦ದ! 
ದುಸ್ತರವಾದ ಕುಹಯೋಗವ ಜಡಿಸಿದರು ಗಡಾ। 
ಶಿರಿನಾರಾಯಣಯೋಗಿ( ಶ್ರೀಪಾದರಾಯರು) ವ್ಯಾಸಮುನಿಗೆ ಬಂದ! 
ಉರಗಬಾಧೆಯಕಳೆದು ಪಾಅಸಿದರು ಗಡಾ। 

ಹರಿಯೆ ಈ ಕಅಯುಗದೊಳಗೆ ನಿನ್ನ ಶರಣರು ಇಂಥ 

ಚರಿತೆ ಮಾಡಿಪ್ಪರು............... ಹರಿ ಶರಣರ್ಗೆ ಇದಿರುಂಟಿ॥ 


(ವಿಜಯದಾಸರು) 


ಎಂಬುದಾಗಿ ದಾಸರು ಒಕ್ಕಣಿಸಿದ್ದಾರೆ. 


ಘಿ ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 81 


೧೦ನೆಯ ಕಥೆ 
ಸೆಟ್ಯಾನು ಗುರಪಾದನಾದದ್ದು 


ಶ್ರೀಗಳವರು ಶ್ರೀಮಂತನ ಮಗುವೊಂದನ್ನು ಬದುಕಿಸಿದ ಸುದ್ದಿಯು 
ಹಾಹಾ ಅನ್ನುವುದರೊಳಗೆ ಊರಲೆಲ್ಲ ಹಚ್ಚಿತು. ಲೋಕದಲ್ಲ ಒಳ್ಳೇ 
ವಸ್ತುವಿಗೆ ಹೆಸರಿಡುವ ಜನರೇ ಹೆಚ್ಚು. ಅದರಂತೆಯೇ ಈ ಮಾತನ್ನು 
ಅನೇಕರು ಅಲ್ಲಗೆಳೆದರು. ಜನನ-ಮರಣಗಳೆರಡೂ ದೇವರ 
ಕೃಪೆಯಲ್ಲರತಕ್ಷವು. ಎಂಥ ಮಾನವನಿಗೂ ಇವು ಸಾಧ್ಯವಿಲ್ಲ. ಹಾರುವರ 
ಗುರುವೊಬ್ಬನು ಸತ್ತ ಹುಡುಗನನ್ನು ಬದುಕಸಿದನಂತೆ. ಇದು ಸುಮ್ಮನೆ 
ಟೊಪ್ಪಿಗೆ ಹಾಕತಕ್ಷ ಮಾತು. ಹಾಗಾದರೆ ಈ ಹೊತ್ತೇ ಆತನನ್ನು ಪರಿಕ್ಷಿಸಿ 
ಜಡೋಣ. ನಡೆಯಿರಿ. ಹೀಗೆ೦ಬುದಾಗಿ ಕೆಲವು ತಿಳುವಳಕೆಯಿಲ್ಲದ 
ಹುಂಬ ತರುಣರು ಹುರಿದುಂಬದರು. ಬಹು ಜನರು ಇವರ ಮಾತನ್ನು 
ತಿರಸ್ಥರಿಸಿ:- ಆ ಗುರುಗಳು ಸಾಮಾನ್ಯರಲ್ಲ. ಮಹಾತ್ಮರು 
ಮಹಾಯೋಗಿಗಳು. ಬೇಕಾದದ್ದನ್ನು ಮಾಡಬಲ್ಲರು. ತಿಳಯದೆ ಬಡ 
ಬಡಿಸಬೇಡಿರಿ. ಕೆಟ್ಟೀರಿ. ದೊಡ್ಡವರನ್ನು ಪರೀಕ್ಷಿಸುವುದು ಒಳತಲ್ಲ. ಎ೦ದು 
ಬುದ್ಧಿಹೇಳದರು; ಆದರೆ ಇವರ ಬುದ್ಧಿಯ ಮಾತನ್ನು ಕೇಳುವವರಾರು? 
ತರುಣರು ತಮ್ಮ ತಾರುಣ್ಯದ ಮದದಲ ಇದೊಂದನ್ನು ಲಕ್ಷಿಸಲಲ್ಲ. 
ನಡದೇಜಟ್ಟರು. ಹೋದವರೇ ಒಬ್ಬ ಬಡ ಕೂಅಕಾರನ ಮಗನಾದ " 
ಸೆಟ್ಯಾ' ಎ೦ಬ ಹುಡುಗನಿಗೆ ಹೆಣದ ವೇಷವನ್ನು ಹಾಕಿ ಕೈವಾಅಯನ್ನು 
ಕಟ್ಟ ಅದರಲ್ಲ ಆತನನ್ನು ಕುಳ್ಳರಿಸಿದರು. ಸೆಟ್ಯಾನು ಉಸಿರು 
ಚಗಿಹಿಡಿದುಕೊ೦ಡು ಕುಳತಿದ್ದನು. ಕೆಲವರು ಹತ್ತರ ಕುಳತು 
ಅಳುತ್ತಿದ್ದರು.ಅ೦ತೂ ನೋಡುವವರಿಗೆ ಹೆಣವೆಂಬಂತೆ ತೋರುವ 
ಹಾಗೆಯೇ ಮಾಡಿದರು. ಆಯಿತು. ಅವರಲ್ಲ ಮುಖ್ಯಸ್ಥರಾದ ಹಲವರು 
ಗುರುಗಳ ಹತ್ತರ ಬಂದು ಕಣ್ಣೀರು ಸುರಿಸುತ್ತ:- ನಮ್ಮ ಹುಡುಗನೊಬ್ಬನು 
ಮರಣಹೊಂದಿದ್ದಾನೆ. ಆತನನ್ನಿಷ್ಟು ದಯಮಾಡಿ ಬದುಕಿಸಿ ಕೊಡಬೇಕು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 82 


ಎ೦ದು ಪ್ರಾರ್ಥಿಸಿಕೊ೦ಡರು. ಎಲ್ಲವೂ ಕಪಟಾಚರಣೆ ಮೋಸಕೃತ್ಯ. 
ಗುರುಗಳು ಜ್ಞಾನದೃಷ್ಟಿಯ೦ದ ನೋಡಿದರು. ಇವರ ತಂತ್ರವೆಲ್ಲ 
ತಿಳದುಹೋಯುತು. ಮಾಡಬೇಕೇನು? " ಜಯ ಲಕ್ಷ್ಮೀಪತೇ! ನಿನ್ನ 
ಮನಸ್ಸಿಗೆ ಬಂದಂತಾಗಲ, ಎಂದು ಉಚ್ಚರಿಸಿ, ಅವರ ಸಂಗಡ ಹೊರಟರು. 
ಕೂಡಲೆ ಜನರು ತಂಡ-ತಂಡವಾಗಿ ನೆರೆದರು. ನಿಮಿಷಾರ್ಧದಲ್ಲ 
ಅದೊಂದು ಕುಸ್ತಿಯ ಕಣದ೦ತಾಯಿತು. ವೇಷ ಹಾಕಿದ ತರುಣರಿಗೆ 
ಈಗ ಮುಗುಳುನಗೆ. ಹಾರುವರ ಗುರುವಿನ ಸತ್ವವನ್ನು 
ಬೈಅಗೆಳೆಯುವೆವೆಂಬ ಆನ೦ದದಲ್ಲ ಮುಳುಗಿ ಹೋಗಿದ್ದರು. 


ಸ್ವಾಮಿಗಳವರು ದೂರದಲ್ಲಿಯೇ ನಿಂತು ಇವರು ಹೂಡಿದ ಆಟವನ್ನೆಲ್ಲ 
ನೋಡಿದರು. ಅಕಸ್ಕಾತ್ತಾಗಿ ಅವರ ಬಾಯಿಂದ ಹೀಗೆ ಬಂದು ಜಣ್ಣತು; 
- “ ಅಪ್ಪಾ ! ಮೊನ್ನೆ ನಾವು ಬದುಕಿಸಿದ ಶ್ರೀಮಂತನ ಮಗನ ಜೀವವು 
ಇನ್ನೂ ಹೋಗಿದ್ದಿಲ್ಲ. ಆದರಿಂದ ಆತನು ಖದುಕಿದನು: ಆದರೆ ನಿಮ್ಮ 
ಹುಡುಗನ ಜೀವವು ಸಂಪೂರ್ಣವಾಗಿ ಹೋಗಿಖಟ್ಟರುವುದು. ಅಂದ 
ಮೇಲೆ ಇವನು ಬದುಕುವ ಆಶೆಯೇ ಇಲ್ಲ. ನಾವಾದರೂ ಏನು 
ಮಾಡೋಣ? ಇಷ್ಟು ಶಬ್ದಗಳು ಅವರ ಬಾಯಿ೦ದ ಬಂದಪೋ ಇಲ್ಲವೋ 
ಅಷ್ಟರಲ್ಲಯೇ ಮೋಸಗಾರರಾದ ತರುಣರು ಕೇಕೇ ಹೊಡೆದು ನಗಹತ್ತಿದರು. 
ಮತ್ತು ಸೆಟ್ಯಾನ ಹತ್ತರ ಬ೦ದು;- ಏಳಲೇ ಸೆಟ್ಯಾ, ಗುರುಗಳ ಸತ್ಯವು 
ತಿಳದುಹೋಯಖತು. ಇನ್ಯಾಕೆ ಕುಳತಿರುವೆ ಏಳು? ಎಂದು ನಗು 
ಮಾತನಾಡಿದರು; ಚಪ್ಪಾಳೆ ಹೊಡೆದರು; ಗರ್ಜಸಿದರು' ಏನಾದರೇನು” 
ಸೆಟ್ಯಾನು ಏಳಲೇ ಇಲ್ಲ. ಆಹಾ! ಸುಳ್ಳಲ್ಲ. ಮಹಾತ್ಯರ ವಾಣಿಯು 
ವೇದವಾಣಿಯೆಂಬುದು ಸುಳ್ಳಲ್ಲ. ಭಕ್ತರ ಬಾಯಿಂದ ಬ೦ದದ್ದನ್ನು 
ಭಗವಂತನು ತನ್ನುದೆಂದೇ ತಿಳದು ಅದನ್ನು ತಲೆಯ ಮೇಲೆ 
ಹೊತ್ತುಕೊ೦ಡು ನಡೆಸುತ್ತಿರುವನು. ಅ೦ದ ಮೇಲೆ ಕೇಳುವದೇನು? ಯಾವ 
ಪರಮಾತ್ಮನು ಹಿಂದಕ್ಕೆ 

ಸತ್ಯ ವಿಧಾತು೦ ನಿಜಭೃತ್ಯ ಭಾಷಿತಂ। 

ವ್ಯಾಪ್ಲಿಂಚ ಭೂತೇಷ್ಟಖಲೇಷು ಚಾತ್ಯನಃ॥ 

ಅದೃಶ್ಯತಾತ್ಯದ್ಧುತರೂಪಮುದ್ಧ್ದಹನ್‌। 

ಸ್ವ೦ಭೇ ಸಭಾಯಾಂ ನ ಮೃಗಂ ನ ಮಾನುಷಂ॥ 


(ಭಾಗವತ) 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 83 


ತನ್ನ ಪರಮಭಕ್ತನಾದ ಪ್ರಲ್ಹಾದನ ನುಡಿಯನ್ನು ಸತ್ಯಮಾಡಬೇಕೆ೦ದು 
ಮೃಗವೂ ಅಲ್ಲ- ಮನುಷ್ಯನೂ ಅಲ್ಲದ೦ಥ ಅದ್ಭುತವಾದ 
ರೂಪವೊಂ೦ದನ್ನು ಧರಿಸಿಕೊಂಡು ಸಭಾಸ್ತಂಭದಿಂದಲೇ ಹೊರಹೊರಟು 
ಬ೦ದನೊ, ಅದೇ ಸ್ವಾಮಿಯು ಈಗ ಪ್ರಲ್ಹಾದಾ೦ಶರಾದ ಶ್ರೀಗಳವರ 
ನುಡಿಯನ್ನು ಸತ್ಯ ಮಾಡದೆ ಹೋದಾನೇ? ಅದನ್ನೇ ದಿಟವಾಗಿ ಮಾಡಿ 
ಬಟ್ಟನು. ಇದಕ್ಕೇ ಅಲ್ಲವೇ? 


“ ಇಂದಿರಾಪತಿ ಅವರ ಮುಂದೆ ಕುಣಿಯುವನೋ। 
ಅ೦ದ ವಚನವ ನಿಜಕೆ ತಂದು ಕೊಡುವನೊ'॥ 


ಎಂಬುದಾಗಿ ದಾಸರು ಹೇಆಕೊಂಡದ್ದು; ಆದರೆ ತಾರುಣ್ಯ ಭರದಲ್ಪದ್ದ 
ತರುಣರಿಗೆ ಈ ಯೋಚನೆಯು ಹುಟ್ಟಅಲ್ಲ. ಗುರುಗಳು ಮನೆಗೆ ಹೋದರು. 
ಕಡೆಗೆ ಅವರು ಏಳಲೇ ಸೆಟ್ಯಾ, ಎ೦ದು ಅವನ ಕೈ ಹಿಡಿದು ಎಚ್ಚಸಹೋದರು. 
ನಿಜವಾಗಿಯೂ ಸೆಟ್ಯಾನು ಸೆಟದೇ ಹೋಗಿದ್ದನು. ಏಳುವದು ತಾನೇ 
ಹೇಗೆ? ಆಗ ಅವರ ಎದೆ ಧಸಕ್ಕೆ೦ದಿತು. ಮೋರೆಯು ಕಪಿಟ್ಟತು. ಜನರು 
ಈ ಮೋಸ ಕೃತ್ಯುವನ್ನೆಲ್ಲ ನೋಡಿ ಬಾಯಿಗೆ ಬಂದ ಹಾಗೆ ಬಯ್ಯಹತ್ತಿದರು. 
ಸೆಟ್ಯಾನ ತಾಯಿಯಂತೂ ಎದೆ ಎದೆ ಬಡಕೊ೦ಡು ಆಕ್ರೋಶ 
ಮಾಡುತ್ತಾ:- ಎಲೈ ನೀಚರಿರಾ! ನನ್ನ ಇದ್ದೊಬ್ಬ ಮುದ್ದು ಮಗನನ್ನು 
ಸದ್ದಿಲ್ಲದೆ ಕರಕೊ೦ಡು ಹೋಗಿ ಅಲ್ಲದ ಸಲ್ಲದ ವೇಷವನ್ನು ಹಾಕಿ 
ಕೊ೦ದಿರುವಿರಿ. ಆತನನ್ನು ಬದುಕಿಸಿ ಕೊಟ್ಟರೆ ನೆಟ್ಟಗಾಯಿತು. ಇಲ್ಲದಿದ್ದರೆ 
ಸರಕಾರದಲ್ಲ ಫಿರ್ಯಾದು ಮಾಡಿ ನಿಮ್ಮನ್ನು ಸಾಲು ಗಲ್ಲಗೆ ಹಾಕಿಸುವೆನು. 
ಎಚ್ಚರಿಕೆಯುಂದಿರ್ರಿ ಎ೦ದು ಗರ್ಜಸಹತ್ತಿದಳು. ಇದರಿಂದಂತೂ ಇವರ 
ಕೈಕಾಲೇ ಹೋದವು. ಕೆಟ್ಟ ಮೇಲೆ ಬುದ್ಧಿ ಬಂತೆಂಬಂತೆ ಯತಿವರರನ್ನು 
ಪರೀಕ್ಷಿಸಿದ್ದು ಮಹಾಪರಾದವಾಯತೆ೦ಬ ತಿಳುವಳಕೆಯು ಆಗ ಹುಟ್ಟತು. 
ಯತಿಗಳ ಮುಂದಾದರೋ ಹೋಗಿ ನಿಲ್ಲುವಂತಿಲ್ಲ; ಸೆಟ್ಯಾನ ತಾಂಖಯು 
ಜಡುವಂ೦ತಿಲ್ಲ ಇವರಿಗೆ ಒಳ್ಳೇ ಚಗುವು ಬಂತು. ದುರ್ಜನರ 
ದುಷ್ಟಕೃತ್ಯಗಳಗೆ ಇಂಥ ಫಲ ಸಿಗುವುದೇ ಸರಿ. ಹಿಂದಕ್ಕೆ ಯಾದವರು 
ತಮ್ಮಲ್ಲ ಒಬ್ಬನಿಗೆ ಸ್ತ್ರೀ ವೇಷವನ್ನು ಹಾಕಿ ಒಳಗೆ ಒನಿಕೆಯನ್ನಿರಿಸಿ ಶಕೆ 
ಗರ್ಭಣಿಯಾಗಿದ್ದಾಳೆ; ಏನು ಹಡೆಯುವಳೋ ಹೇಕೋಣವಾಗಬೇಕೆಂದು 
ಖಷಿಗಳ ಹತ್ತರ ಬಂದು ಕೇಳಕೊ೦ಡರಂತೆ. ಅದಕ್ಕೆ ಖುಷಿ ಅವರ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 84 


ಅ೦ತರ್ಯವನ್ನೆಲ್ಲ ತಿಳದವರಾಗಿ:- ಎಲೈ ಯಾದವರೇ! ಶಕೆ 
ಒನಿಕೆಯನ್ನು ಹಡೆಯುವಳು. ಅದರಿ೦ದಲೇ ನಿಮ್ಮ ಸಂಹಾರವಾಗುವುದು 
ಹೋಗಿರಿ. ಎಂದು ಹೇಳಚಟ್ಟರಂ೦ತೆ. 


ಈ ತರುಣರು ಮಾಡಿದ್ದೂ ಇದೇ ಸಮಾಚಾರವಾಯಿತು. ಕಡೆಗೆ 
ವಿಧಿಯಿಲ್ಲದೆ ಸಣ್ಣ ಮೋರೆ ಮಾಡಿಕೊಂಡು ಸ್ವಾಮಿಗಳವರ ಹತ್ತಿರ ಬ೦ದು 
ಸಾಷ್ಟಾ೦ಗವಾಗಿ ವಂದಿಸಿ ನಾವು ಮಾಡಿದ ಮಹಾಪರಾಧವನ್ನು 
ಕ್ಷಮಿಸಬೇಕೆಂದೂ ಆ ಹುಡುಗನನ್ನು ಬದುಕಿಸಿಕೊಡಬೇಕೆ೦ದೂ 
ದೈನ್ಯದಿಂದ ಬೇಡಿಕೊಂಡರು. ಅ೦ಗಲಾಚಿದರು. ಶ್ರೀಗಳವರಿಗೆ ಕರುಣೆ 
ಬಂತು. ತತ್‌ಕ್ಷಣವೇ ಅವರಿಗೆ ಅಭಯವನ್ನಿತ್ತು ಯೋಗಶಕ್ತಿಯಿ೦ದ 
ಯಮಲೋಕಕ್ಕೆ ತೆರಳದರು. ಯಮನ ದರ್ಭಾರದಲ್ಲ ಇವರಿಗೆ 
ಬಹುಮಯರ್ಯಾದೆಯಾಲಯುತು. ನಮ್ಮ ಸೆಟ್ಯ್ಯಾಯೆ೦ಬ ಹುಡುಗನ 
ಜೀವವನ್ನು ಕೊಡಬೇಕೆಂದು ಕೇಳಕೊ೦ಡರು. ಯಮನು ತಥಾಸ್ತು 
ಅಂದನು. ಶ್ರೀಗಳವರು ಬಂದು ಬಟ್ಟರು. ಅತ್ತ ಸೆಟ್ಯಾನು ಕಣ್ಣು ತಕ್ಕೊಂಡು 
ಕುಳಿತಿದ್ದನು. ಸೆಟ್ಯಾನ ತಾಯಿಗೂ ಜನರಿಗೂ ಆದ ಆನಂದವನ್ನು 
ಇಷ್ಟೆ೦ದು ಹೇಳತೀರದು. ಚೇಷ್ಟೆ ಮಾಡಲೆಳಸಿದ ತರುಣರಿಗಂತೂ 
ಶ್ರೀಗಳವರೇ ಸಾಕ್ಷಾತ್‌ ಶಂಕರನೆಂಬ ಭಾವನೆಯಾಲುತು. ಅವರು 
ಸೆಟ್ಯಾನನ್ನು ಕರಕೊಂಡು ಬಂದು ಸ್ವಾಮಿಗಳವರ ಪಾದಕ್ಕೆ ಕೆಡಹಿ 
ತಮ್ಮಿಂದಲೇ ಈತನ ಪುನರ್ಜನ್ಮ್ಯುವಾದ೦ತಾಯಿತು. ಅದರಿಂದ ತಮ್ಮ 
ಹೆಸರನ್ನೇ ಇಟ್ಟು ಈತನನ್ನು ಆಪಿೀೀರ್ವದಿಸಬೇಕು, ಎಂದು 
ಬೇಡಿಕೊ೦ಡರು.ಆಗ ಶ್ರೀಗಳವರು ಅಂತಃಕರಣದಿಂದ “ ಗುರುಪಾದ" 
ಎಂಬ ಹೆಸರು ಇಡ ಹೇಳ ಆಶೀರ್ವಾದ ಮಾಡಿ ಕಳಸಿದರು. 


ಲೋಕದಲ್ಲ ಸಾಮಾನ್ಯ ಜನನಿಂದೆಯೇ ಪಾಪಕರವೆಂದು 
ಹೇಳುತ್ತಿರುವಾಗ ಸತ್ಪುರುಷರ ನಿಂದೆಯಂತೂ ಮಹಾ ಅನರ್ಥಕ್ಕೆ 
ಕಾರಣವೆಂದು ಬೇರೆ ಹೇಳಬೇಕೆ? ಅವರು ಶಾಪಾನುಗ್ರಹ ಶಕ್ತಿಯುಳ್ಳವರು. 
ಅಸಾಧ್ಯ ಕಾರ್ಯಗಳನ್ನೂ ಸಾಧ್ಯವಾಗಿ ಮಾಡಿ ತೋರಿಸತಕ್ಕ ಅಗಾಧ 
ಶಕ್ತಿಯುಳ್ಳವರು. ಇಂಥಾ ಮಹಾಮಹಿಮರನ್ನು ಕೆಣಕಿದರೆ ಪಾಮರರಾದ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 55 


ನಮ್ಮ ಗತಿಯೇನಾದೀತೆಂಬುದನ್ನು ಪ್ರತಿಯೊಬ್ಬ ಮಾನವನೂ ಲಕ್ಷದಲ್ಲಿ 
ಇಟ್ಟು ನಡೆಯಬೇಕು. ಈ ವಿಷಯದಲ್ಲ ಒಳ್ಳೇ ಅನುಭವಿಕನಾದ ಒಬ್ಬ 
ಕವಿಯು ಹೀಗೆ ಹೇಳಕೊಂಡಿದ್ದಾನೆ. 
ರಕ್ಕಸನು ಮನೆಯವರ ಕಂಡರೆ! ಕರ್ಕಶನು ನೆರೆಹೊರಗೆ ಸರ್ವರ। 
ಸೊಕ್ಕಿ ವೆಕ್ಶಸನಾಗಿ ಗರ್ವದಿ ದಿಕ್ಕರಿಸಿ ನುಡಿವ 
ಉಕ್ಕಿ ಉರಿವುತ ಉತ್ತಮರುಗಳು। ಒಕ್ಕಅಗೆ ಸೀರೆರೆವನಕಲಾ। 
ಮಕ್ಕಳಾಟಕೆಯಂತೆ ಚೆಕ್ಕನೆ ಕೆಡುವನವನೆ೦ದಾ॥ 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 56 


೧೧ನೆಯ ಕಥೆ 
ದೇವತಾದರ್ಶನ 





ಯತಿವರ ದೂರದಿ ಮೃತಿಗೆರ್ಯಲಾಗಸ। ಪಥದೊಳು ಕಂಡಾನುತಿ 
ಸಿದ ಮಹಿಮಾ॥ 
ರಾಘವೇ೦ದ್ರರಾಜತ ಗುಣಸಾ೦ದ್ರ॥ 

(ಜಗನ್ನಾಥದಾಸರು) 


ಒಮ್ಮೆ ಶ್ರೀಗಳವರು ಶಿಷ್ಯರಿಗೆ ಪಾಠ ಹೇಳುತ್ತ ಕುಳತಿದ್ದರು. ಹೇಳ 
ಹೇಳುತ್ತಿರಅಕ್ಕೆ ಒಮ್ಮಿ೦ದೊಮ್ಮೆ ಎದ್ದು ನಿಂತು ಆಕಾಶದ ಕಡೆಗೆ ದಿಟ್ಟಸಿ 
ನೋಡಿ ಅಲ್ಲಿಯೇ ಸಾಷ್ಟಾ೦ಗಹಾಕಿದರು. ಮತ್ತು ಮುಂದೆ ನಮ್ಮ 
ವಿಚಾರವೇನೆ೦ದು ಕೇಳ ತಲೆಯಲ್ಲಾಡಿಸಿ ಕುಳತುಕೊ೦ಂಡು ಬಟ್ಟರು. 
ಗುರುಗಳ ಈ ಕರಪಲ್ಲವಿಯು ಶಿಷ್ಯರಿಗೆ ತಿಳಯಲಲ್ಲ. ಅವರು 
ಗೊಂದಲದಲ್ಲ ಬದ್ಧರು. ಪಾಠ ಹೇಳುವ ಕಾಲಕ್ಕೆ ಹೀಗೆ ಮಾಡಿದ್ದನ್ನು 
ಅವರು ಎಂದೂ ನೋಡಿರಲಲ್ಲ. ಆದರಿಂದ ಅತೀವ ಸೋಜಗಗೊಂಡು 
ಗುರುಗಳನ್ನೇ ಕೇಳದರು. ಗುರುಗಳು ಪಾಠವನ್ನು ಅಷ್ಟಕ್ಕೇ ನಿಲ್ಲಸಿ: ಎಲೈ 
ಶಿಷ್ಯೋತ್ತಮರೇ! ಈ ಹೊತ್ತು "ಶ್ರೀಕೃಷ್ಣದ್ದೆ $ಪಾಯನ' ರೆಂಬ ಯತಿಗಳು" 
ದೇಹವಿಟ್ಟು ವಿಮಾನರೂಢರಾಗಿ ಸ್ವರ್ಗಲೋಕಕ್ಕೆ ತೆರಳದರು. ಅವರನ್ನು 


“ಇವರು ಉತ್ತರಾದಿ ಮಠದ ಯತಿಗಳು. ಆದರೆ ಸ೦ಸ್ಥಾನವನ್ನಾಳದವರಲ್ಲ. ಶ್ರೀ ಮದಾಚಾರ್ಯರ 
ತರುವಾಯ 14ನೇಯವರಾದ ಶ್ರೀ ವೇವವ್ಯಾಸತೀರ್ಥರಿ೦ದ-ಈ ಕೃಷ್ಣದ್ವೈಪಾಯನರು. 
ಶ್ರೀ ವೇದೇಶತೀರ್ಥರು- ವಿದ್ಯಾಪತಿತೀರ್ಥರು ಎ೦ಬ 3 ಜನರೂ ಸಂನ್ಯಾಸಮಾತ್ರ ಪಡೆದರು. 
ಸಂಸ್ಥಾನವು ಮುಂದೆ ಶ್ರೀವಿದ್ಯಾಧೀಶಸ್ವಾಮಿಗಳಗಾಯಿತು.( ಇವರ ಮಠವು ರಾಣೀಬೆನ್ನೂರಿನಲ್ಪದೆ) 
ಕೃಷ್ಣದ್ವೈಪಾಯನರು ಜ್ಯೇಷ್ಠ ಶುದ್ಧ ಪೌರ್ಣಿಮೆ ದಿವಸ ದೇಹವಿಟ್ಟರು. ಇವರ ವೃಂದಾವನವು 
ಮಳಖೇಡಕ್ಕೆ ಹೋಗುವ ದಾರಿಯಲ್ಲ ಕೃಷ್ಣಾ ಫ್ಹೇಶನ್ನದಿ೦ದ ನಾಲ್ಕು ಮೈಅನ ಮೇಲೆ ಇರುವ 
ಕುಸುಮೂರ್ತಿ ಎ೦ಬ ಊರಲ್ಲ ಚೀಮಾತೀರದೊಳಗೆ ಆದೆ. ಈ ವೃಂದಾವನದಿಂದ ಒಂದೇ 
ಒಂದು ಮೈಅನ ಮೇಲೆ ಕೃಷ್ಣಾ ಭೀಮಾಸಂಗಮದಲ್ಲ ಮ೦ತ್ರಾಲಯಮಠದ "ಜತಾಮಿತ್ರರೆ೦ಬ 
ಸ್ವಾಮಿಗಳವರ ಕಟ್ಟೆಯುದೆ. 

ಶ್ರೀಕೃಷ್ಣದ್ವೈಪಾಯನ ಯತಿಗಳನ್ನು ಮಹನೀಯರಾದ ಶ್ರೀ ಜಗನ್ನಾಥದಾಸರು ಹೇಗೆ ಹೊಗಳದ್ದಾರೆ 


ನೋಡಿರಿ. 

ಕೃಷ್ಣದ್ವೈಪಾಯನ ಗುರುರಾಯಾ। ಮನೋಃ। ಭೀಷ್ಟದಾಯಕ ಕರುಣದಿ ಪಿಡಿಕ್ಕೆಯ॥ 
ರಾಮಕೃಷ್ಣಪವನಾತ್ಮಖನ೦ಫ್ರಿ। ತಾಮರಸವ ಧೇನಿಸುವ ಪರಿವ್ರಾಜಾ॥। 
ಭೀಮಾತೀರಪಿಷ್ಟಲಭೂಜಾಮೂಲ। ಸೀಮೆಯೊಳಗೆ ರಾಜಸುವ ಯತಿರಾಜ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 87 





ಕಂಡು ವಂದಿಸಿದೆವು; ಮತ್ತು ನಮ್ಮನ್ನು ಎಂದು ಕರಕೊಂಡು 
ಹೋಗುತ್ತೀರೆ೦ದು ಕೇಳಲು ಅವರು ತಮ್ಮ ಎರಡು ಬೊಟ್ಟುಗಳನ್ನು 
ಮೂರು ಸಾರೆ ತೋರಿಸಿದರು. ಇದರಿಂದ ಇನ್ನೂ ಎರಡು ವರ್ಷ ಎರಡು 
ತಿಂಗಳು ಎರಡು ದಿವಸಕ್ಕೆ ನಾವು ದೇಹವಿಡುವೆವೆ೦ಬ ಸೂಚನೆಯನ್ನು 
ಮಾಡಿದಂತಾಯಿತು. ಅದರಿಂದ ಅವರ ಮಾತಿಗೆ ಸಮ್ಮತಿಸಿ 
ತಲೆಯಲ್ಲಾಡಿಸಿದೆವು. ಇಷ್ಟೇ ಈಗ ನಡೆದಿದ್ದು, ಎ೦ದು ವಿವರವಾಗಿ 
ಹೇಳದರು. ಮುಂದೆ ಪರೀಕ್ಷಿಸಲು, ಗುರುಗಳು ಹೇಳದ ವೇಳೆಗೆ 
ಶ್ರೀಕೃಷ್ಣದ್ವೈಪಾಯನ ಯತಿಗಳು ದೇಹವಿಟ್ಟದ್ದು ತಿ೬ಯಬಂತು. ಕೂಡಲೆ 
ಊರಲ್ಲೆಲ್ಲ ಸುದ್ದಿ. " ನಮ್ಮ ಗುರುಗಳು ಸ್ವರ್ಗಕ್ಕೆ ಹೋಗುವ ಯತಿಗಳನ್ನು 
ಕಂಡರೆ೦ದು' ಎಲ್ಲರಿಗೂ ಆಶ್ಚರ್ಯದ ಮೇಲೆ ಆಶ್ಚರ್ಯ! ಆ ಆಶ್ಚರ್ಯದ 
ಭರದಲ್ಲಿ - ನಮ್ಮ ಗುರುರಾಜ ಸಾರ್ವಭೌಮರಿಗೆ ಜಯ। ಶ್ರೀ ಮತ್ಸರ್ನಾಟಕ 
ಯತಿಕುಲತಿಲಕರಿಗೆ ಜಯ। ಎ೦ಬ ನಾಮಘೋಷವು ದಶ ದಿಕ್ಕುಗಳನ್ನು 
ತು೦ಜಜಟ್ಟತು. ಎಲ್ಲರೂ ಗುರುಗಳನ್ನು ಮನ:ಪೂರ್ವಕ ವಂದಿಸಿ 
ಹೊರಟುಹೋದರು. 

ಪರಮಾತ್ಯನನ್ನೇ ಸಾಕ್ಷತ್ಥಾರಿಸಿಕೊಳ್ಳುವಂಥ ಪರಮ ಭಾಗವತರಿಗೆ ಆತನ 
ಆಜ್ಞಾಧಾರಕರಾದ ದೇವತೆಗಳನ್ನು ಕಾಣುವುದು ಏನಾಶ್ಚರ್ಯವಾದೀತು? 


ಪೂರ್ವದಲ್ಲ ಶ್ರೀಪುರಂದರದಾಸರಿಗೆ ಪರಮಾತ್ಮನು ತಾನೇ ತುಪ್ಪದ 
ಜ೦ದಿಗೆಯನ್ನು ಹೊತ್ತು ತಂದು ಕೊಡಲಲ್ಲವೇ? 


ಹೆಳವನಕಟ್ಟ ಗಿರಿಯಮ್ಮನು ಮೊಸರು ಕಡೆಯುವಾಗ ಹೇಳುತ್ತಿರುವ 
ಹಾಡಿಗೆ ಮೆಚ್ಚ ಪ್ರತ್ಯಕ್ಷ ಬಾಲಗೋಪಾಲಮೂರ್ತಿಯು ಎದುರಿಗೆ ಬಂದು 
ಥೈ ಥೈ ಕುಣಿಯುತ್ತಿರಅಲ್ಲವೇ? 


ಈ ರೀತಿಯಾಗಿ ಅನೇಕ ಮಹಾತ್ಮರು ದೇವರ ಸಂಗಡ 
ಆಟವಾಡಿರುವರು. ಆದುದರಿಂದಲೇ ದಾಸರಾಯರು:- 


ಹರಿಭಕುತಿಯುಳ್ಳವರ ಶರೀರವೇ ಕುರುಕ್ಷೇತ್ರ ಇವರು! 
ನರರೆಂದು ತಿಳಯುವರೆ ನರಕವಾಸಿಗಳು ॥ಪ॥ 


ಎಂದು ಹೇಳಕೊ೦ಡಿರುವರು. 


ಘಿ ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 88 


೧೨ನೇ ಕಥೆ 
ಪಾದೋದಕ ಮಹಿಮೆ 


ಪಾದೋದಕ ತಂದು ದಿನದಿನ ಸೇವಿಸೆ! ಸಾಧುಗಳಾಧಿ ವ್ಯಾಧಿಗಳಳಯೆ। 
ರಾಘವೇ೦ದ್ರರಾಜತ ಗುಣಸಾ೦ದ್ರ॥ 
( ಜಗನ್ನಾಥದಾಸರು) 


ಶ್ರೀಗಳವರ ಮಹಾತ್ಕೃವು ಹನುಮಪ್ಪನ ಬಾಲದಂತೆ ಸರಸರನೆ ಬೆಳೆದು 
ಹೋಯಖತು. ಒಮ್ಮೆ ಕಡಪಾ ತಾಲೂಕು ಪುಘ್ಪಗಿರಿಯ೦ದ ಕೆಲ ಜನ 
ಸಾಧುಗಳು ಮಂತ್ರಾಲಯಕ್ಷೆಂದು ಹೊರಟರು. ಅವರು ಬರುವಾಗ 
ದಾರಿಯುದ್ದಕ್ಕೂ ರಾಯರ ಭಜನೆ ರಾಯರ ಸ್ತೋತ್ರ ರಾಯರ 
ಮಹಿಮಾವರ್ಣನೆ ಇದೇ ನಡೆದಿತ್ತು. ಅವರು ಹೇಳ ಕೇಳ ಸತ್ತುರುಷರು; 
ನಮ್ಮಂತೆ ಕಾಡು ಹರಟಿಗಳನ್ನು ಕೊಚ್ಚುತ್ತ ಆತ್ಯಪೌರುಷವನ್ನು ಹೇಳಕೊಳ್ಳುತ್ತ 
ಕಾಲಕಳೆಯುವರೇ? ಆದರೇನು ಶ್ರೀ ಪುರಂದರದಾಸರು ಒಕ್ಕಣಿಸಿದಂತೆ: 


ಹರಿಹರ ನಿಮ್ಮೊನೊಅಸಖಹುದು। 
ನರಜನರೊಅಸೋದು ಬಹುಕಷ್ಟ! 


ಎಂಬಂತೆ ಈ ಲೋಕದಲ್ಲ ಹರಿಹರರೊಅಮೆಗಿ೦ತ ನರರೊಅಮೆಯೇ 
ಕಡು ಕಷ್ಟವಾಗಿರುವುದು. ಯಾಕೆಂದರೆ ಅವರು ಯಾವದೊಂದಕ್ಕೂ 
ಒಂದೊಂದು ಹೆಸರಿಟ್ಟೇ ಇಡುವರು. ಇವರ ಕೂಡ ಮಾತನಾಡುವುದೂ 
ಕಷ್ಟ. ಬಡುವದೂ ಕಷ್ಟ. ಜನರ ಬಾಯಿ ಮುಚ್ಚುವವರಾರು? ಆದ್ದರಿಂದ 
ಸತ್ತುರುಷರಾದವರು ಇಂಥವರ ಮಾತುಗಳಗೆ ಕಿವಿಗೊಡುವುದಿಲ್ಲ. ತಾವು 
ಮಾಡುವ ಕಾರ್ಯವನ್ನು ಮಾಡುತ್ತಲೇ ಇರುವರು. ಅದರಂತೆಯೇ 
ಪುಷ್ಪಗಿರಿಯ೦ದ ಹೊರಟ ಸಾಧುಗಳೂ ರಾಯರ ಮಹಿಮಾ ವರ್ಣನ 
ನಡೆಸಿದ್ದರು. ಅವರ ಸ೦ಗಡ ಕೆಲವರು ಈ ತರದ ಜನರಿದ್ದರು. ಅವರಿಗೆ 
ರಾಯರ ವರ್ಣನೆಯು ಕಿವಿಶೂಅಯನ್ನುಂ೦ಟುಮಾಡಿತು. ಲೋಕದ 
ಸ್ವಭಾವವೇ ಹೀಗೆ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 59 


ಲೋಕವಾರ್ತಾನುಗಮನೆ ಜ೦ಹ್ಟಪ್ಯೇಕಾಸಹಸ್ರಶಃ। 
ಶ್ರೀಶವಾರ್ತಾನುಗಮನೆ ದ್ವಾತ್ರಿ೦ಶಬ್ದ೦ತ ಕೀಅತಾ:। 


[ಲೋಕವಾರ್ತೆಯಲ್ಲಾದರೋ ಒಂದೇ ನಾಅಗೆಯು ಸಾವಿರ 
ನಾಅಗೆಯಷ್ಟು ಕೆಲಸ ಮಾಡುವುದು.( ಬೇಕಾದಷ್ಟು ಹರಟುವುದು) ಅದೇ 
ಪರಮಾತ್ಮನ ಮಾತೆಂದರೆ ತೀರಿತು. ಮೂವತ್ತೆರಡು ಹಲ್ಲುಗಳ ನಡುವೆ 
ಸಿಕ್ಕಿಕೊಂಡು ಚಡುವದು. ಪಿಟ್ಟೆಂದು ಮಾತನಾಡುವುದಿಲ್ಲ.] 


ಇದಕ್ಕಾಗಿಯೇ ದಾಸರಾಯರು:- 


“ ಪುಸ್ತಕವನ್ನಿಟ್ಟು ಪುರಾಣ ಶಾಸ್ತ್ರಂಗಳ। 
ವಿಸ್ತರಿಸಿ ಹರಿಯ ಕಲ್ಯಾಣ ಗುಣಕಥೆಯ। 
ಸ್ರಸದಿಂ ಕುಳ್ಳರ್ದುಕೇಳೆ ಬಹು ವಿನಯದಅ। 
ಮಸ್ತಕವ್ಯಥೆ ಬಂದು ಮನೆಗೆ ಬಹೆನೀ॥ 
ಹಸ್ತದಿಂ ಹಣಬತ್ತ ಹಚ್ಚಡ೦ಗಳಕೊಟ್ಟು| 
ವಿಸ್ತರಿಸಿ ಬನುಗು ಚರಿತ್ರ ಲಾಅಸುತ। 
ದುಸ್ತರ್ಕಲೆತ್ತ ಚದುರಂಗ ಪಗಡೆಗಳುದ! 
ಯಾಸ್ತಮಾನದ ತನಕ ನೀನೇಳದಿಹೆ ಮರುಳೆ 
ದರ್ಮೇಂದಿಯಕ್ಕೆ ದಟ್ಟಡವಿಯ ನಿಡಲೊಲ್ಲಿದು! 
ಷ್ಠರ್ಮೇಂ೦ದ್ರಿಯಕ್ಕೆ ಕಾಲ್ಗೆರಗುತಿಹೆ ನೀ ಮರುಳೆ॥'' 
(ಪುರಂದರದಾಸರು) 
“ ಕಲ್ಪನಾಕಥೆಗಳಅ ಮಮತೆತೋವರ್ವರು ನಿಮ್ಮ ಸಂ। 
ಕಲ್ಪಕಥೆಗಳಅ ಕಳೆಯರು ನಿಮಿಷಾ॥'' 
(ಕನಕದಾಸರು) 


ಇತ್ಯಾದಿಯಾಗಿ ಹೇಳಕೊ೦ಡಿರುವರು ಇರಲ. 
ಆಗ ಈ ಹರಟೆಹೊಡೆಯುವ ಜನರು ಸಾಧುಗಳನ್ನು ಕುರಿತು:- ಸಾಕು 
ಸಾಕು ನಿಮ್ಮ ಡ೦ಭಾಟಾರ, ಚಿತ್ತಶುದ್ಧಿಯಿ೦ದ ಭಜನೆಮಾಡದೆ ಬರೇ 


ದಾರಿಯುದ್ದಕ್ಕೂ ವರ್ಣಿಸುತ್ತ ಹೋದರೆ ನಿಮ್ಮಲ್ಪ ಭಕ್ತಿಯುಂಟಿಂದು ಯಾರು 
ತಿಳಯುವರು? ಇದೆಲ್ಲ ನಮ್ಮ೦ಥ ಲೌಕಿಕರಿಗೆ ಟೊಪ್ಪಿಗೆ ಹಾಕುವ ಮಾತು, 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨೦ 


ಉದರ ವೈರಾಗ್ಯ. ಎಂಬುದಾಗಿ ಧಿಕ್ಕರಿಸಿ ನುಡಿದರು. ಸಾಧುಗಳಗೆ ನಗೆ 
ಬಂತು. ಯಾವ ಮಹಾತ್ಮರ ಗುಣವರ್ಣನೆಯ ಅಣು ಮಾತ್ರವೂ ಕೂಡ 
ಕಿಪಿಯಲ್ಲ ಅಮೃತಧಾರೆಯನ್ನು ಸುರುವಿದಂತಾಗಿ ಮುಕ್ತಿದಾಯಕ 
ವಾಗಿರುವುದೋ ಅಂಥವರ ನಾಮಾಮೃತ ವೇ. ಇವರಿಗೆ 
ಕರ್ಣಶೂಅಯನ್ನುಂಟು ಮಾಡಿತಲ್ಲ! ಆಗಲ " ಭಿನ್ನರುಚಿರ್ಜಿ ಲೋಕ:' 
ಎಂಬಂತೆ ಲೋಕದಲ್ಲ ವಿಚಿತ್ರತರದ ಜನರಿರುವರು, ಮಾಡತಕ್ಕದ್ದೇನು? 
ಎಂಬುದಾಗಿ ನುಡಿದು ಮನಸ್ಸಿನಲ್ಲಿಯೇ ರಾಯರ ಗುಣವರ್ಣನೆಯನ್ನು 
ಮಾಡುತ್ತ ನಡೆದರು. ಮಾನಸಕ್ರಿಯೆಗಳಗೆ ಯಾರ ಹೆದರಿಕೆಯೇನು? 
ಮುಂದೆ ತಾಸೆರಡು ತಾಸುಗಳು ಕಳೆದವು. ಅದೇನಾಲುತೋ ತಿಳಯದು. 
ಒಮ್ಮಿ೦ದೊಮ್ಮೆ ಧಿಕ್ಕರಿಸಿ ನುಡಿದ ಜನರ ಕೈಕಾಲೇ ಹೋದಂತಾಯಿತು. 
ನಡುಮಾರ್ಗದಲ್ಲಯೇ ಕುಳತು ಬಟ್ಟರು. ಮೇಲಕ್ಷೇಲಳಕ್ಸೂ ಬಾರದು. 
ಆಗ ಅವರಿಗೆ ಹೊಳೆಯಿತು. ಇದೆಲ್ಲ ರಾಯರ ಮಹಾತ್ಯೆಯೆಂದು. ಕೂಡಲೆ 
ಪಶ್ಚಾತ್ತಾಪವನ್ನು ಪ್ರಕಟಸಿ ರಾಯರನ್ನು ಬೇಡಿಕೊಳ್ಳಹತ್ತಿದರು. ನಮ್ಮಂಥ 
ಮಂದಮತಿಗಕಳಾದ- ಚಪಲಚಿತ್ತರಾದವರ ಮಾತು ಇಷ್ಟೇ ಸರಿ. " ಪಂಕಟ 
ಬಂದಾಗ ವೆಂಕಟರಮಣ ನೆನ್ನುವುದು. ಆಗ ರಾಂಶುರು 
ಅಂತ:ಕರಣದಿಂದ ಸಾಧುಗಳ ಸ್ವಪ್ನದಲ್ಣ ಕಾಣಿಸಿಕೊಂಡು" ನಮ್ಮ 
ಪಾದೋದಕವನ್ನು ಅವರಿಗೆ ಹಾಕಿರಿ; ಅ೦ದರೆ ಗುಣವಾಗುವುದು, 
ಎಂಬುದಾಗಿ ಅಪ್ಪಣೆ ಕೊಟ್ಟರು. ಅದರಂತೆ ಸಾಧುಗಳು ರಾಯರ 
ಪಾದೋದಕವನ್ನು ದಿನಾಲು ಕೊಡಹತ್ತಲು ಅವರ ಕ್ಷೀಣತೆ- 
ದುರ್ಬಲತ್ವಗಳೆಲ್ಲ ಹೋಗಿ ಮೊದಅನ೦ತಾದರು. ಯಾರ ಪಾದೋದಕ 
ಮಹಿಮೆಯೇ ಇಷ್ಟು ವಿಚಿತ್ರವಾಗಿರುವದೋ ಅ೦ಥ ಮಹನೀಯರ ಪತ್ಯಕ್ಷ 
ದರ್ಶನದ ಮಹಿಮೆಯನ್ನ೦ತೂ ಕೇಳತಕ್ಕದ್ದೇನು? ಅವರು ನರರಲ್ಲ ಸುರರೇ 
ಸರಿ, ಎಂದು ಕೊಂಡಾಡುತ್ತ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ 
ತಕ್ಕೊಂಡು ಧನ್ಯರಾದರು. 


ಇದೇ ಮೇರೆಗೆ- ನಗರದ( ವೇಣುಹಮುರ-ಬದನೂರು) ಸಂಸ್ಥಾನಿಕನು 
ಒಮ್ಮೆ ಏನೋ ಕಾರಣದಿಂದ ತನ್ನು ರಾಜ್ಯದಲ್ಲ ಬ೦ದ ರಾಯರಿಗೆ 
ಅಪಮಾನ ಮಾಡಲು, ಆತನ ದೇಶದಲ್ಲ ಅಖಂಡವಾದ ಮರಕ್ಕೆ 
ಉಂಲಾಯುತು. ಆಗ ಮಹಾದೇವರು ಸ್ವಷ್ನದಲ್ಲ ಬಂದು:- ರಾಯರನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 91 


ಪ್ರಸನ್ನೀಕರಸಿಕೋ: ಇಲ್ಲವಾದರೆ ನೆಟ್ಟಣಾಗಲಕ್ಕಿಲ್ಲವೆಂದು ಹೇಳ 
ಹೋದಂತಾಯುತು. ಆದರಿಂದ ಸ೦ಸ್ಥಾನಿಕನು ಬುದ್ಧಿಬ೦ದವನಾಗಿ 
ಕೂಡಲೆ ಶಿಕಾರಿಮುರಕ್ಕೆ ಹೋಗಿ ಅಲ್ಲದ್ದ ರಾಯರನ್ನು ಕ್ಷಮಾಪಣೆ 
ಬೇಡಿಕೊಂಡು ತನ್ನ ಊರಿಗೆ ಕರಕೊಂಡು ಬಂದನಂತೆ. ರಾಯರ ತಪ: 
ಸಾಮರ್ಥ್ಯದಿಂದ ಆತನ ದೇಶದಲ್ಲ ಹನ್ನೆರಡು ವರ್ಷ ಮಳೆ-ಬೆಳೆ 
ಇಲ್ಲದಿದ್ದರೂ ದುರ್ಜಕ್ಷವು೦ಟಾಗಲಲ್ಲ. 


ಅತ ಏವ ಜಗನ್ನಾಥದಾಸರು 


“ ದ್ವಾದಶವರ್ಷಾನ್ನೋದಕಸಲಸಿದಿ। ಮೇದಿನಿಪತಿಗೆ ಮಹಾ 
ದಯವಂತಾ॥ 
ರಾಘವೇ೦ದ್ರರಾಜತಗುಣಸಾ೦ದ್ರಾ””। 


ಎಂಬುದಾಗಿ ಹೇಳಕೊಂಡಿದ್ದಾರೆ. 


“ ಬಲ್ಲವನೇ ಬಲ್ಲ ಬೆಲ್ಲದ ಸವಿ' ಎಂಬಂತೆ ಮಹಾನುಭಾವರ ಮಹಿಮಾ 
ವಿಶೇಷವನ್ನು ಅಂಥ ಮಹಾನುಭಾವರೇ ಬಲ್ಲರಲ್ಲದೆ ನಮ್ಮಂಥ 
ನರಕುರಿಗಳು ತಿಳಯಲಾರೆವು. ಹಿ೦ದಕ್ಕೆ ಕೌರವನಲ್ಲ ಮಧ್ಯಸ್ಥಿಕೆಗೆ ಬಂದ 
ಶ್ರೀಕೃಷ್ಣ ಮೂರ್ತಿಯನ್ನು ಅವತಾರಿಕ ಪುರುಷನೆಂದು ತಿಆಯುವದಂತೂ 
ಒತಟ್ಟಗಿರಅ; ಈತನೊಬ್ಬ ಸಾಮಾನ್ಯ ಗೊಲ್ಲನೆಂದೇ ತಿಳದು ಕಂಬಕ್ಕೆ 
ಕಟ್ಟ ಹಾಕುವ ಯೋಚನೆಯನ್ನು ಕೌರವಾದಿಗಳು ಮಾಡಲಲ್ಲವೇ? ಅದೇ 
ಭಕ್ತ ಶಿಖಾಮಣಿಯಾದ ವಿದುರನು, “ಈತನೇ ಸಾಕ್ಷಾತ್‌ ಪರಮಾತ್ಮನೆಂದು" 
ಬಗೆದು ಎಲ್ಲಿಯೋ ಒ೦ದು ಮುಕ್ಕು ಹಾಲನ್ನು ಕುಡಿಯಲಕ್ಷೆ ಕೊಡಲು, 
ಭಗವಂತನು ಅದನ್ನೇ ಸಮುದ್ರದೋಪಾದಿ ಕಾಲುವೆ ಹರಿಸಿ ಬಟ್ಟು 
ವಿದುರನ ಭಾಗ್ಯವನ್ನು ಕೊಂಡಾಡಿದನು. 


ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨೦ 


೧೩ನೇಯ ಕಥೆ 


ಶಿಷ್ಯನ ಮಗುವನ್ನು ಕಾಪಾಡಿದ್ದು 
ಐ 
ಜಸಿಅ೦ದಳಲುವ ಶಿಶುವಿಗೆ ಚೈಲಾ। ಗಸದಅ ನಿಅಸಿದ್ಯೋ ಅಸಮ 
ಮಹಿಮನೆ। 
ರಾಘವೇ೦ದ್ರರಾಜತಗುಣಸಾ೦ದ್ರಾ”। 
( ಜಗನ್ನಾಥದಾಸರು) 


ಮಂತ್ರಾಲಯದ ಸಮೀಪದಲ್ಲಿ ಗಣದಾಳವೆಂಬುದೊಂದು 
ಊರು೦ಟು. ಇಲ್ಲಿಯ ಜೀವಣರಾಯನೆಂಬೊಬ್ಬ ಗೃಹಸ್ಥನು ರಾಯರಲ್ಲ 
ಅತ್ಯ೦ತ ಭಕ್ತಿಯುಳ್ಳವನು. ಯಾವದೋ ಒ೦ದು ಪರ್ವಕಾಲವು ಒದಗಿತು. 
ತುಂಗಭದ್ರಾ ಸ್ನಾನ ಮಾಡಿಕೊಂಡು ರಾಯರ ದರ್ಶನ ತಕ್ಕೊಂಡು 
ಬರಬೇಕೆಂದು ಮಂತ್ರಾಲಯಕ್ಕೆ ಹೊರಟನು. 


ತುಂಗಭದ್ರಾಪಯ:ಪಾನಂ ನಾಕೇ ಪೀಯೂಷಭೋಜನಂ॥। 
ವಾರಾಣಸ್ಯಾಂ ಮೃತಸ್ಯಾಪಿ ನಾಲ್ಬಸ್ಯ ತಪಸ: ಫಲಂ॥ 
( ತುಂಗಭದ್ರಾ ಮಾಹಾತ್ಮ್ಯ) 

ಎಂಬಂತೆ ತುಂಗಭದ್ರೆಂಖು ಮೊದಲೆ ಸ್ವಭಾವಸಿದ್ದವಾದ 
ಮಹಿಮೋಪೇತಳು. ಇದರ ಮೇಲೆ ಅಲ್ಪ್ಲಯೇ ಮಹಾನುಭಾವರಾದ 
ರಾಯರ ಸನ್ನಿಧಾನ. ಅ೦ದ ಬಳಕ ಕೇಳತಕ್ಕದ್ದೇನು? ಜೀವಣರಾಯನಿಗೆ 
ಕಜ್ಜನ ಮೇಲೆ ಜೇನಿಟ್ಟಂತಾಯುತು. ಇಂಥ ಸುಯೋಗವನ್ನು ಅವನು 
ಕಳಕೊಳ್ಳುವನೇ? ಅಂತೆಯೇ ಹೆ೦ಡಿರು- ಮಕ್ಕಳೊಡನೆ ಹೊರಟದ್ದನು. 
ಮಂತ್ರಾಲಯವು ಬಂತು. ಕೂಡಲೆ ಅವನು ಎಲ್ಲರನ್ನೂ ಕರಕೊಂಡು 
ರಾಯರ ದರ್ಶನಕ್ಕೆ ಹೋದನು. ಪರಮ ಭಕ್ತಿಯುಕ್ತನಾದ ಶಿಷ್ಯನನ್ನು 
ಕಂಡು ರಾಯರಿಗೆ ಅತ್ಯಾನ೦ದವಾಯಿತು. ಸಮೀಪದಲ್ಲಯೇ 
ಕೂಡಿಸಿಕೊಂಡು ಕ್ಷೇಮಾಸಮಾಚಾರವನ್ನೆಲ್ಲ ವಿಚಾರಿಸಿದರು. 
ಜೀವಣರಾಯನು ಎಲ್ಲ ವೃತ್ತಾಂತವನ್ನು ನಿವೇದಿಸಿ ಅಪ್ಪಣೆ ಪಡಕೊಂಡು 
ಸ್ನಾನಕ್ಕೆ ಹೊರಟನು. ಸಂಗಡ ಆತನ ಹೆಂಡತಿಯೂ ನಾಲ್ಕೈದು ವರ್ಷದ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 9 


ಒಂದು ಗಂಡು ಮಗುವೂ ಇದ್ದರು. ಪರ್ವಕಾಲವಾದ್ದರಿಂದ ನದಿಯಲ್ಲ 
ಜನದಟ್ಟಣೆಯು ವಿಶೇಷವಾಗಿತ್ತು. ಅದರೋಳಗೆ ಒ೦ದು ಕಡೆಯಲ್ಲಿ ಈ 
ದಂಪತಿಗಳೂ ಸ್ನಾನಕ್ಕಿಳದರು.ಎಷ್ಟೋ ಜನರು ಸ್ನಾನಮಾಡುತ್ತಅದ್ದರು. 
ಇನ್ನೆಷ್ಟೋ ಜನರು ಬಟ್ಟೆಯನ್ನೊಗೆಯುವುದರಲ್ಲ ತೊಡಗಿದ್ದರು.ಕೆಲವರು 
ಒಗೆದ ಬಣ್ಣಿಗಳನ್ನು ಒಣಗಹಾಕುತ್ತಿದ್ದರು; ಮತ್ತು ಎಷ್ಟೋ ಜನರು 
ಮೈತುಂಬ ದಪ್ಪವಾದ ನಾಮ ಮುದ್ರೆಗಳನ್ನು ಹಚ್ಚಿಕೊ೦ಡು ಬೆಳ್ಳಯ 
ಪಾತ್ರೆಗಳನ್ನು ಹರವಿಕೊ೦ಡು ಆಡ೦ಬರದಿ೦ದ ದೇವತಾರ್ಚನವನ್ನು 
ನಡೆಸಿದ್ದರು. ಇದರಂತೆಯೇ ಸುಮಂಗಲೆಯರಾದರೂ ತಂತಮ್ಮ 
ಕೆಲಸಗಳಲ್ಲ ನಿರತರಾಗಿ ತಂಡ ತಂಡವಾಗಿ ಓಡಾಡುತ್ತಿದ್ದರು. 
ಮಳಲದಿನ್ನೆಗಳಲ್ಲ ಆಡುತ್ತಿರುವ ಹುಡುಗರ ಚಿನ್ನಾಟಗಳಗಂತೂ ನೆಲೆಯೇ 
ಇಲ್ಲ. ಇಂಥಾ ಬ್ರಹ್ಮವ್ಯ೦ದದ ವೈಭವವನ್ನು ನಮ್ಮ ಜೀವಣರಾಯನೂ 
ಆತನ ಹೆ೦ಡತಿ೦ಯೂ ಅರಗು ಬೆರಗಾಗಿ ನೋಡುತ್ತಾ 
ಸ್ನಾನಮಾಡುತ್ತಅದ್ದರು. ಈ ಗದ್ದಲದೊಳಗೆ ಅವರ ನಾಲ್ವೈದುವರ್ಷದ 
ಮಗುವು ತಪ್ಪಿಸಿಕೊ೦ಡು ಮನೆಯ ದಾರೀ ಹಿಡಿಯಿತು. ಪಾಪ! ತ೦ದೆ 
ತಾಯಗಳಗೆ ಇದರ ಅರಿವೇ ಇಲ್ಲ. ಜನ ಸಮೂಹವನ್ನು 
ನೋಡುವುದರಲ್ಲಯೇ ಅವರ ಸಂಪೂರ್ಣ ದೃಷ್ಟಿ. ಹೀಗಾಗಿ ಒಂದೆರಡು 
ಗಳಗೆಗಳಲ್ಲ ಆ ಕೂಸು ಅಳುತ್ತಳುತ್ತ ಗಣದಾಳದ ದಾರಿಗೇ 
ಹೋಯಿತು.ಅಷ್ಟರಲ್ಲ ಮಧ್ಯಾಹ್ನವಾಗಿ ಜಸಿಲು ಏರಹತ್ತಿ ಕಾಲು 
ಸುಡಹತ್ತಿದವು.ಮೇಲೆ ರಣ ರಣ ಜಸಿಲು ನೀರಿಲ್ಲ-ನೆರಳಲ್ಲ: ಇ೦ಥಾದ್ವರಲ್ಲ 
ಆ ಸಣ್ಣ ಮಗುವು ಹೇಗೆ ತಡೆದೀತು? “ ಬಾಲಾನಾದಿ ರೋದನಂ ಬಲಂ, 
ಎಂಬಂತೆ ಗಟ್ಟಯಾಗಿ ಅಳುತ್ತ ನೀರಿನಿಂದ ಹೊರಗೆ ತೆಗೆದು ಹಾಕಿದ 
ಮೀನಿನಂತೆ ಒದ್ದಾಡ ಹತ್ತಿತು. ಮಧ್ಯಾಹ್ನ ವೇಳೆಯಾದ್ದರಿ೦ದ ದಾರಿಕಾರರು 
ಸಹ ಅಲ್ಲ ಯಾರು ಇರಲಲ್ಲ. ಅಯ್ಯೋ ಪಾಪ! ಆ ಮಗುವಿನ ಗತಿಯೇನು? 
ಭಯಕೃದ್ಧಯ ನಾಶನ- ಅನಾಥ ರಕ್ಷಕ -ದೀನ ದಯಾಳು ಇತ್ಯಾದಿ 
ಬರುದಾಂಕಿತಗಳಂದೊಪ್ಪುವ ಪರಮಾತ್ಮನು ಇದನ್ನು ಕಣ್ಣಿನಿಂದ 
ನೋಡುವನೇ? ಎಂದಿಗೂ ನೋಡಲಾರ. ಹಾಗಾದ ಪಕ್ಷದಲ್ಲ ಆತನ 
ಜರುದಿಗೇ ಕಲ೦ಕ ಬಂದೀತು? ಕೂಡಲೆ ರಾಯರಿಗೆ ಪ್ರೇರಣೆ 
ಮಾಡಿಬಟ್ಟನು. ರಾಯರು ಜ್ಞಾನದ್ಯಷ್ಟಿಯಿ೦ದ ನೋಡಿದರು. ತಮ್ಮ ಶಿಷ್ಯನ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 94 


ಮಗವೊಂ೦ದು ಬಸಿಅನಲ್ಲ ಒದ್ದಾಡುತ್ತಿರುವಂತೆ ತಿಳಯಿತು. ಆಗಲೆ 
ರಾಯರು ತಮ್ಮ ಆಹ್ನಿಕಗಳನ್ನು ಸಹ ಬದಿಗೊತ್ತಿ ಅಲ್ಲಗೆ ಹೋಗಿ ಮೃದು 
ನುಡಿಗಳ೦ದ ಮಗುವನ್ನು ಸಂತೈಸಿ ತಮ್ಮದೊಂದು ಸಾಟಯನ್ನು( ವಸ್ತ್ರ) 
ಜಸಿಲಅಗೆ ಅಡ್ಡವಾಗಿ ಅಂತರಿಕ್ಷದಲ್ಲ ನಿಲ್ಲಿಸಿ ನೆರಳನ್ನು೦ಟು ಮಾಡಿದರು; 
ಹಾಗೂ ಕಮಂಡಲೋದಕವನ್ನು ಪ್ರೋಕ್ಷಿಸಿ ಅದಕ್ಕೆ ಹಸಿವು 
ಬಾಯಾರಿಕೆಗಳಾಗದಂತೆ ಅನುಗ್ರಹಿಸಿದರು. ಆಯಿತು. 


ಇಷ್ಟರಲ್ಲ ಅತ್ತ ಕಡೆಗೆ ಸ್ನಾಸ ಮಾಡುತ್ತಿದ್ದ ಜೀವಣರಾಯನೂ ಅವನ 
ಹೆಂಡತಿಯೂ ಮೇಲಕ್ಕೆ ಬ೦ದು ನೋಡುತ್ತಾರೆ! ಮಗುವೇ ಇಲ್ಲ. ಇದೇನು? 
ಪಾಪಕ್ಷಯವಾಗಲೆಂದು ಕಾಶಿಗೆ ಹೋದರೆ, ಕುಲಕ್ಷಯವಾಗಲೆಂದು 
ಮೊಸಳೆ ಎಳಕೊಂಡು ಹೋಯಖತೆ೦ಬ ಸಮಾಚಾರಕ್ಕೆ ಬಂತು. ಸುತ್ತಲೆಲ್ಲ 
ಹುಡುಕಿದರು; ನದಿಯಲ್ಲ ನೋಡಿದರು; ಜನಸಂದಣಿಯಲ್ಲಿಲ್ಲಾ ಕೇಳದರು; 
ಸಿಕ್ಷಲೇ ಇಲ್ಲ ತಂದೆ ತಾಯುಿಗಳಗೆ ತಲೆಯ ಮೇಲೆ ಸಿಡಿಲು 
ಬದ್ಧಂತಾಯುತು. ಎದೆಗೆ ಕಲ್ಲು ಬಡಿದ೦ತಾಯಿತು. ಅವರು ಭೋರೆಂದು 
ಅಳಹತ್ತಿದರು. 


“ ಜಗದೋಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೀ!” 


ಎಂಬಂತೆ ಅವರ ಅಳುವನ್ನು ಕಂಡು ನೆರೆದ ಜನರ ಕಣ್ಣುಗಳೂ 
ನೀರಿನಿಂದ ತುಂಬದವು. ಅಷ್ಟರಲ್ಲಿ ಮಠೀಯ ಶಿಷ್ಯರು ಈ ವರ್ತಮಾನ 
ಕೇಳ:- ರಾಯರು ನಿಮ್ಮ ಮಗುವನ್ನು ಕಾಪಾಡಿರುತ್ತಾರೆ. ಗಾಖರಿಯಾಗ 
ಬೇಡಿರೆ೦ದು ಸಮಾಧಾನ ಹೇಆ ಗಣದಾಳದ ದಾರಿಗೆ ಕಳಸಿದರು. 
ಜೀವಣರಾಯರು ಓಡುತೋಡುತ್ತ ಹೋಗಿ ನೋಡುತ್ತಾರೆ. ಶ್ರೀಗಳವರ 
ವಸ್ತ್ರವು ಅ೦ತರಿಕ್ಷದಲ್ಲಯೇ ನಿಂತುಜಟ್ಟು ಕೂಸಿಗೆ ನೆಳಲನ್ನು೦ಟುಮಾಡಿದೆ. 
ಮಗುವು ಆನಂದದಿಂದ ಆಡುತ್ತಲದೆ. ಆ ಹೊತ್ತಿಗೆ ತಾಯಿಯು ಧಾವಿಸಿ 
ಬಂದಳು. ಪೂತನಿಯ ವಿಷಮೊಲೆಯನ್ನೀಂಟು , ಆಕೆಯ ಎದೆಯ 
ಮೇಲೆ ಚೆನ್ನಾಟ ಮಾಡುತ್ತಿರುವ ಶ್ರೀಕೃಷ್ಣಮೂರ್ತಿಯನ್ನು ನೋಡಿದಾಗ 
ನಂದಗೋಪೆಯೂ-ಯಶೋದೆಯೂ ಎಷ್ಟು ಹರ್ಷ ಸುಖಗಳನ್ನು 
ಅನುಭೋಗಿಸಿದರೋ. ಇನ್ನೆಷ್ಟು ತೂಪಿರಿದರೋ, ಮತ್ತೆಷ್ಟು ಮುದ್ದು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨೮ 


ಕೊಟ್ಟರೋ ಅದಕ್ಕೆ ಇಮ್ಮಡಿಯಾಗಿ ಈ ತಂದೆ ತಾಯಿಗಳು ಮಗುವನ್ನೆತ್ತಿ 
ಮುದ್ದಾಡಿದರು. ರಾಯರನ್ನು ಹಾಡಿ ಹರಿಸಿದರು. ಅಲ್ಲ೦ದ 
ಜೀವಣರಾಯರನು ಕಡು ಬಡವನು. ಕಾಅ೦ದ ನಿಧಿಯನ್ನೆಡವಿದಂತೆ 
ಬಾಯಾರಿ ಬಳಅದವನಿಗೆ ಅಮೃತವು ಕೈಗೆ ಸಿಕ್ಕಂತೆ ಸಂತೋಷಪಡುತ್ತ 
ಹೆ೦ಡಿರು- ಮಕ್ಕಳೊಡನೆ ರಾಯರ ಸನ್ನಿಧಿಗೆ ಬ೦ದು, ಅವರ ಕಾಲ ಮೇಲೆ 
ಮಗುವನ್ನು ಹಾಕಿ; ಸ್ವಾಮೀ , ಇಂದು ನಮಗೆ ನೀವೇ ಸ೦ತಾನವನ್ನು 
ಕರುಣಿಸುದ೦ತಾಯಿತು. ಧನ್ಯನಾದೆ, ಧನ್ಯನಾದೆ. ಇದೇ ರೀತಿ ತಮ್ಮ 
ಪರಮಾನುಗ್ರಹವು ಶಿಷ್ಯನ ಮೇಅರಬೇಕೆ೦ದು ಅದ್ದು ಬೇಡಿಕೊಂಡನು. 
ಆತನ ಹೆ೦ಡತಿಯು ಶರಣಾಗತಳಾಗಿ ಪುನ: ಪುನ: ಪ್ರಾರ್ಥಿಸಿದಳು. 
ರಾಯರು ಅವರನ್ನು ಸಂತೈಸಿ ನಾಲ್ಕು ದಿವಸ ಅಲ್ಲಯೇ ಇಟ್ಟುಕೊ೦ಡು 
ಕಳಸಿದರು. 


ಲೋಕದಲ್ಲ ಸತ್ಸಹವಾಸಕ್ಕೆ ಸಮಾನವಾದದ್ದು ಇನ್ನಾವುದೂ ಇಲ್ಲ. 
ಯಾರಿಗೆ ಸದ್ಸತಿಯು೦ಟಾಗಬೇಕೆಂ೦ಬ ಅಪೇಕ್ಷೆಯರುವದೊ€ ಅವರು 
ಅವಶ್ಯವಾಗಿ ಸತ್ತಹವಾಸ ಮಾಡಬೇಕು. ಈ ವಿಷಯದಲ್ಲ ಶ್ರೀ ಮದ್ದಾಗವತ 
ಏಕಾದಶ ಸ್ಥಂದದೊಳಗೆ ಶ್ರೀಕೃಷ್ಣನು ಉದ್ದವನಿಗೆ ಹೀಗೆ ಹೇಳರುವನು. 

ತತೋ ದು:ಸಂಗಮುತ್ಯೃಜ್ಯ ಸತ್ತು ಸಜ್ಜೇತ ಬುದ್ಧಿಮಾನ್‌॥ 

ಸಂತ ಏತಸ್ಯ ಅಂದಂತಿ ಮನೋವ್ಯಾಸಂಗಮುಕ್ತಿಭಿ:॥ 

(ದು:ಸಹವಾಸ ಬಟ್ಟು ಸತ್ತಹವಾಸ ಮಾಡಬೇಕು. ಸತ್ಪುರುಷರು ತಮ್ಮ 
ಹಿತೋಕ್ತಿಗಳ೦ದ ಮನಸ್ಸಿನ ದಷ್ಟ ವರ್ತನೆಯನ್ನು ತಪ್ಪಿಸುವರು) 


ಮತ್ತು:- 


i ಯಥೋಪಶ್ರಯಮಾಣಸ್ಯ ಭಗವಂತಂ ವಿಭಾವಸುಂ॥ 
ಶೀತಂ ಭಯಂ ತಮೋಖ್ಯೇತಿ ಸಾಧೂನ್‌ ಸ೦ಸೇವ್ಯತಸ್ತಥಾ॥ 


( ಪೂಜ್ಯನಾದ ಅಗ್ನಿಯನ್ನು ಯಾವನು ಆಶ್ರಯಿಸಿರುವನೋ ಅವರ 
ಶೀತಬಾಧೆಯು ನಿವಾರಣೆಯಾಗುವಂತೆ ಸಾಧುಗಳನ್ನು ಯಾರು 
ಆಶ್ರಯಿಸುವರೋ ಅವರ ಭಯವೂ- ಅಜ್ಞಾನವೂ ನಾಶವಾಗಿವವು.) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨೮ 


ಅಂತೆಯೇ ಶ್ರೀ ಮದ್ದಾದಿರಾಜ ಗುರುಗಳು:- 


ks ಹರಿನಿರ್ಮಾಲ್ಯವ ಶಿರದಿ ಧರಿಸುತಅರು। ಹರಿನೈವೇದ್ಯವ ನೀ 
ಭುಂಜಸುತಿರು। ಇರುಳು ಹಗಲೆ ಹರಿಸ್ಕರಣಿಯ ಖಡದಿರು। ದುರು 
ಆರ ಕೂಡದಿರೋ। ಹರಿಪಾದತೀರ್ಥದ ನೇಮವ ಬಡದಿರೊ। ಹರಿ 
ಪರ ದೇವತೆಯೆಂದು ಪೇಳುತಿರೊ। ಗುರುಮುಖದಲ ಸತ್ತಾತ್ರ 
ಪುರಾಣವ ನಿರುತ ನೀ ಕೇಳುತಿರೊ€॥ 
ನಾರಾಯಣನ ನೆನಿ ನೆನಿ॥ 
ಹೀಗೆಂದು ಉಪದೇಶ ಮಾಡಿರುವರು. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨7 


೧೪ನೇ ಕಥೆ 
ಅಪಮೃತ್ಯು ಪರಿಹಾರ 


ಭೃತ್ಯುಗೆ ಬ೦ದಪಮೃತ್ಯು ಕಳೆದು ಸುಬ! ವಿತ್ತು ಪೊರೆದೆ ಪುರುಷೋತ್ತು 
ಮದಾಸಾ॥ 
ರಾಘವೇಂದ್ರ ರಾಜತ ಗುಣಸಾ೦ದ್ರಾ॥ 
(ಜಗನ್ನಾಥದಾಸರು) 


ಶ್ರೀಗಳವರು ಮೊದಲು ಕುಂಭಕೋಣದಲ್ಲ ಓದುತ್ತಿರುವಾಗ್ಲೆಯೇ 
ಜೋಂಯಖಸರ ವೆಂಕಣಭಟ್ಟನೆಂಬುವನೊಬ್ಬನು ಕೇವಲ ಸ್ಟೇಹಿತನಾಗಿದ್ದನು. 
ಶ್ರೀಗಳು ಸಂಚಾರ ಮಾಡಿಕೊಂಡು ಈಗ ಕುಂಭಕೋಣಕ್ಷೆ ಬಂದರು. 
ಹಿಂದೂ ಜನರ ಪವಿತ್ರ ಕ್ಷೇತ್ರಗಳಲ್ಲ ಇದೊಂದು ಮುಖ್ಯವಾದದ್ದು. ಇಲ್ಲ 
ಅತ್ಯ೦ತ ಪಾವನವಾದ ಕಾವೇರೀ ನದಿಯು ಹರಿಯುತ್ತಿರುವುದರಿ೦ದಲೂ, 
ಮಹಾತೀರ್ಥವೆಂಬ ಪುಣ್ಯಕರವಾದ ತೀರ್ಥವಿರುವದರಿ೦ದಲೂ (ಇದು 
ಶಂಖಾಕಾರವಾಗಿರು ವದರಿ೦ದ ಶ೦ಖ ತೀರ್ಥವೆ೦ಬ ಹೆಸರು ಐದ್ದಿದೆ.)ಇದಕ್ಕೆ 
ಮತ್ತಿಷ್ಟು ತೇಜಸ್ಸುಂಬಾಗಿದೆ. ಇದರ ಹೊರತು ಈ ಊರಲ್ಲ ಬಹು 
ಪ್ರಸಿದ್ಧವಾದ ನಾಗೇಶ್ವರ. ಕು೦ಭೇಶ್ಚರ ಮುಂತಾದ ಶಿವದೇವಾಲಯಗಳೂ- 
ಶಾರ್ಣ್ಕಪಾಣಿ, ಚಕ್ರಪಾಣಿ ಮುಂತಾದ ವಿಷ್ಣು ದೇವಾಲಯಗಳೂ 
ಇರುವುದರಿಂದ ಸಾಕ್ಷಾತ್‌ ಕೈಲಾಸ ವೈಕು೦ಠಗಳೆರಡೂ ಒಂದೇ 
ಸೇರಿಕೊ೦ಡಿರುವವೇನೋ ಎಂಬಂತೆ ಭಾಸವಾಗುತ್ತಿರುವುದು. ಅಲ್ಲದೆ 
ಇಲ್ಲ ಶ್ರೀ ಆದಿಶಂಕರಾಚಾರ್ಯರ ಪೀಠ ಪರ೦ಪರಾಪ್ರಾಪ್ತವಾದ 
ಶಂಕರಾಚಾರ್ಯರ ಮಠವೊಂದಿದೆ. ಹೀಗೆ ಪ್ರತಿ ಕಾಶೀಕ್ಷೇತ್ರವೋ 
ಎನ್ನುವ೦ತೆ ತೋರುವ ಈ ಪಟ್ಟಣಕ್ಕೆ ಶ್ರೀಗಳವರು ಬ೦ದ ದಿವಸವೇ 
ಇವರ ಸೇಹಿತನಾದ ವೆಂಕಣಭಟ್ಟನ ನಿಷೇಕಪ್ರಸವಿತ್ತು. ಅನಾಯಾಸವಾಗಿ 
ಸ್ಟೇಹಿತರೂ ಪರಮ ಪೂಜ್ಯರೂ ಆದ ಸ್ವಾಮಿಗಳು ಬ೦ದದ್ದನ್ನು ನೋಡಿ 
ಅವನಿಗೆ ಬಹಳ ಆನ೦ದವಾಯಖತು. ಇಂದು ವೆಂಕಣ್ಣನ ಮನೆಯಲ್ಲ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨8 


ಒಳ್ಳೇ ಸ೦ಭ್ರಮ. ಊರಲ್ಲೆಲ್ಲ ಔತಣ ಹೇಳದ್ದಾರೆ. ಶ್ರೀಗಳವರಿಗೂ ತಮ್ಮಲ್ಪ 
ಶ್ರೀರಾಮದೇವರ ಪೂಜೆಯಾಗಬೇಕೆ೦ಂದು ಬೇಡಿ ಕೊಂಡರು. 
ಪುರೋಹಿತರೇ ಮೊದಲಾದವರು ಪುಣ್ಯಾಹವಾಚನಾದಿ ಕಾರ್ಯಗಳನ್ನು 
ಸಾ೦ಗಗೊಳಸಿದರು. ಉಡುಗೊರೆ ಉತ್ಪವಗಳೆಲ್ಲ ತೀರಿದವು. ವೆಂಕಣ್ಣನಿಗೆ 
ದೇವರ ಮನೆಗೆ ನಮಸ್ಕಾರ ಮಾಡಿ ಬರಲಕ್ಕೆ ಹೇಳದರು. ಚಟ್ಟನೇ ಎದ್ದನು. 
ಇನ್ನೇನು? ದೇವರಿಗೂ ಬ್ರಾಹ್ಮಣರಿಗೂ ನಮಸ್ಥಾರ ಮಾಡಿ 
ಆಶೀರ್ವಾದವನ್ನು ಪಡೆಯಬೇಕೆ೦ಬ ಸಮಯ. ಸುವಾಸಿನಿಯರು 
ಆಶೀರ್ವಾದವನ್ನು ಪಡೆಯಬೇಕೆ೦ಬ ಸಮಯ. ಸುವಾಸಿನಿಯರು 
ಆಶೀವಾದ ಪದವನ್ನು ಹೇಳುತ್ತಿರುವರು. ಬ್ರಾಹ್ಮಣರು ಎಲೆ ಹಾಕಲಕ್ಕೆ 
ನೋಡುತ್ತಿರುವರು! ಚಿಕ್ಕ ಬಾಲಕರು ಹೊಟ್ಟಿ ಹಸಿವಿನಿಂದ ಅಳುತ್ತಿರುವರು. 
ಹೆಂಗಸರು ಬೇಗನೆ ಊಟಕ್ಕೆ ಹೋಗಬೇಕೆಂದು ಭರದಿಂದ 
ಮನೆಗೆಲಸಗಳಲ್ಲ ತೊಡಗಿರುವರು. ಇಂಥ ವೇಳೆಯಲ್ಲಿ ವೆಂಕಣ್ಣನು ದೇವರ 
ಮನೆಗೆ ಹೋಗಿ ದೇವರಿಗೆ ಸಾಷ್ಟಾಂಗವೆರಗಿ ಹೊರಟನು. ಅದೇನು ವಿಷಮ 
ವ್ಯಾಳ್ಯವೋ ಅಥವಾ ಅವನ ದುರದೃಷ್ಟವೋ ತಿಳಯದು. ಭರದಿಂದ 
ಬರುವ ವೆಂಕಣ್ಣನಿಗೆ ಒಮ್ಮಿ೦ದೊಮ್ಮೆ ಬಾಗಿಲ ಚೌಕಟ್ಟು ಹಣೆಗೆ ಬಲವಾಗಿ 
ತಾಕಿತು; ಅಲ್ಲಿಯೇ ಹೊತ್ತುಕೊಂಡು ಬದ್ದುಬಟ್ಟನು. ಆಗಲೇ 
ಪ್ರಾಣವಾಯುವು ಹೊರಟುಹೋಯಿತು! ಮನೆಯವರೆಲ್ಲರೂ ನೆರೆದರು. 
ನೋಡಿದರು ಪರೀಕ್ಷಿಸಿದರು. ಜೀವವೇ ಇಲ್ಲ. ಭೋರೆ೦ದು ಅಳಹತ್ತಿದರು. 
ಮನೆಹಾಳಾಯಿತೆ೦ದು ಎದೆ ಎದೆ ಬಡಕೊಳ್ಳ ಹತ್ತಿದರು. ಏನಾದರೇನು? 
ಯಮಧರ್ಮನಿಗೆ ಕಿಂಚಿತ್ತಾದರೂ ದಯವುಂಟಾಗಲಲ್ಲ. ಯಾರಿಗೆ 
ದಯವುಂಟಾದರೂ ಆಗಬಹುದು; ಆದರೆ 


ರಾಜವೇಶ್ಯಾಯಮೋವಷ್ನಿ: ತಸ್ಮರೋ ಬಾಲಯಾಚಕಾಃ॥ 
ಪರದು:ಖ೦ ನ ಜಾನಾತಿ ಅಷ್ಟಮೋ ಗ್ರಾಮಕೀಟಕಾ:॥ 


ಎಂಬಂತೆ ಈ ಎಂಟು ಜನರಿಗೆ ಮಾತ್ರ ಎಂದೂ ದಯೆ 
ಉ೦ಟಾಗಲಾರದು.ಅದಕ್ಕ೦ತೆ೦ರು€ ಮೆಹಾನುಬಾವರಾದ 
ಶ್ರೀ ಪುರಂದರದಾಸರು:- 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ ೨೨ 


ಮೊನ್ನೆ ಮದಿವಾದೆನೈ ಕರೆವುಪೊಂದೆರಡೆಮೈ। 
ನಿನ್ನೆ ಕೊಂಡೆನು ಹೊಲವ ಫಲವು ಬಹುದು॥ 
ಹೊನ್ನು ಬಹಳು೦ಟಿನಗೆ ಸಾಯಲಾರೆನು ಎನಲು! 
ಬೆನ್ನ ಬಡುವಳೆ ಮೃತ್ಯು ವ್ಯರ್ಥ ಜೀವಾತ್ಮಾ। 
ಅಂತಕನ ದೂತರಿಗೆ ಕಿ೦ಚಿತ್ತು ದಯವಿಲ್ಲಪಲ್ಲ॥ 


ಹೀಗೆ ಕೂಗಿಕೊಂಡಿರುವರು. ದಾಸರ ಈ ವಚನವು ನಿತ್ಯಶ: ನಮ್ಮೆಲ್ಲರ 
ಅನುಭವಕ್ಕೆ ಬರತಕ್ಕದ್ದಾಗಿದ್ದರೂ ದಾಸರ೦ತೆ ನಿಜವಾದ ವೈರಾಗ್ಯವು ಮಾತ್ರ 
ಹುಟ್ಟದೇ ಅದು ಸೃಶಾನ ವೈರಾಗ್ಯವಾಗಿ ಪರಿಣಮಿಸುತ್ತಿರುವುದು. 
ಆದರಿಂದಲೇ ನಾವು ಪರಮಾತ್ಮನ ಪಾದಾರವಿ೦ದವನ್ನು ಕಾಣದೆ ದು:ಖ 
ಸಾಗರದಲ್ಲ ಮುಳಗೇಳುತ್ತಿರುವೆವು. ಪ್ರಾಪಂಚಿಕರ ಮಾತು ಇಫ್ಟೇ ಸರಿ. 
ಇರಲ. 


ಈಗ ಒಂದೇ ಒಂದು ತಾಸಿನ ಹಿಂದೆ ಯಾವ ವೆಂಕಣ್ಣನ ಮನೆಯು 
ಆನಂದದ ಕೋಲಾಹಲದಿಂದ ತುಂಬ ಹೋಗಿತ್ತೋ, ಅದೇ ಈಗ 
ಶೋಕಾತಾಪಗಳ೦ದ ತುಂಬ ಜಟ್ಟರುವುದು. ಎಲ್ಲೆಲ್ಲಿಯೂ ಅಳುವ ದ್ವನಿ. 
ಹಾ ಹಾ ಕಾರ! ಅಷ್ಟರಲ್ಲ ಶ್ರೀಗಳವರು ಅಲ್ಲಗೆ ಬಂದರು. ವೆಂಕಣ್ಣನ 
ಸಮಾಚಾರವೆಲ್ಲ ತಿಳಯಿತು. ಅವರು ಆತನನ್ನು ತಕ್ಕೊಂಡು ಬನ್ನಿರೆ೦ದು 
ಹೇಳದರು. ಎಲ್ಲರಿಗೂ ಆಶ್ಚರ್ಯ! ವಿಸ್ಥುಯ! ತಕ್ಕೊಂಡು ಬ೦ದು ಅವರ 
ಮುಂದೆ ಹಾಕಿದರು. ಏನು ಮಾಡುತ್ತಾರೋ ನೋಡಬೇಕೆಂದು ಎಲ್ಲರಿಗೂ 
ಕುತೂಹಲ. ಒಬ್ಬರಮೇಲೊಬ್ಬರು ಜೀಳುವ ಸುದ್ದಿಯಬುಲ್ಲದೆ ಮುಕುರಿ 
ನಿಂತರು; ಆದರೆ ಶ್ರೀಗಳವರು ಮತ್ತೇನನ್ನೂ ಮಾಡಲಲ್ಲ. ಕ್ಷಣಹೊತ್ತು 
ದೇವರನ್ನು ಧ್ಯಾನಮಾಡಿ ಕಮಂಡಲೋದಕವನ್ನು ಹಾಕಿ "ವೆಂಕಣ್ಣಾ 
ಏಳಪ್ಪಾ! ಬ್ರಾಹ್ಮಣರೆಲ್ಲರೂ ಉಪವಾಸದಿಂದ ಬಳಲುತ್ತಿರುವರು. ಬೇಗನೆ 
ಅವರ ಭೋಜನವನ್ನು ತೀರಿಸು' ಎಂದು ನುಡಿದರು. ರಾಯರ ಈ 
ಮಾತನ್ನು ಪರಮಾತ್ಮನ ಹೃದಯದಲ್ಲ ಬೇದಿಸಿತೋ ಅನ್ನುವಂತೆ ಥಟ್ಟನೆ 
ವೆಂಕಣ್ಣನು ಕಣ್ಣೆರೆದು ಎದ್ದು ಕುಳತನು. ಆಹಹಾ! ಆ ಕಾಲದಲ್ಲ ಆತನ 
ತಂದೆ ತಾಂಉಗಳಗೂ ಅತ್ತೆ ಮಾವಂದರಿಗೂ ಬಂಧು ಬಳಗದವರಿಗೂ 
ಇನ್ನೆಷ್ಟು ಆನಂದವಾಗಿರಬೇಕೋ ಅದನ್ನು ಬರೆದು ತಿಳಸಲು ನಮ್ಮ 
ಲೇಖನಿಯಲ್ಲಿ ಸಾಮರ್ಥ್ಯವಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆವು. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 100 


ನೆರೆದವರೆಲ್ಲರೂ ಗುರುಗಳನ್ನು ಸಾಕ್ಷಾತ್‌ ದೇವರೆಂದೇ ತಿಳದರು. 
ಹೊಗಳದರು. ನಮಗಾದರೂ ಈ ವಿಷಯದಲ್ಲಿ ಒಬ್ಬ ಸತ್ಪುರುಷರು ಹೇಳದ 
ಮಾತು ನೆನಪಿಗೆ ಬಂದಿರುವುದು. 


ಇಂದಿರಾಪತಿ ಅವರ ಮುಂದೆ ಕುಣಿವನೊ। 
ಎಂದ ವಚನವ ನಿಜಕೆ ತ೦ದು ಕೊಡುವನೊ॥ 


ವೆ೦ಕಣ್ಣನು ಎದ್ದು ಬಳಕ ಮುಂದಿನ ಶುಭ ಕಾರ್ಯಗಳೆಲ್ಲವೂ 
ಜರುಗಿದವು. ಎಲ್ಲವೂ ಆನ೦ದಮಯವಾಯಿತು. 


ಈ ವಿಷಯವನ್ನು ಮ೦ಚಾಅ ದಾಸಾಚಾರ್ಯರೆಂಬುವರು ತಮ್ಮ 
ಶ್ರೀರಾಘವೇ೦ದ್ರಾಮೃತದಲ್ಲ ಹೀಗೆ ಬಣ್ಣಿಸಿದ್ದಾರೆ.:- 

ಮರ್ಯರೊಳಗಾಶ್ಚರ್ಯರಾಯರ। 

ಕೃತ್ಯಗಳ ಕೇಳದರೆ ಈ ಪರಿ। 

ವರ್ತಿಸಿದ್ದವರನ್ನು ಕಾಣೆನು ನಾನು ಎ೦ದೆ೦ದು॥ 

ಭೃತ್ಯನೊಬ್ಬಗೆ ಪ್ರಾಪ್ತವಾದಪ। 

ಮೃತ್ಯುನಾಶವಗೆಯ್ಬು ಸೌಖ್ಯವ। 

ನಿತ್ತು ಸಲಹಿದವರಿಗೆ ಸಮರ್ಯಾರೀ ಜಗತ್ತಯದಿ॥ 


ಜಯತು ಜಯತು ರಾಜಾ ರಾಜ ರಾಜಾದಿ ಪೂಜ್ಯೋಃ। 
ಜಯತು ಜಯತು ರಮ್ಯೊರಂಜತಾನೇಕ ಲೋಕ:ಃ॥ 
ಜಯತು ಜಯತು ಭೋಗೀ ಭಕ್ತ ಭಾಗ್ಯ ಪ್ರದಾತಾ। 
ಜಯತು ಜಯತು ಭೂಮಾ ಭೂರಿ ಭೂರಿ ಪ್ರದಾತಾ। 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 101 


೧೫ನೇಯ ಕಥೆ 
ಅರಸನ ಮಗನನ್ನು ಖದುಕಿಸಿದ್ದು 


ರಾಯರು ಸ೦ಚಾರ ಮಾಡುತ್ತ ಒಮ್ಮೆ ಒ೦ದು ದೊಡ್ಡ ಪಟ್ಟಣಕ್ಕೆ 
ಹೋದರು. ಅದು ಯಾವುದೋ ಒಬ್ಬ ರಾಜನ ರಾಜಧಾನಿಯಾಗಿದ್ದಿತು. 
ಊರಲ್ಲ ಬ್ರಾಹ್ಮಣ ಸಮೂಹವು ಬೇಕಾದಷ್ಟಿತ್ತು: ಮತ್ತು ಈಗಿನ೦ತೆ ಆ 
ಕಾಲದಲ್ಲ ಮಠ ಮಠಗಳೊಳಗೆ ಕಲಾಪಗಳೂ ವ್ಯಾಜ್ಯಗಳೂ ಇರಲಲ್ಲ. 
ಮೇಲಾಗಿ ಮಹಾರಾಜನೇ ರಾಯರಲ್ಲ ಕೇವಲ ನಿಷ್ಣಾವಂತನಾಗಿದ್ದನು. 
ಇಷ್ಟೆಲ್ಲ ಅನುಕೂಲವಿದ್ದರೂ ಆ ಹೊತ್ತು ಮಾತ್ರ ಊರ ಹೊರಗೆ ಬ೦ದು 
ಕುಳತ ರಾಯರನ್ನು "ಊರಲ್ಲ ಕರಕೊಂಡು "ಹೋಗುವವರೂ ಕೂಡ 
ಇಲ್ಲದಂತಾಗಬೇಕೇ? ಇದೇನು ದುರದೃಷ್ಟ? ಮಹಾರಾಜನು 
ಊರಲ್ಲರಲಲ್ಲವೇ? ಅಥವಾ ಆತನು ರಾಯರ ಮೇಲೆ ಮುನಿಸಿಕೊಂಡು 
ತಾನು ಹೋಗದೆ ಬ್ರಾಹ್ಮಣರನ್ನೂ ಹೋಗಗೂಡದಂತೆ ಕಟ್ಟುಮಾಡಿದನೇ? 
ಛೇ ಛೇ! ಅರಸನು ಅ೦ಥವನಲ್ಲವೇ ಅಲ್ಲ. ರಾಯರು ತನ್ನ ರಾಜ್ಯದ 
ಎಲ್ಲೆಯಲ್ಲ ಯಾವಾಗ ಕಾಅಟ್ಟರೊ€ ಅಂದಿನಿಂದಲೇ ಅವರಿಗೆ ಬೇಕಾದ 
ಏರ್ಪಾಟುಗಳನ್ನು ಕಲ್ಪಸಿಕೊಡತಕ್ಕವನು. ಹಾಗಾದರೆ ಇ೦ದು ರಾಯರು 
ಸ್ವಯಂ ತನ್ನ ಪಟ್ಟಣಕ್ಕೆ ಅದರಲ್ಲೂ ತನ್ನ ಮನೆಗೇ ಬರಬೇಕೆಂದು ಬಂದು 
ಕುಳತಿರಲು, ರಾಜನೆನಿಸಿಕೊಂಡವನು ದಶ೯ನಕ್ಕೆ ಕೂಡ 
ಬರಖಾರದೆ೦ದರೇನು? ಬ್ರಾಹ್ಮಣರಾದರೂ ಯಾಕೆ ಬಂದಿರಲಕ್ಕಿಲ್ಲ? 
ಮಠೀಯರಿಗೆ ಇದೊಂದು ಸಮಸ್ಯೆಯಾಯಿತು. 


ವಾಚಕರೇ! ಇದು ಕೂಡ್ರುವ ಹೊತ್ತಲ್ಲ. ರಾಯರು ಬಂದು ಬಹಳ 
ಹೊತ್ತಾಯಿತು. ಅದರಿಂದ ನಾವಾದರೂ ಊರೊಳಗೆ ಹೋಗಿ ಅಲ್ಲಿಯ 
ಸಂಗತಿಯೇನೆಂಬುದನ್ನು ವಿಚಾರಿಸಿಕೊಂಡು ಬರೋಣ. ಬೇಗನೇ 
ನಡೆಯರಿ. ಅಯ್ಯೋ ನೋಡಿದಿರಾ! ಮಹಾರಾಜನು ಎಂಥ ಘೋರವಾದ 
ಸಂಕಟದಲ್ಲಿ ಬದ್ದು ತಳಮಳಸುತ್ತಿರುವನು. ಪಾಪ! ಇ೦ಥವನು ರಾಯರ 
ದರ್ಶನಕ್ಕೆ ಏನೆಂದು ಬರಬೇಕು? ಈತನ ದು:ಖದಲ್ಲ ಪಾಲುಗಾರರಾದ 
ಬ್ರಾಹ್ಮಣರಾದರೂ ಆತನನ್ನು ಬಟ್ಟು ಹೇಗೆ ಬಂದಾರು? ಸರಿ ಸರಿ, ಈಗಲೇ 
ಓಡಿ ಹೋಗಿ ರಾಯರಿಗೆ ತಿಳಸಿ ಬಡೋಣ. ಮುಂದೆ ಅವರ 
ಅಪ್ಪಣೆಯಾದಂ೦ತಾಗಅ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 102 


ಪಟ್ಟಣದಲ್ಲಿ ಮಹಾರಾಜನಿಗೆ ಇದ್ದ ಒಬ್ಬನೇ ಒಬ್ಬ ಮಗನು ನಾಗರಹಾವು 
ಕಡಿದು ಅದೇ ವ್ಯಾಳ್ಯದಲ್ಲ ಸತ್ತು ಬದ್ದಿದ್ದನು! ಅರಮನೆಯೆಲ್ಲವೂ ಅದೇಕೆ 
ಪಟ್ಟಣವೆಲ್ಲವೂ ಶೋಕಾಕುಲವಾಗಿ ಹೋಗಿತ್ತು! ರಾಜ ಪರಿವಾರವಂತೂ 
ಮೈಮೇಲೆ ಎಚ್ಚರವಿಲ್ಲದೆ ಭೂತ ಬಡಿದವರಂತೆ ಕುಳತಿತ್ತು. ಈ ಸುದ್ದಿಯು 
ರಾಯರಿಗೆ ತಿಳಯಿತು. ಕೂಡಲೆ ಅವರು ಪರಿವಾರ ಸಹಿತರಾಗಿ ತಾವೇ 
ಊರಲ್ಲ ಹೊರಟರು. ಅತ್ತ ಮಹಾರಾಜನು ಶ್ರೀಗಳವರು ತಾವಾಗಿಯೇ 
ಈಂ ಸುದ್ದಿಯನ್ನು ತಿಳದೂ ತಿಳದೂ ಬಂದುಜಟ್ಟರೆಂಬುದನ್ನು ಕೇಳ 
ಭಯಭ್ರಾ೦ತನಾಗಿ ನಾನು ಹೀಗೆಯೇ ಕುಳತರೆ ಮಹಾತ್ಮರಾದವರಲ್ಲ 
ಮತ್ತೇನು ಅಪರಾಧ ಮಾಡಿದಂತಾಗುವುದೋ ಎಂದು ಗಡಗಡನೆ 
ನಡುಗುತ್ತ ಸತ್ತುಬದ್ದ ಮಗನನ್ನು ಅಲ್ಲಯೇ ಬಟ್ಟು ರಾಯರಿಗೆದುರಾಗಿ 
ಕಾಲುನಡುಗೆಂಖ೦ದ ಹೊರಟನು. ಶೋಕಾಕುಲವಾದ ಜನಸಮೂಹವು 
ಆತನ ಬೆನ್ನಟ್ಟತು. ಅರಮನೆಯ ಎದುರಿನ ರಾಜಮಾರ್ಗದ ಮಧ್ಯದಲ್ಲ 
ರಾಯರೂ ಮಹಾರಾಜನೂ ಒಬ್ಬರಿಗೊಬ್ಬರು ಸಂಧಿಸಿದರು. ಇಬ್ಬರ 
ದೃಷ್ಟಿಗಳೂ ಒಂದಾದವು. ಮಹಾರಾಜನ ಬಾಯುಂದ ಮಾತುಗಳು 
ಹೊರಡಲಲ್ಲ. ದು:ಖಾವೇಗದಿ೦ದ ಆತನ ಕುತ್ತಿಗೆಯ ಶಿರಗಳು ಉಜ್ಜ 
ಹೋದವು. ನಿಂತಿದ್ದಂತೆಯೇ ದೊಪ್ಪನೆ ನೆಲಕ್ಕೆ ಬದ್ದು ಭೋರೆಂದು 
ಅಳಹತ್ತಿದನು. ಕೇವಲ ದಯಾಮಯರಾದ ರಾಯರ ಅಂತ:ಕರಣವು 
ಕರಗಿ ನೀರಾಗಿ ಹೋಲುತು. ಅಂಥಾ ನಿಶ್ಚಲ ನಿರ್ವಿಕಾರ ಮನಸ್ಸುಳ್ಳ 
ಮಹಾತ್ಕರಿಗೂ ಅ೦ದು ಕಣ್ಣೀರಿನ ಒಂದೆರಡು ಹನಿಗಳು ಬೀಳದೆ 
ಹೋಗಲ್ಲ. ಆಗ ರಾಯರು ಇಷ್ಟೇ ಹೇಳದರು. - ಹೇ ರಾಜಾ, ನಿನ್ನ 
ಮಗನಿಗೆ ಈಗ ಕಾಲಮೃತ್ಯುವು ಬಂದೊದಗಿಲ್ಲ ಇದು ಅಕಾಲ 
ಮೃತ್ಯುವು. ಹಾವಿನ ರೂಪದಿಂದ ಬಂದು ನಿಮ್ಮೆಲ್ಲರನ್ನು ಕ್ಷಣ ಹೊತ್ತು 
ದು:ಖಸಾಗರದಲ್ಲ ಮುಳುಗಿಸಿರುವುದು. ಇಷ್ಟಕ್ಕಾಗಿ ನೀನು ಭಯ ಪಡಬೇಡ. 
ನಡೆ. ಪ್ರಭ ರಾಮಚಂದ್ರನು ಸಮರ್ಥನಾಗಿದ್ದಾನೆ. 


ಆಂ೦ಖತು. ರಾಂಶುರ ಈ ಮಾತು ನೆರೆದ ಜನರಿಗೆಲ್ಲ 
ಆಕಾಶವಾಣಿಯಾದಂತಾಯುತು. ಎಲ್ಲರ ಮೋರೆಗಳು ಸತೇಜವಾದವು. 
ಅಳುವು ನಿಂತು ಹೋತು. ಮಹಾರಾಜನು ಸಾಷ್ಟಾ೦ಗವಾಗಿ ವಂದಿಸಿ 
ಭಕ್ತಿಯಿ೦ದ ಪ್ರಾರ್ಥನೆ ಮಾಡಿಕೊಂಡು ರಾಯರನ್ನು ಅರಮನೆಗೆ 
ಕರೆದುಕೊಂಡು ನಡೆದನು. ರಾಯರು ಒತ್ತಟ್ಟಗೆ ಕುಅತುಕೊಂಡು ತಮ್ಮ 
ತಪ:ಸಾಮರ್ಥ್ಯದಿಂದ ನಾಗರಹಾವನ್ನೇ ಏಳತರಿಸಿ: ರಾಜಕುಮಾರನ 
ಮೈಯೊಳಗೆ ಬಟ್ಟಂಥ ವಿಷವನ್ನು ಪುನ: ಹೀರಿಕೊಳ್ಳಬೇಕೆ೦ದು ಅದಕ್ಕೆ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 103 


ಅಪ್ಪಣೆ ಮಾಡಿದರು. ತತ್‌ಕ್ಷಣ ಆ ಸರ್ಪವು ಬುಸುಗುಟ್ಟುತ್ತ 
ರಾಜಕುಮಾರನು ಬದ್ದಲ್ಲಗೆ ಹೋಗಿ ವಿಷವನ್ನೆಲ್ಲ ಹಿ೦ದಕ್ಕೆ ತಕ್ಕೊಂಡಿತು. 
ಸ೦ಗಡಲೆ ರಾಜಕುಮಾರನು ನಿದ್ದೆಬಂದೆಚ್ಚತ್ತವನಂತೆ ಎದ್ದು ಕುಳತನು. 
ಸರ್ಪವು ರಾಯರಿದ್ದಲ್ಲಗೆ ಬಂದು ಸಂಕೇತವನ್ನು ತೋರಿಸಿ ಹೊರಟು 
ಹೋಲುತು. ಆಗ ಮಹಾರಾಜನಿಗೂ, ರಾಜ ಪರಿವಾರಕ್ಕೂ ನೆರೆದ 
ಜನರಿಗೂ ಇನ್ನೆಷ್ಟು ಆನಂದವಾಗಿರಬೇಡ! ರಾಯರ ಮೇಲೆ 
ಪುಷ್ಪವೃಷ್ಟಿಯಾದಂತೆ ಮುತ್ತು ರತ್ನಗಳ ಸುರಿಮಳೆಯಾಯಿತು. ರಾಜನೂ 
ಆತನ ಹೆಂಡತಿಯೂ ಮಗನನ್ನು ತಜ್ಜಕೊ೦ಡು ಬಂದು ರಾಯರ ಪಾದದ 
ಮೇಲೆ ಹಾಕ- ಸ್ವಾಮಿ ಪುತ್ತೆ೦ಬ ನರಕದಿಂದ ದಾಟಸುವಂಥ 
ಪುತ್ತಭಕ್ಷವನ್ನು ಕೊಟ್ಟ ತಮಗೆ ಪಾಮರರಾದ ನಾವೇನನ್ನು ಕೊಡೋಣ! 
ಧನ್ಯರಾದೆವು. ನಮ್ಮೀ ಜನ್ಯ ಸಾರ್ಥಕವಾಲುತು. ಹೀಗೆಂದು ಪರಿ 
ಪರಿಯಂದ ಸ್ಟುತಿಸುತ್ತ ರಾಯರನ್ನು ಎಂಟಾನೆ೦ಟು ದಿವಸ ಇಟ್ಟುಕೊಂಡು 
ಕೃಷ್ಣಪುರವೆ೦ಬ ಗ್ರಾಮವನ್ನು ಇನಾಮಾಗಿ ಹಾಕ ಕೊಟ್ಟರಂತೆ. 
ಸತ್ತುರುಷರಾದವರು ಏನು ಮಾಡ್ಯಾರು- ಏನು ಮಾಡಲಕ್ಕಿಲ್ಲೆಂಬ 
ನಿಯಮವೇ ಇಲ್ಲ. ಅವರು ದೇವರಲಟ್ಟ ಭಕ್ತಿ ಭಾವವೇ ಅಂಥಾ 
ಬಅಷ್ಠವಾದದ್ದಾಗಿರುವುದು. ಅ೦ದ ಮೇಲೆ ಅವರಿಗೆ ಯಾರದೇನು ಭಯ? 
ಈ ವಿಷಯದಲ್ಲ ಒಬ್ಬ ಸತ್ಪುರುಷರು ಅಂದ ಮಾತು ನೆನಪಿಗೆ 
ಬಂದಿರುವುದು. 


“ ರಮೆರಮಣನ ಸಿರಿ ರಮಣೀಯ ನಾಮವಿರೆ। 
ಯಮಗಿಮನಂಜಕೆ ನಿಮಗು೦ಟೇ ॥ ಪಲ್ಲ 
ತೊಲ ತೊಲಗೆಲೊಕಲಯೆನಿಲ್ಲದಿಲ್ಲ! 
ತೊಲತೊಲಗೆಲೊ ಕಲಅಯೆ। 
ಸಲೆಸಅಗೆಯ ಬಡು ಸಅಲಜಾಕ್ಷನ ದಾಸರಾ॥'' 
( ಪ್ರಸನ್ನ ವೆ೦ಕಟರು) 


ಇಂಥವರೇ ಈ ಮಾತನಾಡುತ್ತಿರುವಾಗ ಶ್ರೀ ರಾಯರ ವಿಷಯದಲ್ಲಂತೂ 
ಇನ್ನೇನೆಂದು ಹೇಳೋಣ! 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 104 


೧೬ನೆಯ ಕಥೆ 
ಬದರಹಳ್ಲ ಶ್ರೀನಿವಾಸತೀರ್ಥರಿಗೆ ಅನುಗ್ರಹಿಸಿದ್ದು 


V 
ಪುಣ್ಯತಮವಾದ ಚೀಮಾನದಿಯ ತೀರದಲ್ಲ ಮಣೂರು 
ಎ೦ಬದೊಂ೦ದು ಗ್ರಾಮವುಂಟು. ಅಲ್ಲ ರಘಪ್ಪನಾಯಕರು ವಾಸಿಸುತ್ತಿದ್ದರು. 
ಇವರಿಗೆ ಶೀನಪ್ಪನಾಯಕರು- ಕೃಷ್ಣಪ್ಪನಾಯಕರು ಯಾದಪ್ಪನಾಯಕರು 
ಎ೦ಬ ಮೂರು ಮಂದಿ ಮಕ್ಕಳಾದರು. ಇವರಲ್ಲ ಹಿರಿಯರಾದ 
ಶೀನಪ್ಪನಾಯಕರು ಚಿಕ್ಕ೦ದಿನಲ್ಲಯೇ ವಿರಕ್ಷರಾಗಿ ಕ್ರೀಮದುತ್ತರಾದಿಮಠದ 
ವೇದವ್ಯಾಸ ತೀರ್ಥರಿಂದ ಆಶ್ರಮತಕ್ಕೊಂಡು "ವೇದೇಶತೀರ್ಥರೆ೦ಬ' 
ಹೆಸರನ್ನು ಪಡೆದರು. ಇವರು ಬಡಿ ಸಂನ್ಯಾಸಿಗಳು. ಕಡೆಯವರಾದ 
ಯಾದಪ್ಪನಾಯಕರು ಅಣ್ಣ೦ದಿರಾದ ವೇದೇಶತೀರ್ಥರಲ್ಲಯೇ ಮದ್ದಶಾಸ್ತ್ರ 
ವ್ಯಾಸಂಗ ಮಾಡಿ " ಯಾದವಾರ್ಯ' ರೆಂಬ ಹೆಸರಿನಿಂದ ಪ್ರಸಿದ್ಧರಾದರು. 
ಇವರು ಸುಧಾ ಗ್ರಂಥಕ್ಕೂ ಭಾಗವತಕ್ಕೂ ಯಾದುಪತ್ಯವೆಂಬ ಶ್ರೇಷ್ಠವಾದ 
ಟಪ್ಪಣಿಂಶುನ್ನು ಬರೆದಿದ್ದಾರೆ. ಮುಂದೆ ಇವರ ವಂಶಜರು 
ತುಂಗಭದ್ರಾತೀರವಾದ ಬದರಹಳ್ಳಯೆಂಬ ಗ್ರಾಮದಲ್ಲಿ ಬಂದು 
ನಿಂತಿದ್ದರಿಂದ ಜದರಹಳ್ಳ ಆಚಾರ್ಯರು ಎ೦ಬ ಪ್ರಖ್ಯಾತವಾದ 
ನಾಮಧಥೇಯವು ಇವರಿಗೆ ಬಂತು. ಇದಕ್ಕೆಲ್ಲ ಮುಖ್ಯವಾಗಿ 
ಯಾದವಾರ್ಯರ ಅದ್ವಿತೀಯವಾದ ಪಾಂಡಿತ್ಯ ಅಗಾಧವಾದ ತಪ: 
ಸಾಮರ್ಥ್ಯ- ಅಚಲವಾದ ಭಗವಧ್ಧಕ್ತಿ- ಅತ್ಯ೦ತ ವಿರಕ್ಷತೆ ಇವೇ 

ಕಾರಣವಾದದೆ೦ದು ಹೇಳಬಹುದು. 


ಈ ಪ್ರಕಾರ ಪ್ರಸಿದ್ಧವಾದ ಯಾದವಾರ್ಯರ ಅಣ್ಣನ ಮಕ್ಕಳೇ 
ಶ್ರೀನಿವಾಸಾಚಾರ್ಯರು. 

ರಮಾಪತಿಪ್ರಮಾಯುಕ್ತ: ಛಮಾಜ್ಞಾನವಿವರ್ಜತಃ॥ 

ಕೃಷ್ಣನಾಮ್ನ: ಪಿತುರ್ಜಾತಾ ತಿಮ್ಮಾಯಾಂ ಬಾಗಡೀಪ್ಸಳೆ॥ 
(ಶ್ರೀನಿವಾಸಾಚಾರ್ಯರ ತಂದೆ ಕೃಷ್ಣಪ್ಪನಾಯಕರು. ತಾಯಿ 
ತಿಮ್ಮಾಬಾಯಿ. ಸ್ಥಳ ಬಾಗಲಕೋಟಿ) ವೆಂಕಲಾಚಾರ್ಯಕೃತ 


ಗುರುಸ್ರೋತ್ರ) 
ಶ್ರೀ ಮದ್ರಾಫೆವೇಂದ್ರ ದುರುತಥಾಮೃತ 105 


ಶ್ರೀನಿವಾಸಾಚಾರ್ಯರು ಬಾಗಲಕೋಟಿಯಲ್ಲ ಬಂದು ನಿಂತಿದ್ದರು. 
ಇವತ್ತಿಗೂ ಅಲ್ಲ ಇವರ ವಂಶಜರಾದ ಜೋರಾಪುರದ ಮನೆತನದವರು 
ಇದ್ದಾರೆ. 


ಮುಂದೆ ಬಾಗಲಕೋಟಿಯುಂದ ಚದರಹಳ್ಳಗೆ ಬಂದರು. ಕೆಲವು ದಿವಸದ 
ಮೇಲೆ 


ವೇಣುಪಲ್ಲೀಪಿಪ್ಟಲೇ ತು ಯವನ್ಯರ್ಮಲನೆ ಕೃತೆ॥ 
ವೇಣುಪಲ್ಲೀ೦ ಪರಿತ್ಯಜ್ಯ ಜಗ್ಗುರ್ಹರಿಹರಂ ಪ್ರತಿ॥ 


ಬದರಹಳ್ಳಯನ್ನು ತ್ಯಾಗಮಾಡಿ ಹರಿಹರಕ್ಕೆ ಬ೦ದರು. ಅಲ್ಲಿಯೂ ಬಹು 
ದಿವಸ ನಿಲ್ಲಅಲ್ಲ. ಅದೇ ತು೦ಗಾಭದ್ರಾತೀರವಾದ ಹೊನ್ನಾಳ ಎಂಬ 
ಗ್ರಾಮಕ್ಕೆ ಬಂದರು. 

ಪದ್ಮೋಧ್ಧವ ಪದ್ಯಭವಾದಿಸೇವ್ಯಾ। 

ಪದ್ಧಾಯತಾಕ್ಷಾಚ್ಯುತಪಾದಪದ್ಯಂ। 

ಸಂಸೇವಿತಂ ನಿಶ್ಚಯಮಾಭಪದ್ಯಾ! 

ಸುವರ್ಣಪಲ್ತೀಂ ಪ್ರಯಯೌ ಸುದೀರಃ॥ 

ಇಲ್ಪಂದ ಇವರ ಮಕ್ಕಳಾದ " ವೆ೦ಂಕಟಾಚಾರ್ಯರು' ಖಬಾಹುಪಲ್ಣಗೆ 
ಅ೦ದರೆ ರೆಟ್ಟಹಳ್ಳಗೆ ಹೋಗಿ ನಿ೦ತಿದ್ದರಿ೦ದ ಅವರ ವ೦ಶಖರು ಉಳದವರು 
ಈ ಹೊನ್ನಾಆಯಲ್ಲಯೂ ಅದ್ಯಾಪಿ ಇರುತ್ತಿರುವರು. ಇರಲ. 


ಒಮ್ಮೆ ಶ್ರೀರಾಘವೇಂದ್ರ ಸ್ವಾಮಿಗಳವರು ಸಂಚಾರ ಕ್ರಮೇಣ ಜದರ 
ಹಳ್ಳೆಗೆ ಬರಲು ಅವರಿಗೆ ಬರೆಯಲಿಕ್ಕೆ ಮಸಿಯು ಬೇಕಾಲಯುತು. ಆಗ 
ಆಚಾರ್ಯರಿಗೆ ಹೇಳ ಕಳಸಿದರು. ಕೂಡಲೆ ಶ್ರೀನಿವಾಸಾಚಾರ್ಯರು 
ಅತೀವ ಭಕ್ತಿಯ೦ದ ಮಡಿಯುಟ್ಟುಕೊ೦ಡು ಮಸಿಯನ್ನು ತಕ್ಕೊಂಡು 
ಹೋಗಿ ಶ್ರೀಗಳವರಿಗೆ ಅರ್ಪಿಸಿದರು. ಅದನ್ನು ನೋಡಿ ಶ್ರೀಗಳವರು 
ಇದನ್ನು ಇಷ್ಟು ಮಡಿಯುಂದ ತಂದ ಕಾರಣವೇನೆಂದು ಕೇಆದರು. ಅದಕ್ಕೆ 
ಆಚಾರ್ಯರು:- ಸ್ವಾಮೀ! ಪ್ರತಿವರ್ಷ ಈ ತುಂಗಾಭದ್ರಾನದಿಗೆ 
ಭಾಗೀರಥಿಯು ಪ್ರವೇಶ ಮಾಡುವಂಥ ಕರ್ಕಾಟಕ ಸಂಕ್ರಮಣ 
ಕಾಲದಲ್ಲಿಯೇ ಆ ಉದಕವನ್ನು ಮಡಿಯುಂದ ತಕ್ಕೊಂಡು ಮಸಿಯನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 106 


ಮಾಡುವುದು ನನ್ನ ಸಂಪ್ರದಾಯವು. ಅದರಿಂದ ಹಾಗೆ ತಕ್ಕೊಂಡು 
ಬ೦ದೆನಲ್ಲದೆ ಮತ್ತೇನು ಇಲ್ಲವೆಂದು ವಿಜ್ಞಾಪಿಸಿಕೊ೦ಡರು. ರಾಯರಿಗೆ 
ಪರಮಾನಂದವಾಂಯುತು. ನಿಮ್ಮ ಮಸಿಯಲ್ಲಯೇ ಇಷ್ಟು ಮಹಿಮೆಲುದ್ದ 
ಮೇಲೆ ನೀವು ಬರೆದ ಗ್ರಂಥಗಳು ಇನ್ನು ಹ್ಯಾಗಿರುವವೋ ನಾವು 
ನೋಡಬೇಕೆ೦ದರು.ಕೂಡಲೆ ಆಚಾರ್ಯರು:- ಕೇವಲ ಪಾಮರನಾದ 
ನಾನು ಬರೆದ ಗ್ರಂಥಗಳನ್ನು ತಮ್ಮಂಥ ಮಹನೀಯರಿಗೆ ತೋರಿಸಲಕ್ಷೆ 
ತುಂಬಾ ನಾಚಿಕೆಯಾಗುತ್ತಿರುವುದು. ಆದರೂ ಗುರುಗಳ ಅಪ್ಪಣೆಯು 
ಶಿರಸಾಮಾನ್ಯವೆ೦ದು, ತಾವು ಬರೆದ ಗ್ರಂಥಗಳನ್ನು ತೋರಿಸಿದರು. 
ರಾಯರಿಗೆ ಆ ಗ್ರ೦ಥದಲ್ಲಿ ವರ್ಣಾಭಮಾನಿ ದೇವತೆಗಳೇ ದರ್ಶನ 
ಕೊಟ್ಟರ೦ತೆ, ಅದನ್ನು ನೋಡಿ ಸ೦ತೋಷಸಾಗರದಲ್ಲ ಮುಳುಗಿ 
ಹೋದರು. ತತ್‌ ಕ್ಷಣ ಸಭೆಯಲ್ಲಿ ಆಚಾರ್ಯರಿಗೆ ಸ೦ಭಾವನಾದಿಗಳನ್ನು 
ಕೊಟ್ಟು ಮರ್ಯಾದೆ ಮಾಡಿ ನೀವು ಗೃಹಸ್ಥಾಶ್ರಮದಲ್ಲದ್ದಾಗ್ಯೂ 
ಯತಿಗಳಂತೆ ತೀರ್ಥರೆ೦ಬ ಹೆಸರಿಗೆ ಯೋಗ್ಯರಾಗಿರುತ್ತೀರಿ. ಕಾರಣ 
ಈ ಹೊತ್ತಿನಿಂದ ನಿಮಗೆ ಶ್ರೀನಿವಾಸ ತೀರ್ಥರೆ೦ಬ ಹೆಸರು 
ಕೊಟ್ಟರುವೆವೆಂದು ಹೇಳದರು. ಅಂದಿನಿಂದ ಇವರು ಇದೇ ಹೆಸರಿನಿಂದ 
ಪ್ರಸಿದ್ಧರಾಗಿದ್ದಾರೆ. 


ಮುಂದೆ ಕೆಲವು ದಿವಸದ ಮೇಲೆ ಈ ಶ್ರೀನಿವಾಸ ತೀರ್ಥರು 

ಶ್ರೀರಾಘವೇಂದ್ರ ಸ್ವಾಮಿಗಳವರ ದರ್ಶನಕ್ಕೆ೦ದು ಮಂತ್ರಾಲಯಕ್ಕೆ 
ಹೋದರು. ಶ್ರೀಗಳವರಾದರೂ ಪ್ರೀತಿ ಪೂರ್ವಕವಾಗಿ ಇವರ 
ಕ್ಷೇಮಾಸಮಾಚಾರವನ್ನು ವಿಚಾರಿಸಿ ಕುಳ್ಳರಿಸಿಕೊ೦ಡರು. ಆಗ 
ಮೊದಲನೆಯ ತಿ೦ಗಳ ವೃತ ದಿವಸವಾಗಿತ್ತು. ಈ ವೃತದಲ್ಲ 
ಉತ್ತರಾದಿಮಠದವರು ಸಾಸಿವೇ ಕಾಳನ್ನು ಉಪಯೋಗಿಸುವುದಿಲ್ಲ. ಅದರ 
ಬದಲು ಒಳ್ಳೇ ಯಳ್ಳನ್ನು ಉಪಯೋಗಿಸುವರು. ಮ೦ತ್ರಾಲಯ ಮಠದವರು 
ಹೋಮದವ್ಯವೆಂದು ತಿಳದು ಸಾಸಿವೆಯನ್ನೇ ತಕ್ಕೊಳ್ಳುತ್ತಿರುವರು. ಇವೆಲ್ಲ 
ಆಯಾ ಮಠದ ಸ೦ಪ್ರದಾಯಗಳು. 


ಈ ಸ೦ಪ್ರದಾಯವನ್ನಿಟ್ಟುಕೊ೦ಡು ಶ್ರೀನಿವಾಸ ತೀರ್ಥರು ಶ್ರೀಗಳವರ 
ಪಂಕ್ತಿಯಲ್ಲಿ ಭೋಜನಕ್ಕೆ ಕುಳತಾಗ ಸಾಸಿವೆಗೂಡಿದ ಪದಾರ್ಥವನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 107 


ತೆಗೆದುಕೊಳ್ಳಅಲ್ಲ. ಅದನ್ನು ಕ೦ಡು ಶ್ರೀಗಳವರು ಅವರ ನಿಯಮದಂತೆ 
ಬೇರೆ ಪದಾರ್ಥಗಳನ್ನೇ ಮಾಡಿಸಿ ಬೋಜನ ಮಾಡಿಸಿದರು. ಹೀಗೆಯೇ 
ನಾಲ್ಕು ದಿವಸ ನಡೆಯಿತು. ನ೦ತರ ಶ್ರೀನಿವಾಸ ತೀರ್ಥರು ಫಲ 
ಮಂತ್ರಾಕ್ಷತೆಯನ್ನು ತಕ್ಕೊಂಡು ಊರಿಗೆ ಹೊರಡಬೇಕೆ೦ದು ಯೋಚಿಸಿ 
ಶ್ರೀಗಳವರ ಹತ್ತಿರ ಹೋದರು. ಆಗ ಶ್ರೀಗಳು ಯಾದವಾರ್ಯರಿಗೂ 
ಇವರಿಗೂ ಬೇರೆ ಬೇರೆ ಮಂತ್ರಾಕ್ಷತೆಗಳನ್ನು ಕೊಟ್ಟು ಕಳಸಿದರು. 
ಶ್ರೀನಿವಾಸತೀರ್ಥರು ಊರಿಗೆ ಬಂದು ಕಕ್ಕ೦ದಿರಾದ ಯಾದವಾರ್ಯರಿಗೆ 
ತಾವು ಹೋಗಿ ಬಂದ ಸ೦ಗತಿಯನ್ನೆಲ್ಲ ತಿಆಸಿ ಮಂತ್ರಾಕ್ಷತೆಯ ಗಂಟನ್ನು 
ಬಿಚ್ಚಿದರು. ನೋಡುತ್ತಾರೆ! ಯಾದವಾರ್ಯರಿಗೆ ಕೊಟ್ಟಂಥವು ಚೆನ್ನಾಗಿ 
ಇದ್ದು. ತಮಗೆ ಕೊಟ್ಟಂಥವು ಮಾತ್ರ ಕಪ್ಪುವರ್ಣವಾಗಿದ್ದವು. ಈ 
ಕಳಾಭೇದವನ್ನು ಕಂಡು ಯಾದವಾರ್ಯರು:- ತಮ್ಮಾ! ನೀನು ಶ್ರೀಗಳವರ 
ಅನುಗ್ರಹ ಸಂಪಾದಿಸುವ ಬದಲು ಅವರ ಅವಕೃಪೆಗೆ ಪಾತ್ರನಾಗಿ ಬಂದೆ. 
ಇಗೋ ನೋಡು. ಎಂದು ಹೇಳ, ಅವರ ಮಂತ್ರಾಕ್ಷತೆಗಳನ್ನು ಒಂದು 
ಗುಚ್ಜಿಯ ಮೇಲೆ ಚಲ್ಲಲ್ಲು. ಕೂಡಲೆ ಅದು ಸತ್ತುಹೋಯಿತು. ಪುನ: 
ತಮ್ಮ ಮಂತ್ರಾಕ್ಷತೆಗಳನ್ನು ಹಾಕಲು ಅದು ಮೊದಲನಂತೆ ಭುರ್ರನೆ 
ಹಾರಿಹೋಯಿತು! ಇದನ್ನು ನೋಡಿದ ಕೂಡಲೆ ಶ್ರೀನಿವಾಸತೀರ್ಥರು 
ರುರ್ರನೆ ಇಆದುಹೋದರು. ಅವರ ಮೋರೆ ಇಷ್ಟಾಯಿತು. ಕಕ್ಕಂದಿರೆದುರಿಗೆ 
ಮಾತಾಡಲಕ್ಕೆ ಬಾಯಿಬಾರದು. ಕಡೆಗೆ ಹೇಗೋ ಭೋಜನ ಸಮಯದಲ್ಲ 
ನಡೆದದ್ದನ್ನೆಲ್ಲ ಹೇಳದರು. ಯಾದವಾರ್ಯರು ಮುಗುಳ್ನಗೆ ನಕ್ಕು:- ಅಪ್ಪಾ, 
ಬಾಲಕಾ! ಪಾ೦ಡಿತ್ಯವನ್ನಾಗಅ, ವೃತಾಚಾರನಿಯಮ ಗಳನ್ನಾಗಅ 
ಮಹನ್ನೀಯರಾದವರಲ್ಲ ಎಂದಿಗೂ ತೋರಿಸಲಕ್ಕೆ ಹೋಗಕೂಡದು. 
ಕಂಡಿಯಾ? ಶ್ರೀಗಳವರಂತೂ ಭಗವದ್ಧಕ್ತ ಶಿಖಾಮಣಿಗಳು; ಅಗಾಧ 
ತಪಸ್ವಿಗಳು. ಅವರು ನಡೆದದ್ದೇ ಮಾರ್ಗ. ನುಡಿದದ್ದೇ ವೇದ. ಇಂಥ 
ಶಾಪಾದಪಿ ಶರಾದಪಿಗಳಾದವರ ಎದುರಿನಲ್ಲ , ನಮ್ಮಂಥವರು ಯಾವ 
ಗಿಡದ ತೊಪ್ಪಲು? ಇದನ್ನರಿಯದೆ ಅವರಿಗೆ ವಿರುದ್ಧವಾಗಿ ನಿನ್ನ ನೇಮವನ್ನು 
ಅವರ ಸಮಕ್ಷಮದಲ್ಲಯೇ ನಡಿಸಬಹುದೇ? ಮನೆಯಲ್ಲದ್ದಾಗ ನಿನ್ನಷ್ಟಕ್ಕೆ 
ನೀನು ಬೇಕಾದ ಹಾಗೆ ನಡೆಸು. ಅಲ್ಲ ಹಾಗೆ ಮಾಡಿದ್ದು ತಪ್ಪು. ಅತ ಏವ 
ನೀನು ಈಗಲೇ ಹೋಗಿ ಅವರಿಗೆ ಶರಣಾಗತನಾಗಿ ಅವರ 
ನಿಯಮದಂತೆಯೇ ನಡೆದು, ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಬರಬೇಕು, 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 108 


ಎಂದು ಹೇಳಕಳಸಿದರು. 


ಮರುದಿವಸವೇ ಶ್ರೀನಿವಾಸತೀರ್ಥರು ಕಕ್ಕ೦ದಿರವರ ಮಾತಿನಂತೆ 
ಹೊರಟು ಹೋಗಿ ಶ್ರೀಗಳವರಿಗೆ ಶರಣಾಗತರಾಗಿ ಕ್ಷಮಾಪಣೆಯನ್ನು 
ಬೇಡಿಕೊ೦ಡರು; ಹಾಗೂ ಅವರು ಸ್ವೀಕರಿಸಿದ್ದನೇ ತಾವೂ ಸ್ವೀಕರಿಸಿದರು. 
ಕಡೆಗೆ ಶ್ರೀಗಳವರು ಯಾದವಾರ್ಯರ ನಿಸ್ಸೀಮವಾದ ಭಕ್ತಿಭಾವಕ್ಕೆ ಮೆಚ್ಚಿ. 
ಶ್ರೀನಿವಾಸ ತೀರ್ಥರನ್ನು ಅನುಗ್ರಹಿಸಿ ಕಳುಹಿದರು. ಅಂದಿನಿಂದ ಜದರಹಳ್ಳ 
ಆಚಾರ್ಯರ ಮನೆತನದವರು ವೃತದಲ್ಲ ಸಾಸಿವೆಯನ್ನು ತಕ್ಕೊಳ್ಳ 
ಹತ್ತಿದರು. ಇದನ್ನು ಅದ್ಯಾಪಿ ನೋಡಬಹುದು. 


ಮಹಾತ್ಯುರಾದವರಲ್ಲ ಎಂಥವರಾದರೂ ತಮ್ಮ ಮತವನ್ನು ಪ್ರದರ್ಶಿಸಲಕ್ಕೆ 
ಹೋಗಬಾರದು. ಒಮ್ಮೆ ಶ್ರೀ ಸತ್ಯಪರಾಕ್ರಮ ಸ್ವಾಮಿಗಳವರು ಹಾಅನ 
ವೃತವಿದ್ದಾಗ ಬ್ರಾಹ್ಮಣಭೋಜನವು ಸುಖಕರವಾಗಲೆಂ೦ಂಬ ಉದ್ದೇಶದಿ೦ದ 
ಖೀರನ್ನು ಮಾಡಿಸಿ ಉಣಿಸಿದರಂತೆ. ಭಗವಂತನು ಭಕ್ತರ 
ಕೈವಾರಿಯಾದ್ದರಿ೦ದ ಅವರು ಏನು ನಿಷಿದ್ದ ಕರ್ಮಗಳನ್ನು 
ಮಾಡಿದಾಗ್ಯಾದರೂ ಅವು ಅವನಿಗೆ ಪ್ರಿಯವಾಗಿವವೇ ಹೊರತು ಅನ್ಯಥಾ 
ಇಲ್ಲ. ಆದ್ದರಿಂದಲೇ ಮಹಾತ್ಮರಾದ ಜಗನ್ನಾಥದಾಸರು:- 

ಬುದ್ಧಿಪೂರ್ವಕವಾಗಿ ವಿಭಧರು। ಶ್ರದ್ಧೆಯಿ೦ದರ್ಪಿಸಿದ ಕರ್ಮನಿ। 

ಹಿದ್ಧವಾದರು ಸರಿಯೆ ಕೈಕೊ೦ಡುದ್ದರಿಸುತಿಪ್ಪಾ॥ 

ಎಂಬುದಾಗಿ ಹೇಳಕೊ೦ಡಿರುವನು. 


ಘಿ ಘಿ 


ಈ ಪ್ರಕಾರ ಶ್ರೀದ್ರಾಘವೇ೦ದ್ರ ಸ್ವಾಮಿಗಳವರು ಲೋಕ ಕಲ್ಯಾಣಾರ್ಥವಾಗಿ 
ದೇಶ ಸ೦ಚಾರ ಮಾಡಿ ಜನರನ್ನು ಭಕ್ತಿ ಮಾರ್ಗದ ಕಡೆಗೆ ಬಲುಮೆಯಿ೦ದ 
ಎಳೆತಂದರು. ಈಗಲೂ ತರುತ್ತಅರುವರು ಮುಂದಾದರೂ 
ತರುವರೆಂಬುದಕ್ಷೆ ಸಂದೇಹವೇನು? ಇಂಥ ಮಹಾತ್ಮರಾದ ದೇವತೆಗಳನ್ನು 
ಸಾಕಲ್ಲೇನ ವರ್ಣಿಸುವದೆಂದರೆ:- 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 109 


" ಇಹ ಪುನರುದಧಿ ಸ್ನಾನ ಸಂಕಲ್ಪ ವತ್ಸಾ! 

( ಎಲ್ಲಿಯೋ ಕೊಂಚ ನೀರನ್ನು ಸ್ನಾನ ಮಾಡುವ ನಾವು. ಸಮುದ್ರ 
ಸ್ನಾನ ಮಹಂ೦ಕರಿಷ್ಯೆ| ಎಂಬ ಸ೦ಕಲ್ಪ ಮಾಡುವ ಹಾಗೆ) 

ಎ೦ದು ಹೇಳುವ ಹಾಗೆಯೇ ಸರಿ. 

ಶ್ರೀಪಂಡಿತಾಚಾರ್ಯರ೦ಥವರೂ ಒಂದು ಕಡೆಯಲ್ಲ 

ಸ೦ಕ್ಷಿಪ್ನುವಾಕ್ಯೆ ಮಂಖಮಂದ ಬುದ್ಧಿ! 

ಸಂತೋ ಗುಣಾಢ್ಯ ಕರುಣಾಂ ಕ್ರಯಾಸುಃ॥ 

ಎಂಬುದಾಗಿ ಹೇಳಕೊ೦ಡಿರಲು, 

ಅತ್ಯ೦ತ ಗೂಢವಾದ ರಹಸ್ಯಾರ್ಥಗಳನ್ನಿಟ್ಟು ಮೋಕ್ಷದಾಯಕವಾದಂಥ 
ಹರಿಕಥಾಮೃತಸಾರವನ್ನು ರಚಿಸಿದ ಜಗನ್ನಾಥರಾಯರಂಥವರು:- 

ಬುದ್ಧಿ ವಿದ್ಯಾ ಬಲದಿ ಪೇಳದ! ಶುದ್ಧ ಕಾವ್ಯವಿದಲ್ಲತತ್ವಸು। 

ಪದ್ಧತಿಗಳನು ತಿಳದ ಮಾನವನಲ್ಲ ಬುಧರಿದ॥ 

ಮಧ್ಧ್ವವಲ್ಲಭ ತಾನೆ ಹೃದಯದೊ। ಅದ್ದು ನುಡಿದಂದದಲನುಡಿದೆನ। 

ಪದ್ಮಗಳ ನೋಡದಲೆ ಕಿವಿಗೊಟ್ಟಾಅಪುದು ಬುಧರು॥ 

ಈ ರೀತಿಯಾಗಿ ಹೇಳಕೊ೦ಡಿರಲು, ನನ್ನಂಥ ಪಾಮರ- 
ಅಜ್ಞಾನಿಯಾದವನು ಹೇಳಕೊಳ್ಳುವದೆ೦ದರೇನು? ಆದಾಗ್ಯೂ:- 

ಜನರಿಗಾಗಿಯೆ ಅವತರಿಸಿ ಪೂರ್ವದಿಬಹು। 

ಜನರಬುದ್ಧರಿಸಿದಾತನನು॥ 

ನೆನೆಯದಾತನೆ ಪಾಪಿಯವನೆದುರಾತ್ಮನು। 

ಮನುಖವಬನೆಚಾ೦ಡಾಲಾ॥ 


ಎಂಬ ಸದುಕ್ತಿಯನ್ನು ಮನಸ್ಸಿನಲ್ಲ ತಂದು ಅವರ ಗುಣಶರಧಿಯೊಳಗಿನ 
ಒಂದೆರಡು ಜ೦ದುಗಳನ್ನು ಮಾತ್ರ ಬಯಲಗಿಟ್ಟರುತ್ತೇನೆ. 


ಘಿ ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 11೦ 


ತೃತೀಯ ಗುಚ್ಛ 
ಲ 


VY 
ವ್ಯಾಸೇನವ್ಯುಪ್ತ ಚೀಜ: ಪ್ರುತಿಭವಿಭಗವತ್ಪಾದಲಬ್ದಾಂಕುರ ಶ್ರೀ। 
ಪ್ರತ್ವೈರೀಷತ್ರಭನ್ನೋರಜನಿಜಯಮುನಿನಾಸಮ್ಯಗುದ್ದಿನ್ನಪಾಬಃ॥ 
ಮೌನೀಶವ್ಯಾಸರಾಜಾದುದಿತಕಿಸಲಯ: ಪುಷ್ಠಿತೋಯಂ ಜಯೀಂದ್ರಾ। 
ದದ್ಯಶ್ರೀರಾಘವೇ೦ದ್ರಾಧ್ವಿಕಸತಿಫಅತೋ ಮಧ್ವಸಿದ್ಧಾ೦ತಶಾಖೀ॥ 
(ಗುರುಗುಣಸ್ಪವ) 
೧ನೆಯ ಕಥೆ೨ 
-(೦)- 


ಸೋಮಪುರವೆಂಬುದೊಂದು ಊರಲ್ಲಿ "ಅಭಿನವ ಜನಾರ್ಧನ ವಿಠ್ಠಲ' 
ರೆ೦ಬ ಹೆಸರಿನ ಸತ್ತುರುಷರೊಬ್ಬರಾಗಿ ಹೋದರು. ಇವರೂ ಒಬ್ಬ 
ದಾಸಕೂಟಕ್ಕೆ ಸೇರಿದ ಮಹಾತ್ಮರು. ಪ್ರಖ್ಯಾತರಾದ ಶ್ರೀ 
ಜಗನ್ನಾಥದಾಸರಾಯರ (1727-18೦೨) ಶಿಷ್ಯರು. ಜಗನ್ನಾಥದಾಸರು 
ಪ್ರಲ್ಹಾದ ರಾಯರ ಸಹೋದರರಾದ ಸಲ್ದಾದರಾಯರ ಅಂಶವೆಂದು 
ತಿಳದಿದೆ. ಈ ಅಭಿನವ ಜನಾರ್ದನವಿಶ್ಲಲರಾದರೋ ಪಲ್ದಾದರಾಯರ 
ತಮ್ಮ ಅಲ್ತಾದ ರಾಯರ ಅಂಶದವರು. ಇದೇ ರೀತಿಯಾಗಿ 
ಜಗನ್ನಾಥರಾಯರ ಶಿಷ್ಯರಾದ ಕರ್ಜಗೆ ದಾಸಪ್ಪ (ಶ್ರೀದವಿಠಲರು) 
ಎಂಬುವರು ಪ್ರಲ್ಹಾದರಾಯರ ತಮ್ಮ ಅನುಲ್ದಾದರಾಯರ ಅ೦ಶವಂತೆ. 
ಇರಲ. 


ಲೋಕದಲ್ಲ ಸತ್ತುರುಷರಾದವರು ಯಾವ ರೂಪದಿಂದ ಯಾವ 
ಸ್ಥಿತಿಯ೦ದ ಯಾವ ನಡೆ-ನುಡಿಗಳ೦ದ ಪ್ರಕಟವಾಗುತ್ತಾರೆಂಬದನ್ನು 
ಹೇಳಅಕ್ಕಾಗುವುದಿಲ್ಲ. ಅದರಿಂದಲೇ ಸತ್ಪುರುಷರ ಸುಳಯನ್ನು 
ಕಂಡುಹಿಡಿವುದು ದುಸ್ತರವಾಗಿರುವುದು. ಈ ನಿಯಮದಂತೆ ನಮ್ಮ 
ಅಭಿನವ ಜನಾರ್ದನ ವಿಠ್ಠಲರಾದರೂ ಹುಟ್ಟದ೦ದಿನಿ೦ದ ಹೆಳವರಾಗಿದ್ದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 111 


ಹೆಳವರಾದರೇನು? ಕುರುಡರಾದರೇನು? ದೇವರಲ್ಲ ಅಚಲವಾದ 
ಭಕ್ತಿಯನ್ನು ಯಾವನು ಇಡುವನೋ ಅವನೇ ನಿಜವಾದ ಭಕ್ತನು; ಅವನೇ 
ಸತ್ತುರುಷನು, ಎಂದೆನಿಸಿಕೊಳ್ಳುವನು. ಅದರಂತೆ ಅಭಿನವ ಜನಾರ್ದರು 
ದೇವರಲ್ಪಟ್ಟ ಅತೀವ ಭಕ್ತಿಯಿ೦ದ ಕರ್ನಾಟಕ ಸತ್ತುರುಷ ಮ೦ಡಲದಲ್ಲ 
ಒಬ್ಬ ಪ್ರಮುಖ ಸದಸ್ಯರಾಗಿ ಸೇರಿದರು. ಇವರು ಒಮ್ಮೆ ಸಂಸಾರದ 
ತಾಪವನ್ನು ಸಹಿಸಲಾರದೆ ಶ್ರೀಮದ್ರಾಘವೇ೦ದ್ರ ಸ್ವಾಮಿಗಳನ್ನು 
ಪಡ್ಯರೂಪದಿಂದ ಸ್ತೋತ್ರಮಾಡುತ್ತಿರಲು' ಶ್ರೀಗಳವರಿಗೆ ಇ ತ ಚಾ 
ಉಕ್ಷೇರಿಬಂತು. ಕೂಡಲೆ ನಮ್ಮ ಹೆಳವ ಸತ್ತರುಷರನ್ನು ಹಿಂದಿನಿಂದ 
ಯಾರೋ ಕೈಹಿಡಿದು ಎಚ್ಡಿಸಿದ೦ಿತಾಂಬತಂತೆ. ಶ್ರೀಕೃಷ್ಣಮೂರ್ತಿಯು 
ಕುಚ್ಚೆಯನ್ನು ಹಿಡಿದೆತ್ತಿ ನವ ಯೌವನ ರೂಪ ಸಂಪನ್ನೆಯನ್ನು 
ಮಾಡಿದಂತಾಲಯುತು. ಆಗಲೇ ಅಭಿನವ ಜನಾರ್ದನರಿಗೆ ಇನೆ ಷ್ಟು 
ಸಂತೋಷವಾಯುತೆಂಬುದನ್ನು ಹೇಳಲಾಸಲ್ಲ. ಆ ಹೊತ್ತಿನಿಂದ ಇವರು 
ಶ್ರೀಗಳವರನ್ನು ಕೊಂಡಾಡುತ್ತ ದೇಶ ಸಂಚಾರ ಮಾಡಹತ್ತಿದರು. 
ನೋಡಿದಿರೋ ಶ್ರೀಗಳವರ ಮಹಿಮೆಯನ್ನು! 


ಮುಕ್ತಿ ಮಾರ್ಗದ ಅನೇಕ ಸಾಧನಗಳಲ್ಲ ಭಕ್ತಿಗೆ ಸಮಾನವಾದದ್ದು 
ನ್ನಾವುದು ಇಲ್ಲ. ಮಹಾತ್ಕರನೇಕರು ಇದನ್ನೇ ರಾಜಮಾರ್ಗವೆಂದು 
ಸಾರಿರುವರು. 
ಶ್ರದ್ಧಯಾ ಭಖತ: ಪುಂಸ: ಶಿಲಾಪಿ ಫಲದಾಲಯುನಿ! 
ಮುರ್ಯೋಪಿ ಪೂಜತೋ ಭಕ್ತ್ಯಾ ಗುರುರ್ಭವತಿ ಸಿದ್ದಿದು॥ 
( ಸ್ಫ೦ದಪುರಾಣ ಬ್ರಹ್ಮೋತ್ತರ ಬಂಡ) 
ಎ೦ಬ ಪುರಾಣೋಕ್ತಿಯು ಸತ್ಯವಾದದ್ದು. ಸತ್ಯವಾದದ್ದು 


ಘಿ 





* ಗುರುಪೆನೀಕರುಣಿಸದಿರಲು ಉದ್ಧರಿಸುವ ದೊರೆಗಳೀಧರೆಯೊಳುಂಟಿ।! ಪಲ್ಲವಿ 


ತ್ರೀ ಮದ್ರಾಫವೇಂದ್ರ ದುರುಕಥಾಮೃತ 112 


೨ನೆಯ ಕಥೆ 
-(೦)- 
ಮಂತ್ರಾಲಯಕ್ಕೆ ನಾಲ್ಕು ಹರದಾರಿ ದೂರದಲ್ಲ " ಜಚ್ಚಾಲಅ' 
ಎಂಬುದೊಂದು ಊರಿರುವುದು ಇದು ಪ್ರಲ್ಹಾದರಾಜನ ಕಾಲಕ್ಕೆ ಭಿಕ್ಲಾಲಯ 
ಅಂದರೆ ಜನರಿಗೆ ಭಿಕ್ಷಾಹಾಕತಕ್ಕ ಬಾಗಿಲವಾಗಿತ್ತೆಂದು ಹಿಂದೆಯೇ 
ತಿಳಸಿದ್ದೇವೆ. ಇಲ್ಲಿಯೂ ತು೦ಗಭದ್ರಾನದಿಯು ಹರಿಯುತ್ತಿರುವುದು. ಆ 
ನದಿಯ ಗಡ್ಡೆಯಲ್ಲ ಒಂದು ಪ್ರಾಣದೇವರು೦ಟು; ಹಾಗೂ ಒಂದು 


ಕಟ್ಟಿಯೂ ಇಡೆ. ಕಲೆಯ ಮೇಲೆಯೇ ಶ್ರೀಮದ್ರಾಘವೇಂದ ಸು ಸ್ವಾಮಿಗಳವರು 
ಜಪಕ್ಕೆ ಕುಳತಿದ್ದರಂತೆ. 


ಆ ಊರಲ್ಲ ಅಪ್ಪಣಾಚಾಯ೯ರೆಂಬ ಹೆಸರಿನ ಬ್ರಾಃಹ್ಯಣರೊಬ್ಬರಿದ್ದರು. 
ಇವರ ಹೆಸರು ನಮ್ಮ ವಾಚಕರಿಗೆ ಅಪರಿಚಿತವಾದದ್ದಲ್ಲ. 

ಪುರಾ ಪ್ರಲ್ಹಾದನಾಮಾಭೂಧ್ಧಿರಣ್ಯಕಶಿಪೋ: ಸುತಃ 

ಯದರ್ಥಂ ಶ್ರೀಮಹಾವಿಷ್ಠುರ್ಶ್ಯಕ೦ಠೀರವತಾ೦ ಗತಃ॥ 

ಶ್ರೀರಾಘವೇ೦ದ್ರತೀರ್ಥಾಖ್ಯೋವತೀರ್ಯ ಯತಿರೂಪತಃ। 

ವಿವೃತ್ಯಾ ಮಧ್ವಶಾಸ್ತ್ರಸ್ಯ ಲೋಕೋಪಕ್ಕತಿಮಾತನೋತ್‌॥ 

ಅಪ್ಪಣಾಚಾರ್ಯಕೃಷ್ಣಾಖ್ಯ ತತ್ರಾಪಿ ದ್ವಿಜರೂಪತಃ: ॥ 


ಸ೦ಹತಪ್ರಹತೌ ಜಾತೌ ಶಿಷ್ಕೌ ತಸ್ಯ ಪ್ರಯೌ ಸದಾ॥ 
(ರಾಘವೇ೦ದ್ರ ತಂತ್ರ) 

ಎಂಬಂತೆ ಕೃತಯುಗದಲ್ಲ ಅವತರಿಸಿದ ಪ್ರಲ್ಹಾದನಿಗೆ ಪರಿಚಾರಕರಾದ 
ಸಂಹತ-ಪ್ರಹತರೆಂಬವರೇ ತ್ರೇತಾ-ದ್ವಾಪರಯುಗಗಳಲ್ಲ ಬೇರೆ ಬೇರೆ 
ಹೆಸರಿನಿಂದ ಹುಟ್ಟ ಬ೦ದು ಕಅಯುಗದಲ್ಲ ಆ ಪ್ರಲ್ಹಾದನ ಅವತಾರವೇ 
ಆಗಿದ್ದ ಶ್ರೀರಾಘವೇಂದ್ರರಿಗೆ ಶಿಷ್ಯರಾಗಿ ಅಪ್ಪಣಾಚಾ೦ತು೯- 
ಕೃಷ್ಣಾಚಾಯ೯ರೆ೦ಬ ಹೆಸರಿನಿಂದ ಹುಟ್ಟದರೆ೦ದು ಮೊದಲನೇ 
ಭಾಗದಲ್ಲಯೇ ತಿಳಸಿದ್ದೇವೆ. ಇಷ್ಟೇ ಅಲ್ಲ 


ಸರ್ವೇಷ್ಟಪಿ ಷ ಶಿಷ್ಯೇಷು ಅಪ್ಪ್ಷಣಾಚಾರ್ಯ ಏವ ಸಃ॥ 
ಗುರೋರತಿಪ್ರಿಯೋ ಯಸ್ಕಾತ್‌ ಸ್ಲುತಿಸ್ಲೇನ ಸಮಾದೃತಾ॥ 
( ರಾಘವೇಂದ್ರತಂತ್ರ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 113 


ಎಂಬದಾಗಿ ಶ್ರೀ ರಾಘವೇಂದ್ರ ಗುರುಗಳಗೆ ಇವರು ಪರಮ 
ಪ್ರೀತ್ಯಾಸ್ಟದರಾದವರು. 

ಇವರು ಸಂಸ್ಕೃತದಲ್ಲ ಅಪಾರವಾದ ಪಾಂಡಿತ್ಯವನ್ನು ಸ೦ಪಾದಿಸಿದ್ದಲ್ಲದೆ 
ಗುರುಗಳಲ್ಲ ನಿಸ್ಸೀಮವಾದ ಭಕ್ತಿಯುಳ್ಳವರಾಗಿದ್ದರು. “ ರಾಘವೆಂದ್ರ ಸ್ರೋತ್ರ' 
ವೆಂಬ ಗುರುಸ್ತುತಿಯನ್ನು ಮಾಡಿದವರು ಇವರೇ. ಒಮ್ಮೆ 
ಗುರುವೃಂದಾವನದ ಮುಂದೆ ಕುಳತು ಭಕ್ತಿಪರವತೆಂಉ೦ದ ಸ್ತೋತ್ರ 
ಮಾಡುತ್ತಿರಲಾಗಿ:- 

ಯೋ ಭಕ್ತಾ § ಗುರುರಾಘವೇಂದಚರಣದ್ದಂದ್ಹಂ ಸ್ಕರನ್‌ ಯ: ಪಠೇತ್‌ 

ಕೀರ್ತಿರ್ದಿದ್ವಿದಿತಾ ವಿಭೂತಿರತುಲಾ 


ಎ೦ದು ನುಡಿಯುತ್ತಿರಲು-" ಸಾಕ್ಷೀಹಯಾಸ್ಯೋತ್ರಹಿ' ಎಂಬುದಾಗಿ 
ಒಮ್ಮಿಂದೊಮ್ಮೆ ವೃಂದಾವನದಲ್ಲದ್ದ ಶ್ರೀಪಾದಂಗಳವರಿಂದ 
ಉಚ್ಚರಿತವಾಲಯುತಂತೆ. ಅದನ್ನು ಕೇಳ ಅಪ್ಪಣಾಚಾರ್ಯರು ಬೆರಗಾಗಿ 
ಹೋದರು.ಅನೇಕರು ಈ ದಿವ್ಯ ವಾಣಿಯನ್ನು ಕೇಳ ಗುರುಮಹಾತ್ಕ್ಯವನ್ನು 
ಪರಿಪರಿಯ೦ದ ಕೊಂಡಾಡಿದರು. 

ಈ ವಿಷಯವಾಗಿ ಶ್ರೀಜಗನ್ನಾಥದಾಸರ ಪ್ರಿಯ ಶಿಷ್ಯರು ಅಪರೋಕ್ಷ 
ಜ್ಞಾನಿಗಳೂ ಏಗಿದ್ದ ಮನೋಹರವಿಠ್ಲಲರೆ೦ಬ ದಾಸರು” (ಬುದ್ದ 
ದಿನ್ನಿನಾರಪ್ಪನವರು) ತಾವು ರಚಿಸಿದ “ ಗುರುರಾಘವೇ೦ದ್ರಸ್ಥಾಮಿಗಳ 
ಪ್ರಾಕೃತ ಸ್ರೋತ್ರ' ಎಂಬ ಸಣ್ಣದೊಂದು ಗ್ರಂಥದಲ್ಲಿ ( 31 ಷಟ್ಟದಿಗಳವೆ) 
ಹೀಗೆ ಹೇಳದ್ದಾರೆ. 

ಅವನತಿ ಭಕ್ತಿಯ೦ ಗುರುರಾಘವೇ೦ದ್ರರಡಿ। 

ದಾವರೆಯ ಸ್ರೋತ್ರಮಂ ಪಠಿಸುತ್ತ ಸ್ಥರಿಸಲು ಸು! 

ಖಾವಳಯ ಹೊಂದುವನು ಲೇಶಕಮಲಾನಾಥನಮಲಪ್ರಸಾದದಿ೦ದ॥ 

ಶ್ರೀ ವಿಭೂತಿಯ ಕೀರ್ತಿ ದಿಗ್ವಿಜಯ ಮೊದಲಾದ! 

ಈ ವಿಶೇಷಾರ್ಥದ ಸಮೃದ್ಧಿಯಂ ಪಡೆವುದಕೆ! 

ದೇವೇಶ ಶ್ರೀಹಯಾಸ್ಯನೆಸಾಕ್ಷ ನಾನುಡಿವೆ ಕೇಳ್ತುದೆಲ್ಲಾ ಸುಜನರು॥ 


ಧಿ 
* ಈ ದಾಸರು ಕನ್ನಡದಲ್ಲ ರಾಘವೇಂದ್ರ ಸ್ರೋತ್ರ- ಮನ್ಯಥ ವಿಲಾಸ ಎಂಬೆರಡು ಪುಟ್ಟ ಪದ್ಯ ಗ್ರಂಥಗಳನ್ನು 
ಬರೆದಿದ್ದು ಇವುಗಳನ್ನು ಶ್ರೀಯುತ ಹಣಮಂತರಾದ ಕುಲಕರ್ಣಿ ಗೋರಬಾಳ ವಕೀಲ.. ಅಂಗಸೊಗರ( ಜಲ್ಲಾ- 
ರಾಯಚೂರ) ಎಂಬ ಮಹಾಶಯರು ಅಚ್ಚು ಹಾಕಿಸಿರುವರು. ಅಪೇಕ್ಷಕರು ಅವರಿಂದ ತರಿಸಿಕೊಳ್ಳಬಹುದು. 
ಅಲ್ಲದೆ ಈ ದಾಸರು- ಜಗನ್ನಾಥದಾಸರ ಹರಿಕಥಾಮೃತಸಾರದಲ್ಲ ಕಡೆಗೆ ಒಂದು ಸಂಧಿಯನ್ನು ಬರೆದಂತೆ 
ಈಗಲೀಗ ಅಚ್ಚಾದ ಉಡುಪಿಯ ಪ್ರತಿಯ ಮೇಅ೦ದ ಕಂಡುಬರುತ್ತದೆ. 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 114. 





೩ನೆಯ ಕಥೆ 
-(೦)- 
ಪ್ರಲ್ಹಾದರಾಯರ ತಮ್ಮ ಸಲ್ವಾದರಾಯರ ಅಂಶಭೂತರಾದ 
ಶ್ರೀಜಗನ್ನಾಥದಾಸರಾಯರೆ೦ಬ ಮಹಾತ್ಮರ ಹೆಸರನ್ನು ನಮ್ಮ ವಾಚಕರು 
ಅರಿಯದವರಲ್ಲ. ಅನೇಕ ಸಾರೆ ಕೇಳರುವರು. ಇವರು ವಿಜಯದಾಸರ 
ಶಿಷ್ಯರಾದ ಗೋಪಾಲದಾಸರ( ಭಾಗಣ್ಣದಾಸರ) ಶಿಷ್ಯರು. 


ಒಳ್ಳೇ ಅಪರೋಕಕ್ಷಹಖ್ಹಾನಿಗಳು. ಇವರ ಮುಹಾತ್ಯೆ೦ರು 
ಲೋಕಾಶ್ಚರ್ಯಕರವಾದಡದ್ದು." 


ಇಂಥಾ ಸತ್ಪುರುಷರು ಒಮ್ಮೆ ಮಂತ್ರಾಲಯಕ್ಕೆ ಬಂದು ಅಣ್ಣ೦ದಿರಾದ 
ಶ್ರೀಗಳವರನ್ನು ಸೇವಿಸಹತ್ತಿದರು. ಆಗ ವೃ೦ದಾವನಸ್ಥರಾದ ಗುರುಗಳು 
ದಾಸರಾಯರ ಸಂಗಡ ಏಕಾಂತವಾಗಿ ಮಾತನಾಡುತ್ತಿದ್ದರ೦ತೆ. ಮುಂದೆ 
ಪಂ ಸುದ್ದಿಯು ನಾ ಕೇಳು, ನೀ ಕೇಳು, ಎಂದೂ ನಾಲ್ಕು ಕಡೆಯಲ್ಲ 
ಹಣ್ಜತು. ಇದನ್ನು ಪರೀಕ್ಷಿಸಲೇಬೇಕೆ೦ದು ಕೆಲವರು ಹೊಂಚು 
ಹಾಕಿಕೊ೦ಡು ಸಹ ಕುಳತರು. ಪಾಪ! ದಾಸರಾಯರಿಗೆ ಇದೆಲ್ಲ ಏನು 
ಗೊತ್ತು? ಅವರು ಯಾವದನ್ನೂ ಅರಿಯದವರು. ದಿನದಂತೆ ಗುರುಸೇವೆ 
ಮಾಡಿ ಮುಗಿಸಿ ವೃಂದಾವನದ ಎದುರಿಗೆ ಕುಳತರು. ಗುರುಗಳನ್ನು 
ಮಾತನಾಡಿಸ ಹತ್ತಿದರು. ಎಷ್ಟು ಹೊತ್ತಾದರೂ ಗುರುಗಳು ಒ೦ದು ಮಾತು 
ಕೂಡಾ ಆಡಲಲ್ಲ. ದಾಸರಾಯರಿಗೆ ಆಶ್ಚರ್ಯವಾಯಿತು.ದಿನಾಲು 
ಮಾತನಾಡಿ ನನ್ನನ್ನು ಸಂತೋಷಪಡಿಸುತ್ತಿದ್ದ ಗುರುಗಳು ಇಂದು ಯಾಕೆ 
ಮಾತನಾಡುತ್ತಿರಲಕ್ಕಿಲ್ಲ? ಎಂಬುದಾಗಿ ಚಿಂತಿಸುತ್ತ ಹೀಗೆ ಪ್ರಾರ್ಥನೆ 
ಮಾಡಿಕೊಂಡರು. 





” ಶ್ರೀಯುತ- ನಾರಾಯಣ ಭೀಮರಾವ್‌ ಕಲಮದಾನಿಯವರು ಶ್ರೀ ಜಗನ್ನಾಥದಾಸರ ಅಲ್ಲ ಚರಿತ್ರವೊಂದನ್ನು 
ಬರೆದು ಪ್ರಸಿದ್ಧಪಡಿಸಿರುವರು. 
ಇದು ಪಾವಂಜೆ ಗುರುರಾಯರಲ್ಲ( ಉಡುಪಿ) ನಾಲ್ಲಾಣೆ ಬೆಲೆಗೆ ಸಿಕ್ಕುವನು. 





ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 115 


ರಾಗ। ಪೂರ್ಪಿ। ಮಟ್ಟತಾಳ 
ಯಾಕೆ ಮೂಕನಾದ್ಯೋ। ಎಲೋ ಗುರುವೆ ನೀ। ಯಾಕೆ ಮೂಕನಾದ್ಯೊ॥ 
ಆದರೂ ಗುರುಗಳು ಮಾತನಾಡಲಲ್ಲ. ಆಗ ದಾಸರಾಯರು 
ಜ್ಞಾನದೃಷ್ಟಿಯ೦ದ ನೋಡಲು- ಜನರು ಇವರ ಸಂಭಾಷಣವನ್ನು ಕೇಳಲಕ್ಕೆ 
ಜಪ್ಪಿಸಿ ಕುಳತಿರುವರೆ೦ದೂ ಅದರಿಂದಲೇ ಗುರುಗಳು ಮಾತನ್ನು 


ಜಣ್ಣರುವರೆ೦ದು ತಿಳಯಬಂ೦ತು. ಆ ಹೊತ್ತಿನಿಂದ ಮುಂದೆ 
ಸಂಬಾಷಣವನ್ನು ಬಂದು ಮಾಡಿದರಂತೆ. 


ಘಿ ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 116 


ಆನೆಯ ಕಥೆ 
ಎ 


ಮಂತ್ರಾಲಯಕ್ಕೆ ಎರಡು ಹರದಾರಿ ದೂರದಲ್ಲಿ "“ಲಚ್ಚಮರಿ' 
ಎ೦ಬದೊ೦ದು ಊರುಂಟು. ಅಲ್ಲ ಬೆನಕಪ್ಪನೆಂಬೊಬ್ಬ ಕರಣಿಕ( 
ಶಾನುಭೋಗ) ನಿದ್ದನು. ಈತನು ರಾಯರಲ್ಲ ಅತ್ಯಂತ ನಿಷ್ಠೆಯುಳ್ಳವನು. 
ರಾಯರಾದರೂ ಮಹಾ ಕರುಣಾಶಾಅಗಳು. ತಮ್ಮನ್ನೇ ನಂಬದ ಭಕ್ತರನ್ನು 
ಅವರು ಎ೦ದೂ ಕೈಬಡಲಾರರು. 


ಶ್ರೀರಾಘವೇ೦ದ್ರಾಯ ನಮ: ಯೆಂಬ ದಿವ್ಯಾಷ್ಟ। 

ಸಾರಾಕ್ಷರದ ಮಂತ್ರದಿಂ ನಿತ್ಯ ಭಕ್ತಿಯಂ। 

ದಾರಾಧಿಸುತಖಪಿಸಿದವರಿಗಿಷ್ಟಾರ್ಥಕ್ಕೆ ಸೇರುವದುನಿ:ಸಂಶಯಾ॥ 

ಚಾರುತರ ಕೀತ್ತಿಯುಂ ಶ್ರೀಮದ್ಭಮತ। 

ಕ್ಷೀರವಾರಿನಿಧಿಚ೦ದ್ರನೋಲ್ಟೆಜ್ಜಸುತಲೋಕದೋಳ್‌। 

ಸಾರಿಸಿದೆನಿರ್ದೋಷಾಗಮ್ಯಮಹಿಮನೆರಾಘವೇ೦ದ್ರಗುರುಸಾರ್ವಭೌಮಾ॥ 
(ಮನೋಹರವಿಠಲರು) 


ಇಂಥಾ ದಯಾನಿಧಿಗಳಾದ ಗುರುಗಳು ಬೆನಕಪ್ಪನ ಅಪಾರವಾದ 
ಭಕುತಿಯನ್ನು ನೋಡಿ ಅವನಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟುಖಟ್ಟರು. 
ಅಂದಿನಿಂದ ಬೆನಕಪ್ಪನು ಹಗಲೆಲ್ಲ ರಾಯರಮಠದಲ್ಲಯೇ ಇದ್ದುಕೊ೦ಡು 
ನಡುರಾತ್ರಿಯಲ್ಲ- ರಾಯರು ನದಿಯಲ್ಲ ಸ್ನಾನಮಾಡಿಕೊ೦ಡು ಬಂದು 
ದೇವಾರ್ಚನೆ ಮಾಡುವದನ್ನು ಕಣ್ಣಾರೆ ನೋಡುತ್ತಾ ಆನ೦ದಸಾಗರದಲ್ಲ 
ತೇಲಾಡುತ್ತಿದ್ದನು. ಬೆನಕಪ್ಪನು ಏನು ಧನ್ಯನೋ! ಪೂರ್ವಜನ್ಯದಲ್ಲಿ 
ಇನ್ನೇನು ಸುಕೃತವನ್ನು ಮಾಡಿದ್ದನೋ! ಈ ಜನ್ಯದಲ್ಲ ರಾಯರನ್ನು 
ಪತ್ಯಕ್ಷೀ ಕರಿಸಿಕೊ೦ಡನು. ಈ ಹೊತ್ತಿಗೆ ಬೆನಕಪ್ಪನ ಮನೆತನದವರು 
ಪ್ರತಿವರ್ಷ ರಾಯರ ಮಠಕ್ಕೆ ಆರಾಧನೆಯ ಕಾಲದಲ್ಲ ಕಟ್ಟಗೆಯನ್ನು ಪೂರೈಸಿ 
ಕೊಡುವರು. 


ಯಾರಲ್ಲ ಯಾವ ತರದ ದೈವಭಕುತಿ ಇರುವದೋ ಅದನ್ನು ಕಂಡು 
ಹಿಡಿಯುವದಾಗುವುದಿಲ್ಲ. ಹಿ೦ದಕ್ಕೆ ಕದರಮಂಡಲಗಿಯಲ್ಲದ್ದ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 117 


ಶ್ರೀನಿವಾಸದಾಸರೆ೦ಬವರು ಕೇವಲ ಸ್ಟಪಚರಾಗಿ ಕಂಡು ಬಂದರು. ಅವರು 
ದೇವರನ್ನು ಮಾತನಾಡಿಸುವ ಶಕ್ತಿಯುಳ್ಳವರಾಗಿದ್ದಾರೆ೦ಬುದನ್ನು ಅವರ 
ಚರಿತ್ರದಿಂದ ವಾಚಕರು ಅರಿತಿರಬಹುದು. ಕಣ್ಣ ಕುರಬನೂ- 
ವೇಶ್ಯಾಸಕ್ತನೂ ಆದ ಕನಕದಾಸನು ಅಪಾರವಾದ ದೈವತ ಭಕುತಿಯುಂದ 
ಆಶ್ಚರ್ಯಕರವಾದ ಮಹಾತ್ವ್ಯ್ಯಗಳನ್ನು ತೋರಿಸಿಕೊಟ್ಟನು!ಆದ್ದರಿ೦ದಲೇ 
ಮಹಾತ್ಮರಾದ ಶಂಕರಾಚಾರ್ಯರು:- 


‘ ಮೋಕ್ಷಕಾರಣಸಾಮಗ್ರ್ಯಾ೦ ಭಕ್ತಿರೇವ ಗರೀಯಸೀ!" 
ಎಂಬುದಾಗಿ ಹೇಳಕೊ೦ಡಿರುವರು. 


ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 118 


೫ನೆಯ ಕಥೆ 
-(೦)- 

ಮಂತ್ರಾಲಯದಲ್ಲಿ ಕೊಪ್ಪರಾಚಾರ್ಯರೆಂಬುವರು ಘನ ಪಂಡಿತರು. 
ಮೇಲಾಗಿ ತಪ ಪಸ್ಟಿಗಳೂ ಆಗಿದ್ದರು. ಇವರಿಗೆ ರಾಯರಲ್ಲ ಅತೀವ ಭಕ್ತಿ. 
ದಿನಾಲು ಹಸ್ತೋದಕವನ್ನು ಕೊಟ್ಟಲ್ಲದೆ ಊಟ ಮಾಡುತ್ತಿರಲಲ್ಲ. ಹೀಗೆಯೇ 
ನಡೆದಿತ್ತು. ಒಮ್ಮೆ ದೀಪಾವಳ ಪ್ರತಿಪದೆ. ( ಬಅಪಾಡ್ಯ) ಪಂಡಿತ 
ಕೊಪ್ಪರಾಚಾರ್ಯರು ಅದೇಕೋ ಆ ಹೊತ್ತಿನ ದಿವಸ ಅನಾವೃತ 
ಶಾಕಪಾಕಾದಿಗಳನ್ನು ರಾಯರ ಹಸ್ತೋದಕಕ್ಕೆ ತಂದುಜಟ್ಟರು. ಅರ್ಚಕನು 
ನೋಡಿದನು. ಆತನಿಗದು ಸರಿಬೀಕಲಲ್ಲ. " ನೀವು ಅನಾವೃತ'ದ ಪಲ್ಯೆ 
ಮೊದಲಾದವುಗಳನ್ನು ನೈವೇದ್ಯಕ್ಕೆ ತಂದಿರುವುದರಿಂದ ಅವು ರಾಯರಿಗೆ 
ಅರ್ಪಣವಾಗಲಾರವು, ಎ೦ದು ಭಡೆಯುಲ್ಲದೆ ನುಡಿದು ಬಟ್ಟನು. ಪಾಪ! 
ಕೊಪ್ಪರಾಚಾರ್ಯರ ಭಕ್ತಿ ಭಾವವು ಆತನಿಗೆ ಹೇಗೆ ಹೊಳೆಯಬೇಕು? 
ಆಚಾರ್ಯರು ಹಾಗೇ ಹಿಂದಿರುಗಿದರು. ಆ ಹೊತ್ತು ಅವರಿಗೆ ಊಟವೇ 
ಇಲ್ಲ. ರಾಯರಿಗೆ ಹಸ್ತೋದಕ ಕೊಡದೆ ಊಟ ಮಾಡಲಕ್ಕಿಲ್ಲೆಂದು ಅವರ 
ನಿಯಮ. ಈ ನಿಯಮ ಅಂಥ -ಇಂಥದಲ್ಲ. ಅದೊಂದು ರಾಮವಾಕ್ಕಾ: 
ಅಥವಾ ಭೀಷ್ಮ ಪ್ರ ಪ್ರತಿಜ್ಞೆ, ಹೀಗಾಗಿ ಕೊಪ್ಪರಾಚಾರ್ಯರು ಅಖಂಡ ಏಳು 
ದಿವಸಗಳವರೆಗೂ ನಿರಾಹಾರಿಗಳಾದರು.. ಬಾಯಲ್ಲ ನೀರನ್ನೂ ಹಾಕಲಲ್ಲ. 
ರಾಯರ ಭಜನೆಯೊಂದು ನಿರಾತಂಕವಾಗಿ ನಡೆದಿತ್ತು. ತಾ ಬ 
ಎಲ್ಲಿಯವರೆಗೆ ನೋಡುವರು? ಕೊಪ್ಪರಾಚಾರ್ಯರ ನಿ:ಸೀಮವಾದ ಭಕ್ತಿಗೆ 
ಮೆಚ್ಚಿದರು. ಕೂಡಲೆ ಅರ್ಚಕನಿಗೆ ಸ್ವಪ್ನವಾಯತು. ಆಚಾರ್ಯರ 
ವಿಷಯದಲ್ಲ ವಿಧಿನಿಷೇಧಗಳನ್ನೆಣಿಸ ಕೂಡದು. ಅವರು ಭಕ್ತಭಾವದಿಂದ 
ಯಾವುದನ್ನು ಚೋ ಪ ಅದನ್ನೇ ಅರ್ಪಣ ಮಾಡಿ ಬಡಬೇಕು. 
ಎ೦ದು ಅರ್ಚಕನಿಗೆ ಎಚ್ಚರವಾಯಿತು. ಪ್ರಾತ: ಕಾಲಕ್ಕೆ ಆಚಾರ್ಯರ 
ಸ೦ಗತಿಯನ್ನೆಲ್ಲ ತಿಳದುಕೊ೦ಡು ಗಡಗಡನೆ ನಡುಗಿ ಹೋದನು. ಆಗಲೇ 
ಆಚಾರ್ಯರ ಮನೆಗೆ ಹೋಗಿ ಸ್ವಾಮೀ ಪಾಮರನಾದ ನನ್ನಿಂದ 
ಮಹಾಪರಾಧವಾಗಿರುವುದು. ಅದನ್ನು ಕ್ಷಮಿಸಿ. ಈ ದೀನನನ್ನು ಉದ್ಧಾರ 
ಮಾಡಬೇಕೆ೦ಖುದಾಗಿ ಅಡ್ಡ ಅದ್ದು ಬೇಡಿಕೊ೦ಡನು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 119 


ಕೊಪ್ಪರಾಚಾರ್ಯರಿಗೆ ಪರಮಾಶ್ಚರ್ಯವಾಯಿತು. ಅವರು ಇದಾವ 
ಸುದ್ದಿಯನ್ನು ಅರಿಯರು. ಬಳಕ ಅರ್ಚಕನು ಹೇಳದ್ದರ ಮೇಅಂ೦ದ ಎಲ್ಲ 
ಸಂಗತಿಯೂ ತಿಳದು ಬಂತು. ರಾಯರು ಯಃಕಶ್ಲಿತನಾದ ನನ್ನ ಮೇಲೆ 
ಎಷ್ಟು ಅನುಗ್ರಹ ಮಾಡಿದರಲ್ಲಾ! ಎ೦ದು ಆಚಾರ್ಯರಿಗೆ ಆನ೦ದಾಶ್ರುಗಳು 
ಉದರಿದವು ತತಕ್ಷಣವೇ ಮೊದಅನಂ೦ತೆ ಅನಾವ್ಯತ ಶಾಕಾದಿಗಳನ್ನೇ 
ಮಾಡಿಕೊಂಡು ಹೋಗಿ ಹಸ್ತೋದಕವನ್ನು ಕೊಟ್ಟು ಭೋಜನ ಮಾಡಿದರು. 


ಆತ ಏವ ಜಗನ್ನಾಥದಾಸರು- 


ಸಾದರದಅ ಹಸ್ತೋದಕ ಕೊಡಿಸಲು ಸನಿ। ಷೇಧಗೆಯ್ಯದೆ 
ನಿವೇದಿಪೆ ಹರಿಗೆ॥ 
ರಾಘವೇಂದ್ರ ರಾಜತ ಗುಣಸಾ೦ದ್ರಾ॥ 


ಎಂಬುದಾಗಿ ಹೇಳಕೊ೦ಡಿರುವರು. 


ಭಕ್ತರ ಹೃದಯವನ್ನು ಭಕ್ತ ಪರಿಪಾಲಕನಾದ ಪರಮಾತ್ಕನೊಬ್ಬನು 
ಬಲ್ಲನೇ ಹೊರತು ಇತರರು ತಿಳಂಯಲಾರರು. ಅಂತೆಯೇ 
ಶ್ರೀಮದ್ವಾಚಾರ್ಯರು- 


ಧರ್ಮೋಭವತ್ಯಧರ್ಮೋಪಿ ಕೃತೋಫಕ್ತೆ $ಸವಾಚ್ಯುತ॥। 

ಪಾಪಂಭಛವತಿಧರ್ಮೋಪಿ ಯೋನಭಕ್ಕೈೊ : ಕೃತೋಹರೇಃ॥ 

( ಸ್ವಾಮೀ! ನಿನ್ನ ಭಕ್ತರಾದವರು ಮಾಡಿದ ಅಧರ್ಮವೂ ಕೂಡ 
ಧರ್ಮವೆನಿಸುವುದು. (ಪುಣ್ಯ) ಭಕ್ತರಲ್ಲದವರು ಧರ್ಮವನ್ನೇ 
ಮಾಡಿದಾಗ್ಯಾದರೂ ಅದು ಪಾಪಕ್ಕೆ ಕಾರಣಾಗುವುದು) 

ಎಂಬುದಾಗಿ ನುಡಿದಿರುವರು. 


ಮಹಾತ್ಮರಾದ ಜಗನ್ನಾಥದಾಸರೂ ಕೂಡ ಈ ವಿಷಯದಲ್ಲ ಹೀಗೆ 
ಒಕ್ಕಣಿಸಿದ್ದಾರೆ:- 
“ ಔಪಚಾರಿಕವಲ್ಲ ಸುಜನರ। ಪಾಪ ಕರ್ಮವು ಪುಣ್ಯವೆನಿಪವು। 
ಪಾಪಿಗಳ ಸತ್ತುಣ್ಯಕರ್ಮವು ಪಾಪವೆನಿಸುವವು”॥ 
(ಹರಿಕಥಾಮ್ಯತಸಾಗರ) 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 120 


೬ನೆಯ ಕಥೆ 
-(೦)- 

ರಾಯರು ವ್ಯ೦ದಾವನಸ್ಥರಾದ ಸುಮಾರು 140೦ ವರ್ಷಗಳ ಮೇಲೆ 
ಅಂದರೆ ಸನ್‌ 181ನೆಯ ಇಸ್ವಿಯಲ್ಲ ಹಿ೦ದುಸ್ಥಾನವೆಲ್ಲ ಬ್ರಟಷ್‌ 
ಸಾಮ್ರಾಜ್ಯಕ್ಕೆ ಸೇರಿರಲು ಸರಕಾರದವರು ಇಲ್ಲಿಯ ಇನಾಮುಗಳೆಲ್ಲ 
ನಿಜವಾಗಿ ನಡೆಯತಕ್ಕವೋ ಸರಕಾರಕ್ಕೆ ಸೇರತಕ್ಷವೋ ಎಂಬ 
ವಿಚಾರಣೆಗಾಗಿ ಒಂದು ಇನಾಮು ಕಮಿಷನ್ನವನ್ನು ನಿಯಮಿಸಿದರು. ಅದಕ್ಕೆ 
ಮುಖ್ಯಸ್ಥರಾಗಿ “ಸರ್‌ ಥಾಮಸ್‌ ಮನ್ರೋ' ಎಂಬ ಸಾಹೇಬರು 
ನಿಯಮಿಸಲ್ಪಟ್ಟರು. ಆ ಸಾಹೇಬರು ಒಮ್ಮೆ ಮಂತ್ರಾಲಯಕ್ಕೆ ಬಂದು 
ರಾಯರಿಗೆ ಇದ್ದ ಇನಾಮುಗಳ ವಿಚಾರಣಿಯಲ್ಲ ತೊಡಗಿದರು. ರಾಯರು 
ಅಗಾಧ ಮಹಿಮಾಶಾಅಗಳೂ ಮಹಾ ತಪಸ್ವಿಗಳೂ. ಅತ್ಯ೦ತ 
ಭಗವದ್‌ಭಕ್ತರೂ, ಆದ್ದರಿ೦ದ ಇ೦ಥ ಮಹಾನುಭಾವರ ಇನಾಮುಗಳೆಲ್ಲ 
ಕಾಯಂ ಆಗತಕ್ಕವೇ ಹೊರ್ತು ಸರಕಾರಕ್ಕೆ ಸೇರತಕ್ಕವಲ್ಲವೆಂದು ಬಹುಜನ 
ಸಮುದಾಯವು ಕೂಡಿ ಅರಿಕೆ ಮಾಡಿಕೊಂಡಿತು. ಅದಕ್ಕೆ ಸಾಹೇಬರು 
:- ಬರೀ ನಿಮ್ಮ ಮಾತುಗಳಗೆ ನಾನು ಲಕ್ಷಿಸುವವನಲ್ಲ. ಸ್ವಾಮಿಗಳು 
ಅಂಥಾ ಮಹಿಮಾಶಾಲಅಗಳಾಗಿದ್ದರೆ ನನಗೇ ಪ್ರತ್ಯಕ್ಷ ಒಂದೆರಡು 
ನಿದರ್ಶನಗಳಾಗಬೇಕು. ಅ೦ದರೆ ಮಾತ್ರ ಇನಾಮುಗಳನ್ನು ನಡೆಸೇನು 
ಇಲ್ಲದೆ ಹೋದ ಪಕ್ಷದಲ್ಲಿ ಯಾರ ಮಾತು ಕೇಳುವವನಲ್ಲ ಎಂದು 
ಗಟ್ಟಮುಟ್ಟಯಾಗಿ ಹೇಳಅಬಟ್ಟರು. ಆಗ ಯಾರಿಗೂ ಮಾತಡಲಕ್ಕೆ ಬಾಯು 
ಬರದಂತಾಲುತು.ಆದರೂ ಜನರು ಹೀಗೆ ಹೇಳದರು. ನೀವಂದಂತೆಯೇ 
ಆಗಲ. ನಾವು 41 ದಿವಸ ವೃಂದಾವನದ ಅಭಷೇಕಕ್ಕೆ ಹಚ್ಚುವೆವು. ಅಷ್ಟರಲ್ಲಿ 
ನಿದರ್ಶನಗಳು ತೋರಿಬಂದದ್ದೇ ಆದರೆ ಮಾಡಬಹುದು; ಇಲ್ಲವಾದರೆ 
ಬಟ್ಟುಬಡಬಹುದು. ಸಾಹೇಬರು ಒಪ್ಪಿಕೊಂಡರು. ಇತ್ತ ಬ್ರಾಹ್ಮಣರು 
ರಾಯರಿಗೆ ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕಕ್ಕೆ ಪ್ರಾರಂಭ ಮಾಡಿದರು. 
ಒಂದು ದಿನವಾಯಿತು. ಎರಡು ದಿವಗಳಾದವು. ಹೀಗೆಯೇ ನಾಲ್ವತ್ತು 
ದಿನಗಳೂ ಕಳೆದವು. ವರವಿಲ್ಲ; ಶಾಪವಿಲ್ಲವೆ೦ಬ೦ತಾಯಿತು. ಜನರು 
ನಿರಾಶರಾದರು. ಮನ್ರೋದೊರೆಯಂ೦ತೂ ಆಸ್ತಿಕರಾದ ಹಿಂದುಗಳನ್ನು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 121 


ಮರುಳರೆಂದು ತಿರಸ್ಥರಿಸ ಹತ್ತಿದನು. ಜನರು ಬಾಯ ಬಡ ಹತ್ತಿದರು. 
ಇನ್ನೇನು? ನಾಳೆಯೊಂದೇ ದಿವಸದ ಅವಧಿಯುಳದಿರುವುದು. ಸಾಹೇಖರು 
ಬಂದು ಕೇಳದರೆ ನಾವೇನನ್ನು ಹೇಳೋಣವೆ೦ಬ ಯೋಚನೆಯಲ್ಲಯೇ 
ಬಳಲಕತ್ತಿದರು. 


ಶರಣಾಗತ ಕಲ್ಪತರುವೆ೦ದು ಹೊಗಳಸಿಕೊ೦ಡ ರಾಯರು ಇನ್ನು ಮೇಲೆ 
ಹೇಗೆ ತಡೆದಾರು? ತಡೆಯಅಲ್ಲ. ಮರು ದಿವಸ ಮನ್ರೋಸಾಹೇಖರು 
ಹಿಂದೂ ಜನರ ಇನಾಮುಗಳನ್ನೆಲ್ಲ ಸರಕಾರಕ್ಕೆ ಸೇರಿಸುವೆವೆ೦ಬ 
ಸಂತೋಷದಿಂದ ಮಠದ ಹತ್ತರ ಬರಲು- ಒಮ್ಮಿಂದೊಮ್ಮೆ 
ವ್ಯ೦ದಾವನದೆದುರಿಗೆ ಒಬ್ಬ ಸನ್ಯಾಸಿಗಳು ಜಪ ಮಾಡುತ್ತ ಕುಳತಿರುವುದು 
ಅವರ ದೃಷ್ಟಿಗೆ ಅತ್ತು. ಈಗ ನಾಲ್ವತ್ತು ದಿವಸದಿ೦ದಲೂ ಇಲ್ಲದ ಇವರು 
ಯಾರಾಗಿರಬಹುದೆ೦ದು ಯೋಚಿಸುತ್ತ ಅಲ್ಲದ್ದ ಬ್ರಾಹ್ಮಣರನ್ನು ಕೇಳದರು. 
ಬ್ರಾಹ್ಮಣರ ಕಣ್ಣಿಗಾದರೋ ಏನೂ ಕಾಣಿಸುತ್ತಿರಅಲ್ಲ. ಅದರಿ೦ದಲವರು 
ಇಲ್ಲ ಯಾರೂ ಇಲ್ಲವೆಂದು ಹೇಳದರು. ಸಾಹೇಬರಿಗೆ ಆಗ ಸ್ವಲ್ಪ 
ವಿಸ್ಥಯವಾಯುತು.ವೃಂದಾವನದ ಹತ್ತರ ಒಬ್ಬರು ಜಪಮಾಡುತ್ತ 
ಕುಳತಿರುವರು ನಿಮಗೆ ಕಾಣಿವುದಿಲ್ಲವೇ? ಎಂದು ಕೇಳದರು. ಈ ಮಾತಿಗೆ 
ಬ್ರಾಹ್ಮಣರು ಏನು ಉತ್ತರ ಕೊಡಬೇಕು? ಕಾಣದೆ ಕಾಣಿಸುವರೆಂದು 
ಹೇಳಬಹುದೇ? ಇನಾಮು ಹೋಗುವವೆಂಐ ಆಶೆಗೆ ಒಳಗಾಗಿ ಎನೋ 
ಸುಳ್ಳೊ೦ದು ಸೊಟ್ಟೊ೦ದು ನುಡಿಯತಕ್ಕವರು ಆಗಿನ ಕಾಲದ ಬ್ರಾಹ್ಮಣರಲ್ಲ. 
ಇನ್ನೂ ಆಗ ಜನರಲ್ಲ ಸ್ತಾಭಿಮಾನವು ತು೦ಖತ್ತು. ಈ ಕಾಲದ ನಮ್ಮಂತೆ 
ಕೇವಲ ಅಭಮಾನಶೂನ್ಯರಾಗಿರಲಲ್ಲ. ಸರಕಾರದ ಚಾಕರಿಯಂ೦ದಲೇ 
ತಮ್ಮ ಜೀವನಸರ್ವಸ್ಟವೂ ನಡೆಯುವದೆ೦ದು ನಂಬ ಲಾಂಗೊಲಚಾಲನ 
ಮಾಡುತ್ತ ಈಗಿನ೦ತೆ ನಿರೀಯರ್ಯರೂ ನಿಸ್ಲೇಜರೂ ಆಗಿರಲಲ್ಲ. ಅ೦ದ 
ಮೇಲೆ ಅವರು ಸುಳ್ಳು ಹೇಳಲು ಕಾರಣವೇನು? ಯಥಾರ್ಥವಾದುದನ್ನೇ 
ನುಡಿದರು. ಇದರಿಂದ ಮನ್ರೋದೊರೆಗೆ ಮತ್ತಿಷ್ಟು ನ೦ಖಗೆ ಹುಣ್ಣತು. 
ಆತನು ಸಂನ್ಯಾಮಿಗಳ ಆಕಾರ, ರೂಪ, ಲಕ್ಷಣಗಳನ್ನೆಲ್ಲ ಒಂದೊಂದಾಗಿ 
ಹೇಳಹತ್ತಿದನು. ಕೂಡಲೆ ಬ್ರಾಹ್ಮಣರಿಗೆ ತಿಳದುಹೋಯತು. ನಮ್ಮೆಲ್ಲರ 
ಮೇಲೆ ಅನುಗ್ರಹಮಾಡಿ, ರಾಯರೇ ಬಂದು ಕುಳತಿರುವರಲ್ಲಾ! 
ಎ೦ದ೦ದುಕೊ೦ಡು ಅವರೇ ಸ್ವಾಮಿಗಳವರೆಂದು ಬನ್ನವಿಸಿದರು. ಆಗ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 122 


ಸಾಹೇಬರು ಟೊಪ್ಪಿಗೆ ತೆಗೆದು ಸಲಾಂ ಮಾಡಿ ಹಿ೦ದೂಸ್ಥಾನೀ 
ಬಾಷೆಂ೦ದ ಮಾತನಾಡಿಸಲು , ರಾಯರು ಸಂಜ್ಞೆಯಿಂದ ಏನೋ 
ತಿಆಸಿ ವೃಂದಾವನದಲ್ಲ ಅದ್ಯಶ್ಯರಾದರು.ದೊರೆಯು ಪುನ: ಸಲಾಂ 
ಮಾಡಿ ಸ್ಥಾಮಿಗಳು ಅದೃಶ್ಯರಾದದ್ದನ್ನು ಬ್ರಾಹ್ಮಣರಿಗೆ ಹೇಳದನು. 


ಆಗ ಸಾಹೇಬನಿಗೆ ಬ್ರಾಹ್ಮಣರ ಮಾತಿನಲ್ಲಿ ಬಹಳ ವಿಶ್ವಾಸವು. 
ಸ್ವಾಮಿಗಳಲ್ಲ ಆಸ್ತಕ್ಕ ಬುದ್ಧಿಯೂ ಉ೦ಟಾಯಿತು. ಅರ್ಚಕರನ್ನು ಕರೆದು; 
ಇದೊಂದು ನನಗೆ ಪ್ರತ್ಯಕ್ಷ ನಿದರ್ಶನವಾದ೦ತಾಯಿತು. ಇನ್ನು ನನಗೆ 
ಮದ್ರಾಸದ ಗವುರ್ನರ ಪದವಿಯು ದೊರೆಯಬೇಕೆಂಬುದೊಂದು ಹಾಗೂ 
ನನ್ನ ಹೆಂಡತಿಯು ಗ೦ಡುಕೂಸನ್ನು ಹೆಡೆಯಬೇಕೆಂಬುದೊಂದು ಹೀಗೆ 
ಎರಡು ಅಪೇಕ್ಷೆಗಳರುವವು. ಅವೆರಡು ಪೂರೈಸುವಂತೆ ರಾಯರಲ್ಲ 
ಪ್ರಾರ್ಥನೆ ಮಾಡಿಕೂಳ್ಳರೆ೦ದು ಹೇಳದನು. ಅರ್ಚಕರಿಗೆ 
ಅತ್ಯಾನ೦ದವಾಯಿತು. ಅದರಂತೆ ರಾಯರಿಗೆ ಪ್ರಾರ್ಥನೆ ಮಾಡಿದ್ದೂ 
ಆಯಿತು. 


ಕಲೌಯುಗೆ ಕಲ್ಪತರುಪ್ರಭಾವ- 
ಉದ್ದಾರಕರ್ತಾ ಕಅತಾಗಸೋಪಪಿ 
ಜೀಯಾಚ್ಚಿರಂ ವಿಷ್ಣುಪರಾಗ್ರಗಣ್ಯಾಃ॥ 
ಶ್ರೀರಾಘವೇಂದ್ರೋಗುರುರಾಡ್ತುದಾರಃ॥ 
(ರಾಘವೇ೦ದ್ರತಂತ್ರ) 


ಎಂಬಂತೆ ರಾಯರೆಂದರೆ ಭಕ್ತರ ಕಾಮಧೇನು-ಕಲ್ಪತರು — 
ಚಿ೦ತಾಮಣಿಗಳು. ಇಂಥ ಮಹಿಮಾಶಾಅಗಳಲ್ಲ ಕುಚ್ಚಿತಗಳಾದ ನಮ್ಮ 
ಬಯಕೆಗಳು ನೆರವೇರುವದೇನಾಶ್ಚರ್ಯ! ಮುಂದೆ ತುಸು ದಿವಸದಲ್ಲಯೇ 
ಸಾಹೇಬನ ಹೆಂಡತಿಯು ಗ೦ಡುಕೂಸು ಹಡೆದಳೆ೦ದು ಇ೦ದ್ಲೆ೦ಡಿನಿ೦ದ 
ತಾರಿನ ವರ್ತಮಾನ ಬಂತು! ಮತ್ತು ಕಂಪನಿ ಸರಕಾರದವರಿಂದ 
ಮದ್ರಾಸದ ಗವರ್ನರ್‌ ಪದವಿಯೂ ದೊರೆಯಿತು. ಈ ಪಕಾರ ಒಂದಲ್ಲ. 
ಎರಡಲ್ಲ; ಮೂರು ನಿದರ್ಶನಗಳು ತೋರಿಬಂದಿದ್ದರಿಂದ ಸಾಹೇಬನು 
ಆಸ್ಪಿಕನಾಗಿ ರಾಯರ ಇನಾಮುಗಳನ್ನೆಲ್ಲ ಕಾಯಂ ಮಾಡಿದನಂತೆ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 123 


ಇದೇ ಮನ್ರೋಸಾಹೇಬನು ಗುತ್ತಿನಲ್ಲಿ ಒಂದು ದೊಡ್ಡ ಅನ್ನಛತ್ರವನ್ನೂ 
ಪುಷ್ಫರಣಿಯನ್ನೂ ಕಟ್ಟಸಿರುವನು. 

ತಿರುಪತಿ ಶ್ರೀವೆಂಕಟೀಶ ದೇವರಿಗೆ ನೈವೇದ್ಯಕ್ಕೆಂದು ಒ೦ದು ಗ್ರಾಮವನ್ನು 
ಇನಾಮಾಗಿ ಹಾಕಿಕೊಟ್ಟರುವನು. 

ಈ ವಿಷಯವೆಲ್ಲ ಬಳ್ಳಾರೀ ಜಲ್ಲೆಯ ಗ್ಯಾಯೀಟಯರದಲ್ಲ 
ಪ್ರಸಿದ್ಧವಾಗಿರುವುದು. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 124 


ಚತುರ್ಥ ಗುಚ್ಛ 


ವೇದಶಾಸ್ತ್ರ ಪ ಪುರಾಣ ಪುಣ್ಯದ! ಹಾದಿಯನು ನಾನರಿಯೆ ತರ್ಕದ! 
ವಾದದಲ ಗುರು- ಹಿರಿಯರೆನ್ನದ ಮೂಢಮತಿಯೆನಗೆ॥ 
ಆದಿಮೂರುತಿ ನೀನು ಸೆರೆ Rd ಣೋದಯನೆ ಹೃದಯಾಂಗಣದಿಜ್ಞಾ 
ನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ॥ 

(ಭಕ್ತಿಸಾರ) 


ಈ ಭಾಗದಲ್ಲ ಶ್ರೀಗಳವರ ಕಾಲ ವಿಚಾರ- ಗ್ರ೦ಂಥನಿರ್ಮಾಣ 
ಮೊದಲಾದ ವಿಷಯಗಳು ಯಥಾಮತಿ ಹೇಳಲ್ಬಡುವವು. 


೧. ಕಾಲವಿಚಾರ- 


ಕಾಲವಿಚಾರಮಾಡುವದು ಎರಡು ಖಗೆಯಾಗಿರುವದು; ಅಂದರೆ 
ಪರಂಪರಾಗತವಾಗಿ ನಡೆದು ಬಂದ ಮಠೀಯ ಪೀಳಗೆಯ ಮೇಲಅಂದ 
ತಿಳದುಕೊಳ್ಳುವದೊ೦ದು. ಶಿಲಾಶಾಸನ- ತಾಮ್ರಪಟ-ಗ್ರ೦ಥಗಳು 
ಇವುಗಳ ಮೇಲಅಂದ ಸಿದ್ಧಿಮಾಡುವುದು ಮತ್ತೊಂದು. ಇದರಲ್ಲ 
ಮೊದಲನೇದನ್ನು ಕೇವಲ ಗುರುಭಕ್ತಿಯುಳ್ಳವರೂ-ಸ್ಟಮತೀಯರೂ ಮಾತ್ರ 
ಒಪ್ಪುವರೇ ಹೊರತು, ಅನ್ಯಮತೀೀಯರೂ ಸ್ವತಂತ್ರವಿಚಾರದವರೂ ಅದಕ್ಕೆ 
ಒಡಂಬಡಲಾರರು. ಆದ್ದರಿಂದ ಸರ್ವಸಮ್ಯತವಾಗುವಂತೆ ಇಲ್ಲ ಎರಡನೇ 
ಮಾರ್ಗವನ್ನೇ ನಾವು ಕೈಕೊಂಡಿರುವೆವು. 


ಶ್ರೀವ್ಯಾಸರಾಯರೇ ರಾಘ ಘವೇಂದ್ರಸ್ವಾಮಿಗಳಾಗಿ ಹುಟ್ಟದರೆ೦ಬದನ್ನು 
ಹಿಂದೆಯೇ ಹೇಳದ್ದೇವೆ. 


“ ಪ್ರಲ್ಹಾದರಾಜ: ಪ್ರಥಮೋ ವ್ಯಾಸರಾಜೋ ಧ್ವಿತೀಯಕಃ। 
ರಾಘವೇ೦ದ್ರಸ್ತೃತೀಯಸ್ತು ಸತ್ಯಸ೦ಧಶ್ಚತುರ್ಥಕಃ।” 
ಎಂಬುದಾದರೂ ಇದನ್ನೇ ಹೇಳುವುದು. ಈ ವ್ಯಾಸರಾಯರು 


ವಿಜಯನಗರದ ಕೃಷ್ಣದೇವರಾಯ (15೦೨-1529) ಅಚ್ಛತದೇವರಾಯರ 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 125 


(1530-1542) ಕಾಲದಲ್ಲದ್ದರೆಂದೂ ಅಚ್ಚುತರಾಯರ ಕಾಲದಲ್ಲಯೇ 
ಇವರು (1599ರಲ್ಲ) ಮುಕ್ತರಾದರೆ೦ದೂ ಹೇಳುವುದಕ್ಕೆ- 


1). ಪುಳಂಖಬಾಕಂ ಗ್ರಾಮದ ದಾನಶಾಸನಶಾ.ಶ.1433( 1511) 

2) ತಿರುಪತಿಯಲ್ಲರುವ ಮಠದ ದಾನದ ಶಿಲಾಶಾಸನ 
ಶಾ.1445(1523) 

3) ಚೆನ್ನಪಟ್ಟಣ ತಾಲೂಕ ಬ್ರಹ್ಮಣ್ಯಪುರದ ದಾನದ ತಾಮ್ರಶಾಸನ 
ಶಾ.1445(1523) 

4) ಹಾನಗಲ್ಲ ತಾಲೂಕ ಗೌರಾಪುರದ ಗ್ರಾಮದ ತಾಮ್ರಶಾಸನ 
ಶಾ.ಶ. 14.49 (1527) 

5) ಕುಂದಾಪುರಗ್ರಾಮದ ದಾನದ ಶಿಲಾಶಾಸನ ಶಾ. ಶ. 1447 
(1525) 

6) ಕಂದಕೂರು ವ್ಯಾಸಸಮುದ್ರದ ಕೆಳಗಿನ ಜಮೀನು ದಾನದ ತಾಮ್ರ 
ಶಾಸನ ಶಾ.ಶ 1447 ( 152ರ) 

7) ಅಚ್ಯುತರಾಯರು ಶ್ರೀವ್ಯಾಸರಾಯರಿ೦ದ ವಿಠ್ಠಲದೇವರ 
ಗುಡಿಯಲ್ಲ ದೇವರನ್ನು ಪ್ರತಿಷ್ಠೆ ಮಾಡಿಸಿದ ಶಿಲಾಶಾಸನ 1454 
(1532) 

ಇವೇ ಮೊದಲಾದ ತಾಮ್ರ ಶಿಲಾ ಶಾಸನಗಳು ಬಲವಾದ 

ಪ್ರಮಾಣಗಳಾಗಿವೆ. ಇವುಗಳನ್ನೆಲ್ಲ ಶ್ರೀವ್ಯಾಸರಾಯರ ಚರಿತ್ರೆಯಲ್ಲ 
ವಿಸ್ತಾರವಾಗಿ ಬರೆಯುವೆವು. 


ಈ ವ್ಯಾಸರಾಂಖುರಿಗೆ ಇವರ ತಮ್ಮನ ಮಕ್ಕಳೇ ಆದ 
ಶ್ರೀವಿಜಯೀ೦ದ್ರತೀರ್ಥರೆ೦ಬವರು *ಶಿಷ್ಯರಾಗಿದ್ದರು. ಇವರ ಪಾಂಡಿತ್ಯಕ್ಕೆ 
ಮೆಚ್ಚಿ ರಾಮರಾಜನು ರತ್ನಾಜಭಿಷೇಕವನ್ನು ಮಾಡಿಸಿ ಅನರ್ಫ್ಯವಾದ 
ಮುತ್ತು ರತ್ನಗಳನ್ನೂ ಅಗ್ರಹಾರಾದಿಗಳನ್ನೂ ದಾನಕೊಟ್ಟರಂತೆ. 





* ಇವರು ಮಂತ್ರಾಲಯ ಮರದಲ್ಲ ಅತ್ಯಂತ ಪ್ರಸಿದ್ಧರಾದ ಸ್ವಾಮಿಗಳು. 
ಚತುರಧಿಕಶತದ್ರಂಥರತ್ನಪ್ರಣೇತಾ"' ಎಂಬುದಾಗಿ 104 ಗ್ರಂಥಗಳನ್ನು ಬರೆದ ಮಹಾತ್ಮರು. 
(ಇದರಲ್ಲ 43 ಮಾತ್ರವೇ ಈಗ ಸಿಕ್ಕಿರುವವು) ಚತು'ಷಷ್ಠಿ ಕಲೆಗಳಲ್ಲಯೂ ಪಂಡಿತರಾಗಿದ್ದರು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 126 


ವಿದ್ವದರೋನಸ್ವಾಧ್ವಿಜಯೀ೦ದ್ರಯೋಗಿಂ। 
ವಿದ್ಯಾಸು ಹೃದ್ಯಾಸ್ವತುಲಪ್ರಭಾವಃ। 
ರತ್ನಾಭಿಷೇಕಂ ಕಿಲ ರಾಮರಾಜಾತ್‌। 
ಪ್ರಾಪ್ಯಾಗ್ರಲಕ್ಷ್ಮೀನ ಕರತಾಗ್ರಹಾರಾನ್‌॥ 
(ರಾಘವೇ೦ದ್ರವಿಜಯ ಸರ್ಗ ೨ ಶ್ಲೋ21) 
ಇದರಿಂದ ತಿಳದು ಬರುತ್ತದೆ. 


ಈ ರಾಮರಾಜನು (1543-1564) ತಾಆಕೋಟಯ ಕಾಳಗವನ್ನು 
ನಡೆಸಿದ ವಿಜಯನಗರದ ಧೊರೆಯೆಂದು ಬೇರೆ ಹೇಳಬೇಕಾಗಿಲ್ಲ. 


ಇದು ಅಲ್ಲದೆ ತಂಜಾವರದ ಶಿವಪ್ಪನಾಯಕನು 1576ರಲ್ಲಿ 
"ಅರಿವಿಅಮಂಗಲಂ' ಎಂಬ ಗ್ರಾಮವನ್ನು ಈ ಸ್ವಾಮಿಗಳಗೆ 
ದಾನಕೊಟ್ಟಂತೆ ತಿಳದು ಬರುವುದು. 


ವಿಜಯೀಂದ್ರರ ತರುವಾಯದಲ್ಲಯೇ ಶ್ರೀಸುದೀ೦ದ್ರಸ್ವಾಮಿಗಳು 

ಸಂಸ್ಥಾನಕ್ಕೆ ಬಂದರು. ಇವರ ದಿದ್ದಒಯಕಾಲದಲ್ಲ ವಿಜಯನಗರದ ಅರಸರ 
ವಂಶಖಜರಾದ ವೆಂಕಟಪತಿರಾಂಶುರು ( 1586-1614) 
ಆಳುತ್ತಿದ್ದರೆ೦ಬ೦ಶವು- 


ಸಾರಾಮಚ೦ದ್ರಪ್ರತಿಮಾಜಯೀಂ೦ದ್ರಾ! 
ತ್ಲುಧಿ೦ದ್ರಯೋಗೀ೦ದ್ರಮಗಾತ್ಮಮೇಣ॥ 
ವಿಸ್ತೀರ್ಣಕೀರ್ತಿರ್ವಿಬಾವವನ್ಯಾಂ। 
ವಿಖ್ಯಾತವಿದ್ವಜ್ಞನಮಂ೦ದ್ಯಪಾದಃ। 
ಪವಿತ್ರಿತಾಮೇಷಧರಾ೦ವಿತನ್ಮನ್‌। 
ಸ೦ಚಾರತೋದಿದ್ದಿಜಯಾಪದೇಶಾತ್‌॥ 
ಶ್ರೀವೆ೦ಕಟಕ್ಷ್ಯಾಪರಿಣೀಸಮಕ್ಷ! 
ವಾದೇನವಿದ್ದೇಷಿಬುಧಾನ್‌ ವಿಜಗ್ಯೆ॥ 
(ರಾ. ವಿಜಯ ಸರ್ಗ-2-23-24) 


ಇದರಿಂದ ವ್ಯಕ್ತವಾಗುತ್ತಿರುವದು. 


ಮತ್ತು ಇದೇ ಸುದೀಂದರಿಗೆ ರಘುನಾಥ ಭೂಪಾಲಕನು ಕನಕಾಭಷೇಕ 
ಮಾಡಿಸಿದನೆಂದು 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 127 


ಅತುಲವಿವಿಧವಿದ್ಧನ್ಯಂಡಲೀಲಾಲ್ಯೂಮಾನಃ। 
ಪ್ರಭುಮಣಿರಘುನಾಥ :ಪೌಢಭೂಪಾಲಕೇನ। 
ನಿಹಿತ ನಿಬಲ ವಿದ್ವಸ್ಥಾಅಪಾದ: ಸುಧೀ೦ದ್ರಃ 
ಪರಜನದುರವಾಪಂಪ್ರಾಪಹೇಮಾಭಷೇಕಂ॥ 
(ರಾ. ವಿಜಯ ಸರ್ಗ 2-53) 


ಎಂಬುದರಿಂದ ತಿಳಯಖರುವದು. ಈ ರಘುನಾಥ್‌ ಭೂಪಾಲನು 
ತಂಜಾವರದ ದೊರೆಯೆ೦ದೂ ಅನೇಕ ಪಂಡಿತರಿಗೆ ಆಶ್ರಯದಾತ 
ನಾಗಿದ್ದನೆ೦ದೂ ಹಿಂದೆಯೇ ಹೇಳದ್ದೇವೆ. ಅದನ್ನೇ ಇಲ್ಲ ಇನ್ನಿಷ್ಟು 
ವಿಸ್ತಾರವಾಗಿ ಬರೆಯುವೆವು.* 


ವಿಜಯನಗರದ ಅಚ್ಯತದೇವರಾಯರಲ್ಲ ಗೋವಿಂದ ದೀಕ್ಷಿತರೆ೦ಬ 
ಮಹಾತ್ಯರೊಬ್ಬರಿದ್ದರು. ಅವರ ಮನೆಯಲ್ಲ ಚವ್ಪನೆಂಬ ಹುಡುಗನು 
ದನಕಾಯುತ್ತಿದ್ದನು. ದೀಕ್ಷಿತರು ಚವುನ ರಾಜಲಕ್ಷಣಗಳನ್ನು ನೋಡಿ 
ಬೆರಗಾಗಿ ಮುಂದೆ ಅವನನ್ನು ಅರಸರಲ್ಲ್ಯ ತಾ೦ಬೂಲವಾಹಿನೀ ಕಾರ್ಯಕ್ಕೆ 
ನಿಯಮಿಸಿದರು. ಅಚ್ಯುತದೇವರಾಯರಿಗೆ ಮಕ್ಷಳರಲಲ್ಲ. ತಮ್ಮ 
ಹೆಂಡತಿಯ ತಂಗಿಯಾದ " ಮೂರ್ತಿದೇವಿ' ಯನ್ನೇ ಮಗಳಂತೆ ಭಾವಿಸಿ 
ಬಹಳ ಪೀತಿಸುತ್ತಿದ್ದರು.ದೈವವಶಾತ್ತಾಗಿ ಮೂರ್ತೀದೇವಿಯನ್ನು ದೀಕ್ಷಿತರ 
ಅನುಮತಿಯಂತೆ ಚವ್ಪನಿಗೆ ಕೊಟ್ಟುಚಟ್ಟರು; ಹಾಗೂ ಆತನಿಗೆ 
ತಂಜಾವೂರಿನ ದೊರೆತನವನ್ನು ಕೊಟ್ಟು ಗೋವಿಂದದೀಕ್ಷಿತರನ್ನೇ 
ಮಂತ್ರಿಗಳನ್ನಾಗಿ ಮಾಡಿ ಅಲ್ಲಗೆ ಕಳುಹಿಸಿಕೊಟ್ಟರು. ಅಂದಿನಿಂದ 
ಚವ್ವನು- ಚವ್ವಪ್ಪನಾಯಕನೆಂಬ ಹೆಸರಿನಿಂದ ಪ್ರಸಿದ್ಧನಾದನು. 


ಈ ಚವ್ವಪ್ಪನಾಯಕನಿಗೆ ಅಚ್ಯುತನಾಯಕನೆ೦ಬವನು ಮಗನಾದನು 
ಅಚ್ಯುತನಾಯಕನ ಮಗನೇ ಮೇಲೆ ಹೇಳದ ರಘುನಾಥ ಭೂಪಾಲನು. 

ಚವ್ವಪ್ಪನಾಯಕನು:- (154೦-1572) 

ಅಚ್ಯುತನಾಯಕನು:- ( 1572-1614) 





9. ಈ ವಿಷಯವನ್ನು "ತಮಿಳುನಾಡಿನ ಕರ್ನಾಟಕಮಂತ್ರಿ' ಎಂಬ ಐತಿಹಾಸಿಕ ಗ್ರಂಥದಿಂದ ಉದ್ಧರಿಸಿ ಬರೆದಿರುವೆವು. 
ರಸಿಕ ವಾಚಕರು ಒಮ್ಮೆಯಾದರೂ ಈ ಗ್ರಂಥವನ್ನು ಅಗತ್ಯವಾಗಿ ಓದಬೇಕೆಂದು ಹೇಳುವೆವು. ಇದು ಚಾಮರಾಜ 
ನಗರದ ಕಾದಂಬರಿ ಸಂಗ್ರಹಮಾಸಪತ್ರಿಕಾ ಸ೦ಪಾದಕರಲ್ಲ 1 ರೂಪಾಯಿ ಬೆಲೆಗೆ ದೊರೆಯುವದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 128 


ರಘುನಾಥನಾಯಕನು ತಂಜಾವೂರಿನ ದೊರೆತನವನ್ನು ಸ್ವೀಕರಿಸಿದ್ದು 
1614 ರಲ್ಲ. ಅ೦ದ ಮೇಲೆ ಸುಧೀಂದ್ರರಿಗೆ ಕನಕಾಭಷೇಕವಾದದ್ದು 1614ರ 
ತರುವಾಯದಲ್ಲಯೇ ಎಂಬುದು ಸ್ಪಷ್ಟವಾಗುವುದು. 


ಇದಲ್ಲದೆ ಸುದೀಂದರಿಗೆ ಕರ್ನಾಟಕ ಭೂಪತಿಯೂ ರತ್ನಾಭಿಷೇಕ 
ಮಾಡಿಸಿದನೆಂದು- 

ವ್ಯಾಧೂತಾವದ್ಯಹೃದ್ಯಾಮಿತಕ್ಳತಿರಚನಾ ಚಾರುಚಾತುರ್ಯಹೃಷ್ಯತ್‌! 

ಕರ್ಣಾಟಕ್ಷೋಣಿಪಾಲಪ್ರ ತಿಪದರಚಿತಾನೇಕರತ್ನಾಭಷೇಕ:॥ 

ಪತ್ರೀಶಾರೂಢಲಕ್ಷ್ಮೀಪತಿಪದನಅನೊದಗ್ರಲೋಲಾ೦ಬಅಲೊಂ। 

ವಿಖ್ಯಾತ: ಶ್ರೀ ಸುದೀ೦ದ್ರವೃತಿಪತಿರತುಲ೦ ಭದ್ರಮನ್ನಿದ್ರಯೋನ್ನಃ। 

(ಗುರುಗುಣಸ್ತವನ) 

ಈ ಶ್ಲೋಕದಿಂದ ತಿಳದು ಬರುವುದು. 1614ರಲ್ಲ ಪಟ್ಟಕ್ಕೆ ಕುಳತ 
ರಾಮರಾಯನೇ (ವೆ೦ಂಕಟಪತಿರಾಯನ ಅಣ್ಣನ ಮಗನಾದ 
ಶ್ರೀರಂಗಾಯನ ಮಗನು) ಠತನಾಗಿರಬೇಕು. 


ಇದರ ಹೊರತು ಶ್ರೀಸುದೀಂದ್ರರು ತಮ್ಮ ಶಿಷ್ಯರಾದ ಪಂಡಿತ 
ವೆಂಕಲಾಚಾರ್ಯರನ್ನು ( ಶ್ರೀರಾಘವೇಂದಸ್ಥಾಮಿಗಳ ಪೂರ್ವಾಶ್ರಮದ 
ಹೆಸರು) ಕರಕೊಂಡು ತಂಜಾವರಕ್ಷೆ ಹೋದಾಗ ಅಲ್ಲಿದ್ದ "ಯಜ್ಞ 
ನಾರಾಯಣ ದೀಕ್ಷಿತ' ನೆಂಬ ಪಂಡಿತನು ಈ ವೆ೦ಕಟಾಚಾರ್ಯರ 
ವಿದ್ಧತ್ತೆಯನ್ನು ನೋಡಿ ಬಹುಮಾನ- ಮರ್ಯಾದೆ ಮಾಡಿದನೆಂದು- 


“ತಂಜಾಪುರ್ಯಾಮನ್ಯದಾ ಶುಲ್ಲಸೂತ್ರಂ। 
ವ್ಯಾಖ್ಯಾತಾರಂ ವಾವದೂಕ೦ ಯಜಂತು॥ 
ರಾಜ್ಞೋವಿದ್ವಾನ್ಯಜ್ಞನಾರಾಯಣೇಜ್ಯಾ। 
ಶೀಲೋತ್ತಂ೦ಸಸ್ತ೦ನನ೦ದಾದಿಮಾತ್ರಂ॥ 
ಕಾಲೇನಾಸ್ಕಿನ್‌ ಕಾಕತಾಅ6ಯಶಬ್ಬೆ] 
ಹೇತಾರ೦ ತಂ ಯಾಯಜೂಕಾನ್‌ ಕವೀಂದ್ರಾನ್‌॥ 
ತಸ್ಯಾಂ ಪುರ್ಯಾಂ ತಪ್ಪ ಮುದ್ರಾ೦ಕನೇ ಚ। 
ಪ್ರೌಢಂ ಮೇನೇ ಯಜ್ಞನಾರಾಯಣಸ್ತಂ॥” 
(ರಾ. ವಿಜಯ. ಸ. 6-16-17) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 129 


ಇದರಿಂದ ಸ್ಪಷ್ಟವಾಗುತ್ತಿರುವುದು, ಯಜ್ಞನಾರಾಯಣದೀಕ್ಷಿತನೆ೦ದರೆ 
ಚವ್ಭನಾಯಕರಲ್ಲ ಮಂತ್ರಗಳಾಗಿದ್ದ ಗೋವಿಂದದೀಕ್ಷಿತರ ಹಿರಿಯ ಮಗನು 
ಈತನು ರಘುನಾಥಭೂಪಾಲನಲ್ಲ ಆಸ್ಥಾನ ಪಂಡಿತನಾಗಿದ್ದು " ರಘುನಾಥ 
ಭೂಪಾಲವಿಜಯ, ರಘುನಾಥವಿಲಾಸ ನಾಟಕ” ಮುಂತಾದ ಗ್ರಂಥಗಳನ್ನು 
ಬರೆದಿರುವರು. ಆ ಕಾವ್ಯದ ಪ್ರತಿ ಸರ್ಗಾಂತ್ಯದಲ್ಲಿಯೂ 


"ಗೋವಿ೦ದದೀಕ್ಷಿತನ೦ದನೇನ ಯಜ್ಞನಾರಾಯಣದೀಕ್ಷಿತೇನ ವಿರಚಿತಂ 
ರಘುನಾಥಭೂಪವಿಜಯಂ' 

ಹೀಗೆ ಬರೆದಿದೆ. 

ಅಲ್ಲದೆ- “ಸ೦ಗೀತಸ೦ಪ್ರದಾಯಪ್ರದರ್ಶಿನಿ' ಯೆಂಬ ತೆಲಗು ಗ್ರಂಥದಲ್ಲ- 
ಗೋವಿ೦ದ ದೀಕ್ಷಿತರ ಹಾಗೂ ನಾಯಕರಾಜರ ವಿಷಯವಾಗಿ ಒಂದು 
ವಿಸ್ತಾರವಾದ ಲೇಖನವಿದೆ. ಅದರಲ್ಲ:- 

ಟ್‌ ್‌್‌್‌ಸ್‌್‌ ತಂಜಾವೂರು ಸ೦ಸ್ಥಾನಮುನು ಮಿಕ್ಕಿಅ ಪ್ರಬಲ 
ಮುಗಾಪರಿಪಾಅ೦ಚುಕೊನಿ ವಚ್ಚಿನ ನಾಯಕಮಹಾರಾಜವಂಶಮುಲೊ 
ಮೊದಟ ರಾಜಯುವ ಚೆವ್ವಪ್ಪನಾಯಕ ಮಹಾರಾಜು ಶಕಾಬ್ದಮು 1452 
( ಕ್ರಿಸ್ತಿ ಶಕಮು 153೦) ಮೊದಲು ಕೊನಿ ಶಕಾಬ್ದಮು 1464 ( ಕ್ರಿ. ಶಕಮು 
Vd ಈ ಚವ್ಪಪ್ಪನಾಯನಿ ಕುಮಾರುಂಡು ಅಚ್ಯುತಪ್ಪಮಹಾರಾಜು 
Re ಕೊನಿಶಕಮು 1537 ( ಕ್ರಿ.ಪಕಮು 1614) ಈ ಗೋವಿಂದದೀಕ್ಷಿತುಲ 
ಭಾರ್ಯ ನಾಗಮಾಂಬ ಶಃತನಿಕುಮಾರ ಲುಲೋಹ್ಯೇಷ್ಠಲು 
ಯಜ್ಞನಾರಾಯಣದೀಕ್ಷಿತುಲು ಕನಿಷ್ಠುಲು ವೆ೦ಕಟಮಖ -ಈ 
ನಾಯಕವಂಶಮಂದು ಮೂಡವರಾಜು ರಘುನಾಥನಾಯಕಲು.... 
ಶಕಾಬ್ಹಮು 1536 ( ಕ್ರಿ. ಶಕಮು 1614) ಲೋ ಪಟ್ಟಾಅಷೇಕ್ತುಂಡೈ 
ಗೋವಿ೦ದದೀಕ್ಷಿತುಲ೦.......... ॥ ಹೀಗೆ ಹೇಳದೆ. 


ಇವೆಲ್ಲವುಗಳ ಮೇಅಂದ ಶ್ರೀಸುದೀ೦ದ್ರರು 162೦ರಲ್ಲದ್ದರೆ೦ದು ಹೇಳಲು 
ಸಂದೇಹವೇನು? 


ಶ್ರೀರಾಘವೇ೦ದ್ರಸ್ವಾಮಿಗಳವರಾದರೂ ಯಜ್ಞನಾರಾಯಣ ದೀಕ್ಷಿತರ 
ಬೇಟಿಯಾದ ನಂತರ ಕೆಲವು ದಿವಸಗಳ ಮೇಲೆ ಆಶ್ರಮವನ್ನು 
ತಕ್ಕೊ೦ಡದ್ದರಿ೦ದ ಇವರು 1625ರ ಸುಮಾರಕ್ಕೆ ಇದ್ದರೆ೦ದು 
ನಿ:ಸ೦ಂದೇಹವಾಗಿ ಹೇಳಬಹುದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 130 


ಇನ್ನೋದೇನೆಂದರೆ:- 


ಶ್ರೀರಾಘವೇ೦ದ್ರಸ್ಥಾಮಿಗಳವರ ತಾತಂದಿರಾದ ಕೃಷ್ಣಾಮಾಚಾರ್ಯರು 
ವಿಜಯನಗರದ ದೊರೆಯಾದ ಕೃಷ್ಣರಾಯನಿಗೆ ಗುರುಗಳಾಗಿ ಆತನಿಂದ 
ಅನೇಕ ಸಂಭಾವನೆಗಳನ್ನೂ, ಜರುದಾವಳಗಳನ್ನೂ ಪಡೆದಿದ್ದರೆ೦ದು 
ಹಿಂದೆಯೇ ತಿಳಸಿರುವೆವು. ಮುಂದೆ ಇವರ ಮೊಮ್ಮಕ್ಕಳಾದ ( ರಾಯರ 
ತಂದೆಯವರು) ತಿಮ್ಮಣಾಚಾರ್ಯರು ವಿಜಯನಗರವನ್ನು ಬಟ್ಟು 
ಬ೦ದರೆ೦ಬುದೂ ಶ್ರೀಸುದೀ೦ದ್ರತೀರ್ಥರ ಆಶ್ರಯದಲ್ಲದ್ದು ಜೀವನ 
ಮಾಡಿದರೆ೦ಬುದೂ ತಿಆದ ವಿಷಯವೇ ಆಗಿದೆ. ಅಲ್ಲದೆ ಸುದೀ೦ದ್ರತೀರ್ಥರ 
ಕಾಲಕ್ಷೇನೇ ವೆ೦ಕಟಪತಿರಾಯರು ಅರಸರಾಗಿದ್ದರು. ಅಂದ ಮೇಲೆ 
ಶ್ರೀರಾಯರು ವಿ೯ಯನಗರದ-ರಾಮದೇವ-ರ೦ಗರಾಯರ 
ಕಾಲದಲ್ಲದ್ದರೆಂದು ಸಹಜವಾಗಿ ವ್ಯಕ್ತವಾಗುವುದು. 


ಇಲ್ಲಿಯವರೆಗೆ ಹೇಳದುದು ಗ್ರಂಥಸ್ಥ ಪಮಾಣವಾಯಿತು; ಆದರೆ ಇದಕ್ಕೂ 
ಹೆಚ್ಚಿನ ಬಲವಾದ ಪ್ರಮಾಣವಿನ್ನೊಂದುರುವುದು ಅದೇನೆಂದರೆ:- 


ನಂಜನಗೂಡು ಮಠದಲ್ಲಿ ಒಂದು ಶಾಸನವು ದೊರೆಯುತ್ತದೆ:- ಅದರಲ್ಲ 
ಮೈಸೂರ ದೊಡ್ಡದೇವರಾಜನು ( 165೨-1672)"ಶ್ರೀರಾಘವೇಂದ್ರ 
ಸ್ತಾಮಿಗಳವರಿಗೆ ಗ್ರಾಮವನ್ನು ಬಟ್ಟಂತೆ ಹೇಳರುವದು. ಈ ಶಾಸನವು 
ಕ್ರಿ.ಶ. 1663 ಬರೆಯಲ್ಪಟ್ಟದ್ದು ( ಪ್ರಾಕ್ತನ ವಿಮರ್ಶ ವಿಚಕ್ಷಣ ರಾ.ಬ.ಆರ್‌ 
ನರಸಿಂಹಾಚಾರ್ಯರ ಶಾಸನದ ರಿಪೋರ್ಟು 1೨917 ಪುಟ 58ರಲ್ಲ 
ನೋಡಬಹುದು) 


ಮಠೀಯ ಪೀಳಗೆಯಾದರೂ ಶ್ರೀರಾಘವೇಂದ್ರ ಗುರುಗಳೇ 
1623-1671ರವರೆಗೆ ಸ೦ಸ್ಥಾನವಾಳದರೆ೦ದು ಹೇಳುವುದು. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 131 


ಶ್ರೀಗಳವರು ಬರೆದ ಗ್ರಂಥಗಳು'- 


ಎಸ 


ತತ್ತೋದ್ಯೋತ 
ಪ್ರಮಾಣ ಪದ್ಧತಿ 
ಗೀತಾ ವಿವ್ಯತ್ತಿ 
ತಂತ್ರ ದೀಪಿಕಾ 
ಪ್ರಮೇಯ ದೀಪಿಕಾ 
ನ್ಯಾಯ ದೀಪಿಕಾ 
ಖಯಗರ್ಥ ಮಂಜರಿ 
ಭಾಟ್ವ ಮೀಮಾಂಸ 
ಮಂತ್ರಾರ್ಥ ಸಂಗ್ರಹ 
1೦. ಕೃಷ್ಣ ಮಂಜರಿ 

1. ರಾಮ ಮಂಜರಿ 


Wem WN 


12. ಗೀತಾರ್ಥ ಮಂಜರಿ 
13, ಖಗ್ಭಾಷ್ಯ 

14. ಪುರುಷ ಸೂಕ್ವಾರ್ಥ 
15. ಯಜುರ್ವೇದ ಟಪ್ಪಣಿ 
16. ಸಾ೦ವೇದ ಟಪ್ಪಣಿ 

17. ಸುಧಾ ವ್ಯಾಖ್ಯಾನ 


158. ಪ್ರಾತ" ಸ೦ಕಲ್ಪ ಗದ್ಯ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 


19. 


2೦. 


21. 


೦೦. 


23. 


24. 


೦5. 


26. 


27. 


ಏರಿ. 


2೦. 


30. 


31. 


32. 


33. 


34. 


35. 


36. 


37. 


ಅ೦ಭೃಣೀಸೂಕ್ತ ಭಾಷ್ಯ 
ತತ್ವವಿವೇಕ ಟಪ್ಪಣಿ 
ತತ್ಪಸಂ೦ಖ್ಯಾನ ಟ. 

ವಿಷ್ಣು ತತ್ವ ನಿರ್ಣಯ 

ಕಥಾ ಲಕ್ಷಣ ಟಿ. 

ಪ್ರಮಾಣ ಲಕ್ಷಣ ಟ. 

ಕರ್ಮ ನಿರ್ಣಯ ಟ. 
ತತ್ವಪ್ರಕಾಶಿಕಾ ಟ. 
ವಾದಾವಅ ಟ. 

ಉಪಾಧೀ ಖಂಡನ ಟ. 
ಮಾಯಾವಾದ ಖಂಡನ ಟ. 
ಮಿಥ್ಚತ್ಯ ಅನುಮಾನ ಖ೦ಡನ 
ದಶೋಪನಿಷತ್‌ ಖಂಡಾರ್ಥ 
ತರ್ಕ ತಾಂಡವ ಟ. 
ಚಂದ್ರಿಕಾ ಟ. 

ಅಣುಭಾಷ್ಯ ಟೀಕಾ 

ನ್ಯಾಯ ಮುಕ್ತಾವಳ 
ಈಶಾವಾಸ್ಯೋಪನಿಷತ್‌ ಟ. 


ಅಥರ್ವಣೋಪನಿಷತ್‌ ಟಪಣಿ 


೨, ಗ್ರಂಥ ರಚನೆ 


ಶ್ರೀಗಳವರು ಪ್ರತಿದಿನದಲ್ಲಯೂ ತ್ತಿಕಾಲಸ್ನಾನ ಮಾಡುತ್ತ ವಿಧಿವತ್ತಾಗಿ 

ಮಾಡುತ್ತಿರುವ ಶ್ರೀರಾಮದೇವರ ಪೂಜೆ-ಬ್ರಾಹ್ಞಣ ಬೋಜನ, ಶಿಷ್ಯರಿಗೆ 
ಪಾಠ ಹೇಳೋಣ- ಗ್ರಂಥಾವಲೋಕನ ಇಷ್ಟೆಲ್ಲ ಕಾರ್ಯಗಳನ್ನು 
ಯೋಚಿಸಿದರೆ ಗ್ರಂಥರಚನಾಕಾರ್ಯಕ್ಷೆ ಇನ್ನೆಷ್ಟು ಅವಕಾಶವು 
ದೊರೆತಿರಬಹುದೆಂಬುದನ್ನು ವಾಚಕರೇ ಊಹಿಸಬಹುದು. ಆದರೂ 
ಇವರು ಸಿಕ್ಕಷ್ಟು ಅವಕಾಶದಲ್ಲಯೇ ಸಣ್ಣನರ ಉದ್ದಾರಾರ್ಥವಾಗಿ 
ಅನೇಕಾನೇಕ ಗ್ರಂಥಗಳನ್ನೂ ಟೀಕಾ-ಟಪ್ಪಣಿಗಳನ್ನೂ ಬರೆದು 
ಲೋಕೋಪಕಾರ ಮಾಡಿದ್ದನ್ನು ನೋಡಿದರೆ ಅತ್ಯಾಶ್ಚರ್ಯವಾಗುತ್ತಿ 
ರುವದು. ಹಾಗೂ ಪಂಡಿತರಾದವರು ತಮ್ಮ ತಮ್ಮ ಪಾಂಡಿತ್ಯಕ್ಕೆ 
ಅನುಗುಣವಾಗಿ ಮಂದಮತಿಗಳ ದೆಸೆಯಿಂದ ಗ್ರಂಥ 
ನಿರ್ಮಾಣಕಾರ್ಯದಲ್ಲಿ ತೊಡಗಬೇಕೆ೦ಬ ತತ್ವವು ಇವರ 
ಉದಾಹರಣಿಯುಂದ ಪ್ರಷ್ಟವಾಗುತ್ತಿರುವುದು. 


ಶ್ರೀವಾದೀಂದ್ರ ತೀರ್ಥರವರಿ೦ದ ವಿರಚಿತವಾದ " ಗುರುಗುಣಸ್ಪವ' 
ಎಂಬುದೊಂದು ಸಣ್ಣ ರಂಥವಿದೆ. ಅದರಲ್ಲ- ಕನ್ನಡ ಮಹಾಭಾರತವನ್ನು 
ಬರೆದ ಕುಮಾರವ್ಯಾಸನು ಗ್ರಂಥ ರಚನಾ ವಿಷಯದಲ್ಲ ತನ್ನು 
ಸಾಮಾರ್ಥ್ಯವನ್ನು 

ಹಲಗೆಬಳಹವಪಿಡಿಯದೊ೦ದ! ಗ್ವಳಕೆಪದವಿಟ್ಟಳಪದೊ೦ದ! 

ಗ್ಲಳಕೆಪರರೊಡ್ಡವದರೀತಿಯಕೊಳ್ಳದಗ್ಗಳಕೆ। 

ಬಳಸಿಬರೆಯಲು ಕ೦ಠಪತ್ರದ। ಉಲುಹುಕೆಡದಗ್ಗಳಕೆಯೆಂಜ। 

ಬಲುಹುಗದುಗಿನವೀರನಾರಾಯಣನ ಕ೦ಕರಗೆ॥ 


ಎಂಬೀ ರೀತಿಯಾಗಿ ಹೇಗೆ ಹೇಳಕೊ೦ಡಿರುವನೋ ತದ್ವತ್‌ ಶ್ರೀಗಳವರ 
ಸಾಮರ್ಥ್ಯವನ್ನು ಬಣ್ಣಿಸಿರುತ್ತಾರೆ. ಅದರ ಮುಖ್ಯ ತಾತ್ಸರ್ಯವೇನೆಂದರೆ. 


(ಇವರು ತಮ್ಮ ಮನಸ್ಸಿನಲ್ಲಿ ಅಯುಕ್ತವಾದ ಅರ್ಥಗಳನ್ನು 
ತೋರಿಕೊಳ್ಳುವುದಿಲ್ಲ. ಅವಿಚಾರಿತವಾಗಿ ಮಾತನಾಡುವುದಿಲ್ಲ. 
ಸ೦ದೇಹಗ್ರಸ್ತರಾಗಿ ಇತರ ಪಂಡಿತರ ಸಂಗಡ ವಿಚಾರಮಾಡುವುದಿಲ್ಲ. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 133 


ತಿದ್ದುವ ಹಾಗೆ ಬರೆಯುವುದಿಲ್ಲ. ಒ೦ದಾವರ್ತಿ ಹೇಳದ್ದನ್ನು ಪುನ: 
ಹೇಳುವುದಿಲ್ಲ. ಎಲ್ಲಿಯೇ ಆಗಲ ಬರೆದದ್ದನ್ನು ಅಳಸುವುದಿಲ್ಲ.) 


ಈ ಪ್ರಕಾರ ಶ್ರೀಮದಾಚಾರ್ಯರು ಹೇಗೆ ಮೂಲ ಮೂವತ್ತೇಳು 
ಗ್ರಂಥಗಳನ್ನು ಬರೆದರೋ, ಅದರಂತೆ ಇವರಾದರೂ ಮಂದಮತಿಗಳ 
ಉದ್ದಾರಾರ್ಥವಾಗಿ ಸಂಸ್ಕೃತ ಭಾಷೆಯಲ್ಲ ಅದ್ವೀತಿಯವಾದ ಮೂವತ್ತೇಳು 
ಗ್ರಂಥಗಳನ್ನು ರಚಿಸಿದರು. ಇದರ ಮೇಲಂದ ಶ್ರೀಗಳವರ 
ಪಾಂಡಿತ್ಯವೆಷ್ಟಿತೆಂಬುದು ತಿಅಳದು ಬರಬಹುದು. ಅಂತೆಯೇ ಇವರ 
ಪಾಂಡಿತ್ಯವನ್ನು ಅನ್ಯ ಮತೀಯರೂ ಕೂಡ ನಿರ್ಮಾತ್ರರ್ಯದಿಂದ 
ಶ್ಲಾಘಿಸಿದ್ದಾರೆ. ಇಂಥ ಮಹಾತ್ಕರಿಂದ ಬರೆಯಲ್ಪಟ್ಟ ವೇದಭಾಷ್ಯದ ತಾಳಪತ್ರ 
ಪ್ರತಿಯೊಂದನ್ನು ತಮ್ಮ ಮಿತ್ರರಲ್ಯ ಕೆಲವು ದಿನಗಳ ಹಿಂದೆ ಕಂಡಿದ್ದೆವೆಂದೂ 
ಪುನ: ಅದೀಗ ದಧ್ವೀಪಾ೦ತರಗತವಾಯತೆ೦ದೂ ( ಜರ್ಮನಿಯಲ್ಲ ಹೋಗಿ 
ಸೇರಿದೆ) ಮೈಸೂರ ಅರಮನೆಯ ಧರ್ಮಾಧಿಕಾರಿಗಳಾದ ಶ್ರೀಯುತ 
ಪಂಡಿತರತ್ನಂ ರಾಘವೇಂದ್ರಾಚಾರ್ಯರವರು ತಮ್ಮದೊಂದು 
ಉಪನ್ಯಾಸದಲ್ಲ ಹೇಳ ದು:ಖಾಶ್ರುಗಳನ್ನು ಸುರಿಸುವರು. ನಮ್ಮಲ್ಲಿಯ 
ಗ್ರಂಥಗಕೆಲ್ಲ ಬಹುಶ: ತಾಲಪತ್ರದಲ್ಲಯೇ ಇದ್ದು ಅವುಗಳನ್ನು ಎಷ್ಟೋ 
ಜನರು ತಾವೂ ನೋಡದೆ ಇತರರಿಗೂ ಕೊಡದೆ ಸ೦ದಿಗೊ೦ದಿಗಳಲ್ಲ 
ಒಗೆದು ಗೆದ್ದಲು ಪಾಲು ಮಾಡಿಬಡುತ್ತಿರುವರು. ಇದೊಂದು ನಮ್ಮ 
ಗ್ರಂಥಗಳಗೆ ಒದಗಿರುವ ದೊಡ್ಡ ಕುತ್ತೆ೦ದೇ ಹೇಳಬಹುದು. ಇನ್ನಾದರೂ 
ಅಲ್ಲಲ್ಲಿಯ ಮಹನ್ನೀಯರು ಇಂಥ ತಾಳಪತ್ರ ಪತಿಗಳನ್ನು ಒಂದೆಡೆಯಲ್ಲ 
ಶೇಖರಿಸಿಟ್ಟು ವಿದ್ವಾಂಸರಿಂದ ಪ್ರಕಟಮಾಡಿಸುತ್ತ ಹೋದರೆ, ಈಗ 
ಲೋಪವೆಂದು ಕಂಡು ಬರುವ ಎಷ್ಟೋ ಅಮೌಲ್ಯ ಗ್ರಂಥಗಳು ಬೈಅಗೆ 
ಬರಬಹುದೆಂಬ ಆಶೆಯುಂಟು. ಇರಲ. 


ಇನ್ನು- ಶ್ರೀಗಳವರು ಬರೇ ಸಂಸ್ಥೃತ ಗ್ರಂಥಗಳನ್ನು ಮಾತ್ರ ರಚಿಸಿದರೇ 
ಅಥವಾ ಕನ್ನಡದಲ್ಲಿಯೂ ಸಾಹಿತ್ಯ ಸೇವೆಯನ್ನು ಮಾಡಿದರೇ 
ಎಂಬುದೊಂದು ಪ್ರಶ್ನೆಯು ಮುಂದೆ ಬರುವುದು. ಯಾವ ಮಹಾತ್ಮರು 
ಕರ್ನಾಟಕದಲ್ಲಂರ ಹುಟ್ಟ ಬೆಳೆದು ಕರ್ನಾಟಕದ 
ಉದ್ದಾರಕ್ಟೋಸ್ಥ್ಸರವಾಗಿಯೇ ಹಗಅರಳು ಯತ್ನಗೆಯ್ದರೋ. ಅಂಥವರು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 134 


ಕರ್ನಾಟಕ ಭಾಷಾ ಸೇವೆಯನ್ನು ಅಲ್ಪವಾಗಿಯಾದರೂ ಮಾಡಿಲ್ಲವೆಂದು 
ಹೇಳುವುದು ಸಮಂಜಸವಾಗಲಾರದು. ಆದರೂ ಪುರಂದರ ದಾಸರ 
ಪದಗಳಂತೆ ಇವರ ಪದ ಪದ್ಯಗಳು ಯಥೇಚ್ಛವಾಗಿ ಸಿಗದೆ, ಒಂದೇ 
ಒಂದು ಪದ್ಯವು ಮಾತ್ರ ದೊರೆತಿರುವುದು ಅತ್ಯ೦ತ ಶೋಚನೀಯವಾದ 
ಸಂಗತಿಯಾಗಿರುತ್ತದೆ. ಇಂಥ ಒಂದು ಪದ್ಯಕ್ಕಾಗಿಯೇ ಇವರು " 
ವೇಣುಗೋಪಾಲ' ಎ೦ಬ ಅ೦ಕಿತವನ್ನು ಧರಿಸುತ್ತಿದ್ದಿಲ್ಲವೆ೦ದು 
ನಮಗಂತೂ ಅನಿಸುತ್ತಿರುವುದು. ಕರ್ನಾಟಕಾಭಮಾನಿಗಳು ಬಲ್ಲವರು 
ಈ ವಿಷಯದಲ್ಲ ಹೆಚ್ಚಿಗೆ ಶೋಧಮಾಡಬೇಕೆಂದು ವಿಜ್ಞಾಪಿಸಿಕೊಳ್ಳುವೆವು. 


ಫಿಧಾ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 135 


ನಾಲ್ಕನೆಯ ಅವತಾರ 


ಶ್ರೀಗಳವರು ಅಖಂಡವಾಗಿ 4೦/5೦ ವರುಷ ಶ್ರೀರಾಮದೇವರ * 
ಪೂಹೆಂಯನ್ನು ಮಾಡಿದವರಾದರೂ ಅವರಿಗೆ ಇನ್ನೊಂದು 
ಬಯಕೆಯುಳಯಿತು. ಅದು ಈ ಜನ್ಮದಲ್ಲಿ ಕಡೆತನಕ ಈಡೇರಲಲ್ಲ. 
ಶ್ರೀರಾಮದೇವರೊಡನೆ ಶ್ರೀಸೀತಾಅಮ್ಮನವರನ್ನು ಪೂಜೆ 
ಮಾಡಲಲ್ಲವಲ್ಲಾ? ಎಂಬುದೇ ಅವರ ಬಯಕೆ. ಮಂತ್ರಾಲಯ ಮಠಕ್ಕೆ 
ಶ್ರೀರಾಮದೇವರ ಮೂರ್ತಿಯೊಂದು ದೊರೆತಿತ್ತಲ್ಲದೆ ಸೀತಾಪ್ರತಿಮೆಯು 
ದೊರೆತಿದ್ದಿಲ್ಲ. (ಅದ್ಯಾಪಿ ಸೀತಾಪ್ರತಿಮೆಯು ಈ ಮಠದಲ್ಲಲ್ಲ) ಇದು 
ಇರುವುದು ಉತ್ತರಾದಿ ಮಠದಲ್ಲ ಆದ್ದರಿ೦ದ ಶ್ರೀರಾಘವೇಂದ್ರ 
ಸ್ವಾಮಿಗಳವರು- ಸತ್ಯಸ೦ಧರೆ೦ಬ” ಹೆಸರಿನಿಂದ ಪುನ: ಅವತಾರ ಮಾಡಿ 
ಶ್ರೀಮದುತ್ತರಾದಿ ಮಠದಲ್ಲ ಹನ್ನೊಂದು ವರ್ಷಗಳ ವರೆಗೆ ಸೀತಾರಾಮರ 
ಪೂಜೆಯನ್ನು ಮನದಣಿಯಾಗಿ ಮಾಡಿದರು. 


ಪುನಶ್ಚ ಸತ್ಯಸ೦ಧಾಖ್ಯೋ ಮಠಾ೦ತರ ನಿವಾಸಿನೀ॥ 
ಅನರ್ಚತಾಚಸೀತಾಯಾ: ಪ್ರತಿಮಾಮರ್ಚಯದ್ಯ್ಯತಿ:॥ 
ವಿಷ್ಣಕ್ಷೇನಾಹೀಶ ಪುತ್ರಾವತಾರಾ: ಷಡಿಮೆಮತಾಃ॥। 

ತಸ್ಯ ಶ್ರೀರಾಘವೇ೦ದ್ರಾರ್ಯಗುರೋಃ: ಕಾಮ್ಯಾರ್ಥದಾಯುನಃ॥ 

( ರಾಘವೇಂದ್ರ ತಂತ್ರ ಪಟಲ 4) 
ಮಂತ್ರಾಲಯ ಮಹಾಕ್ಷೇತ್ರ ವೃಂದಾವನ ನಿವಾಸಿನೆ॥ 
ಶ್ರೀಸತ್ಯಸ೦ಧ ರೂಪೇಣ ಶ್ರೀಸೀತಾಪ್ರತಿಮಾರ್ಚಕ॥ 

( ರಾ. ತಂತ್ರ ಪಟಲ 7) 


ಈ ಸತ್ಯಸ೦ಧರ ಮೂಲ ವೃತ್ತಾ೦ತವನ್ನು ಸ೦ಕ್ಷೇಪವಾಗಿ ಇಲ್ಲ 
ಹೇಳಖಡುವೆವು. 





ರಾಯರು ಮೂಲರಾಮದೇವರ ಪೂಜಾಮಾತ್ರ ಮಾಡಿ ಸೀತಾ ಅಮ್ಯನವರಪೂಜೆಗೋಸ್ಟರಕ್ಕಾಗಿಯೇ ಪುನ: 
ಅವತರಿಸಿದರೆ೦ದರು. ಹೇಳುವದರಿ೦ದ ಮೂಲರಾಮದೇವರು ನಮ್ಮ ಮಠದಲ್ಲಯೇ ಇರುವುದೆಂದು 
ಮಂತ್ರಾಲಯ ಮಠದವರ ಅಭಿಪ್ರಾಯವು. 
ಈ ವಿಷಯವನ್ನು ಕಡೆಗೆ ಪರಿಶಿಷ್ಟದಲ್ಲರುವ ಮೂಲರಾಮದೇವರ ವೃತ್ತಾಂತ ಲೇಖದೊಳಗೆ ನೋಡಿರಿ. 


' ಇವರ ವಿಸ್ತಾರವಾದ ಚರಿತ್ರವನ್ನು ಸತ್ಯಸಂಧಕಥಾಮೃತ ಎಂಬ ಹೆಸರಿನಿಂದ ಹೋದವರ್ಷ ಸದ್ದೋಧ 
ಚಂದ್ರಿಕೆಯಲ್ಲ ಪ್ರಕಟಸಿರುವೆವು. ಅಪೇಕ್ಷಕರು ಅಲ್ಲಂದ ತರಿಸಿಕೊಳ್ಳಬಹುದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 136 


ಮದ್ರಾಸ ಇಲಾಖಾ ಹಿ೦ದೂಪುರ ತಾಲೂಕ ಸಂತೇಬದನೂರಲ್ಲ 
ರಾಘವೇ೦ದ್ರಾಚಾರ್ಯರೆಂಬೊಬ್ಬ (| ಬ್ರಾಹ್ಮಣರಿದ್ದರು. ಇವರು 
ಬಾಲ್ಯದಲ್ಲಯೇ ಚೆನ್ನಾ! ಗಿ ವಿದ್ಯಾಭ್ಯಾಸ ಸ ಮಾಡಿ ಪಂಡಿತರಾದರು: ಮತ್ತು 
ತಮ್ಮ ಕರ್ಮಾನಿಷ್ಠಾನಗಳನ್ನು ಸರಿಯಾಗಿ ಸಾಗಿಸುತ್ತಾ ಸಾತ್ರಿಕತನದಿಂದ 
ಸದಾ ಹರಿಸೇವೆಯಲ್ಲಯೇ ಮಗ್ನರಾಗಿ ಪರಮಾತ್ಮನ ಪ್ರೀತಿಗೆ 
ಪಾತ್ರರಾದರು. ಆಗ ಸವಣೂರಲ್ಲ ಉತ್ತರಾದಿಮಠದ ಶ್ರೀಸತ್ಯಬೋಧ 
ಸ್ತಾಮಿಗಳದ್ದರು. ಇವರ ಚರಿತ್ರೆಯೂ ಲೋಕಾದ್ಧುತವಾದದ್ದು. ಇವರು 
ಒಮ್ಮೆ ತಿರುಪತಿಯ ಯಾತ್ರಗೆಂದು ಹೊರಟು ಬೆಟ್ಟಹತ್ತುವಾಗ ಎಲ್ಲರನ್ನೂ 
ಉದ್ದೇಶಿಸಿ: “ ನಮಗೆ ಹಸ್ತಲಾಘವವನ್ನು ಕೊಟ್ಟು ಒಂದೂ ತಪ್ಪಿಲ್ಲದಂತೆ 
ಯಗ್ಗಾಷ್ಯವನ್ನು ಪಠನಮಾಡುತ್ತ ಇಲ್ಲಂದ" ವರಾಹಮೂರ್ತಿಯ 
ಪಾದದವರೆಗೂ ಯಾರು ಗಿರ್ಯಾರೋಹಣ ಮಾಡುವಿರೋ ಅವರಿಗೆ 
ಸೀತಾಪತಿಯಾದ ಶ್ರೀರಾಮನು ಇಕೋ ಈ ತುಲಸೀಮಾಲೆಯನ್ನು 
ಅನುಗ್ರಹಾರ್ಥವಾಗಿ ದಯಪಾಲಸುತ್ತಾನೆ. ಭಗವ೦ತನ ಅನುಗ್ರಹಕ್ಕೆ 
ಪಾತ್ರರಾದವರು ಮುಂದೆ ಬರಬಹುದು." ಹೀಗೆಂದು ಹೇಳ 
ತುಲಸೀವರಾಲೆಂಶುನ್ನು ಹಿಡಿದುಕೊಂಡು ಕುಳತರು. 
ಪಂಡಿತರೊಬ್ಬರಾದರೂ ಡಿ ಬರಲಲ್ಲ. ಎಷ್ಟು ಜನರಿದ್ದರೇನು? 
ಖಗ್ಗಾಷ್ಯವನ್ನು ಒಂದಾದರೂ ತಪ್ಪಿಲ್ಲದಂತೆ ಪಠಣ ಮಾಡುವೆವೆಂದು 
ಹೇಳುವ ಧ್ಯ ರ್ಯವು ಯಾರದೂ 'ಆಗಲಲ್ಲ. ಎಲ್ಲರಿಗೂ ಒಂದೊಂದು 
ತರದ 20 ಹೆದರಿಕೆ. ಆಗ ನಮ್ಮ. ರಾಘ ಘವೇಂದ್ರಾಚಾರ್ಯರು 
ಧೈರ್ಯದಿಂದ ಮುಂದೆ ಬಂದು: ಸೆ ಮಹಾಸ್ಟಾಮೀ. ನಾನು 
ಖಗ್ಭಾಷ್ಯವನ್ನು ತಪ್ಪಿಲ್ಲದಂತೆ ಪಠನ ಮಾಡುತ್ತಾ ತಮಗೆ ಹಸ್ತಲಾಘವನ್ನು 
ಕೊಟ್ಟು ವರಾಹಮೂರ್ತಿಯ ಸನ್ನಿಧೀಗೆ ಅದನ್ನು ಮುಗಿಸುವೆನೆಂದು 
ಪ್ರತಿಜ್ಞಾಪುರ:ಸರವಾಗಿ ಹೇಳಬಲ್ಲೆನು. ಆದರೆ ಇದು ಅಹ೦ಭಾವದ 
ಮಾತೆಂದು ಶ್ರೀಗಳವರು ಎಣಿಸಕೂಡದು. ಬ್ರಹ್ಮವೃ೦ದದಲ್ಲ 
ಅಭಿಮಾನದಿಂದ ಹೇಳುತ್ತೇನೆ. ಇದರ ಮೇಲೆ ಶ್ರೀ ಸೀತಾಪತಿಯ 
ಅನುಗ್ರಹವಿದ್ದ೦ತಾಗಅ'” ಎಂದು ಕೈಜೋಡಿಸಿ ಬೇಡಿಕೊಂಡರು. 
ಬ್ರಹ್ಮವೃ೦ದವು ಬೆರಗಾಯಿತು. ಹಿಂದಕ್ಕೆ ದ್ರೌಪದಿಯ ಪ್ರಯಂವರಕಾಲದಲ್ಲ 
ಧನುಸ್ಸನ್ನು ಎತ್ತಲಕ್ಕೆ ಎದ್ದ೦ಥ ಬ್ರಾಹ್ಮಣ ವೇಷದ ಅರ್ಜುನನ್ನು ನೋಡಿ 
ಬಹ್ಯವೃಂದವು ಯಾವ ಸಾರವಾದ: — 
*" ಶ್ರೀ ಸತ್ಯುಭೋಧ ಶ್ರೀಗಳವರ ಚರಿತ್ರೆಯನ್ನು ಅವರ ವ೦ಶಜರೇ ಆದ ಶ್ರೀಯುತ ಪುರುಷೋತ್ತಮಾಚಾರ್ಯ 


ರಾಯಚೂರ ಫ್ಲೀಡರ-ಹಾವೇರಿ ಎಂಬ ಮಹಾಶಯರು ಬಹು ಸುಂದರವಾಗಿ ಬರೆದಿರುವರು. 
( ಬೆಲೆ 6 ಆಣೆ) ಅದನ್ನು ವಾಚಕರು ಓದಿಸಂತೋಷಿಸಬಹುದು. 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 137 





ಏನು ಸಿದ್ಧಿಯುಪಾಧ್ಯಕೆದ್ದಿರಿ। ಧೇನುಧನುವಿಂಗೆಲ್ಲಲೇತಾ। 
ನೇನುಮನದಂಘವಣೆ ಬಯನಸಿದಿರೇನಿತಂಬನಿಯಾ॥। 

ವೈನತೇಯನ ವಿಗಡಿಸಿದ ವಿಷ ವೇನು ಸದರವೊ। ಹಾವಾಡಿಗೆರಿಗಿ 
ದೇನು ನಿಮ್ಮುತ್ಸಾಹವೆ೦ಂದುದು ಧೋರ್ತವಟುನಿಕರ। (ಮಹಾಭಾರತ) 


ಮಾತನಾಡಿತೋ ತದ್ವತ್‌ ಇಲ್ಲಿಯಾದರೂ ರಾಘವೇ೦ದ್ರಾಚಾರ್ಯರಿಗೆ 
ಅನೇಕರು ಅನೇಕ ಮಾತುಗಳನ್ನಾಡಿದರು. ಆದರೇನು? ಅವರು ಒಳ್ಳೇ 
ಸತ್ವಶೀಲರು ದೃಢಚಿತ್ತವುಳ್ಳವರು. ಜನರಾಡಿದ ಮಾತನ್ನು ಹಚ್ಚಿಕೊಳ್ಳಲಲ್ಲ 
ಸೀತಾಪತಿಯ ಮನಸ್ಸಿಗೆ ಬಂದಾಂತಾಗಲ ಎ೦ದಿಫ್ಟೇ ನುಡಿದು 
ಸುಮ್ಮನಾದರು. ಆಗ ಮಹಾನುಭಾವರಾದ ಶ್ರೀಗಳವರು ಸಂತೋಷದಿಂದ 
ಆಚಾರ್ಯರನ್ನು ಮುಂದಕ್ಕೆ ಕರೆಯಲು, ಅವರು ಯತಿವರರಿಗೆ 
ಹಸ್ತಲಾಘವವನ್ನು ಕೊಟ್ಟು ಖಗ್ಭಾಷ್ಯ ಪಠಣಮಾಡುತ್ತ ಗಿರ್ಯಾರೋಹಣ 
ಮಾಡಿದರು. ಶ್ರೀಗಳವರಿಗಾದ ಸ೦ತೋಷವನ್ನು ಹೇಳತೀರದು. ಅವರು 
ಸಂತೋಷಭರದಲ್ಲ ರಾಘವೇಂದ್ರಾಚಾಂರ್ಯರ ಕೊರಳಗೆ 
ತುಲಸೀಮಾಲೆಯನ್ನು ಹಾಕಿ- ಮುಂದೆ ನೀನೇ ಶ್ರೀರಾಮದೇವರ ಪೂಜೆಗೆ 
೦ಶರೋಗ್ಯರೆಂದು ಹೇಳದರು; ಮತ್ತು ಅದರಂತೆ ತಾವು 
ವೃ೦ದಾವನಸ್ಥರಾಗುವ ಮುಂಚೆ ಇವರಿಗೇ ಸಂಸ್ಥಾನವನ್ಮೊಪ್ಪಿಸಿ 
ಸತ್ಯಸ೦ಧರೆ೦ಬ ಹೆಸರಿನ್ನಿಟ್ಟರು. ಇವರೇ ಪ್ರಲ್ವಾದಾಂಶರಾದ 
ಶ್ರೀ ಮದ್ರಾಘವೇಂ೦ದ್ರಸ್ವಾಮಿಗಳವರೆ೦ದು ಬೇರೆ ಹೇಳಲಕ್ಕೆ ಬೇಡ. 
ಅ೦ದಮೇಲೆ ಇವರ ಮಹಾತ್ಮೆಯನ್ನು ಕೇಳುವದೇನು? ಪರಮಾತ್ಮನು 
ಬ್ರಹ್ಮಚಾರಿಯ ರೂಪದಿಂದ ಇವರಿಗೆ(ಸತ್ಯಸ೦ಧರಿಗೆ) ಪತ್ಯಕ್ಷ ದರ್ಶನ 
ಕೊಟ್ಟುಬಟ್ಟನು! ಒಮ್ಮೆ ಕಾಶಿಯಲ್ಲ ಭಾಗೀರಥಿಯನ್ನು ಸ್ಫೋತ್ರಮಾಡಲಾಗಿ 
ಭಾಗೀರಥಿಯು ಹೆಂಗಸಿನ ರೂಪದಿಂದ ಬಂದು ಇವರ ಸೇವೆಯನ್ನು 
ಸ್ವೀಕರಿಸಿದಳು. ಇಂಥಾ ಮಹಿಮಾಶಾಅಗಳಾದ ಸತ್ಯಸಂಧರು ಹನ್ನೊಂದು 
ವರ್ಷ ಸ೦ಸ್ಥಾನವಾಳ ತಮ್ಮ ಬಯಕೆಯನ್ನು ಪೂರ್ಣಮಾಡಿಕೊಂಡರು. 
ಇವರ ವೃಂದಾವನವು ಮಹಷಿಯಲ್ಲದೆ. ಇವರ ವಂಶದವರು ಮಹಷೀ 
ಆಚಾರ್ಯರೆಂದೇ ಈಗಲೂ ಕರೆಯಲ್ಲಡುವರು. ಆಹಾ! ಪರಮಾತ್ಮನ 
ಪ್ರೀತಿಗೆ ಪಾತ್ರರಾದವರು ಧನ್ಯರು! ಧನ್ಯರು! 


ಘಿ ಘಿ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 138 


ಆ ಆದರ್ಶನ- 


ಈ ರೀತಿಯಾಗಿ ಶ್ರೀಮದ್ರಾಘವೇ೦ದ್ರ ಗುರುಗಳು 47ವರ್ಷ 
ಸಂಸ್ಥಾನವನ್ನಾಆ ಶ್ರೀಯೋಗೀಂದ್ರರೆಂಬವರಿಗೆ ಸಂಸ್ಥಾನವನ್ನೊಪ್ಪಿಸಿ 
ತಾವು ವೃಂದಾವನದಲ್ಲ ಪ್ರವೇಶಿಸಬೇಕೆಂದು ಸಿದ್ಧರಾದರು. ಶಿಷ್ಯ 
ಮಂಡಅಗೂ ದಿವಾನ ವೆಂಕಟಪಂತನಿಗೂ ಅಪಾರವಾದ 
ದು:ಖವಾಯಿತು. ರಾಯರು ಅವರೆಲ್ಲರನ್ನೂ ಸಾಂತ್ರ ವಚನಗಳ೦ದ 
ಸ೦ತೈಸಿ:- “ನಾವು ಈಗ ಆದರ್ಶನರಾದಾಗ್ಯೂ ಏಳನೂರು ವರ್ಷ 
ವೃ೦ದಾವನದಲ್ಲದ್ದು ನಿಮ್ಮ ಬಯಕೆಗಳನ್ನು ಕೈಗೂಡಿಸುವೆವು'. ಹೀಗೆ೦ದು 
ಹೇಳ ಕ್ರಿ.ಶಕೆ. 1563ನೇ ಶ್ರಾವಣವದ್ಯ ದ್ವಿತೀಯಾ ಗುರುವಾರ ದಿವಸ 
ಸಮಸ್ತ ವೈದಿಕ-ಲೌಕಿಕ ಶಿಷ್ಯ ಮಂಡಅಯ ಎದುರಿಗೆ ಸಶರೀರವಾಗಿ 
ವೃಂದಾವನದಲ್ಲ ಪ್ರವೇಶ ಮಾಡಿ ಜಟ್ಟರು" ಮಂಗಲಾವಾದ್ಯಗಳು 
ಭೋರ್ಗರೆಯುತ್ತಿದ್ದವು. ಬ್ರಾಹ್ಮಣರು ವೇದಘೋಷ ಮಾಡುತ್ತಿದ್ದರು. 
ಸುವಾಸಿನಿಯರು ಗಾಯನ ಮಾಡುತ್ತಿದ್ದರು. ಕೂಡಲೆ ವೆಂಕಟಪಂತನೆ 
ಮೊದಲಾದವರು ವೃಂದಾವನವನ್ನು ಮುಚ್ಚಿಸಿ ಶ್ರೀಮದ್ರಾಘವೇ೦ದ್ರತೀರ್ಥ 
ಜಯ! ಶ್ರೀಗುರು ಸಾರ್ವಭೌಮ ಜಯ! ಎಂದು ರಾಯರನ್ನು 
ನುತಿಸುತ್ತಿದ್ದರು. 


ಹೀಗೆ ಸಶರೀರವಾಗಿ ವೃಂದಾವನಸ್ಥರಾದ ಗುರುಗಳನ್ನು ಸಾಕ್ಷಾತ್ತು 
ದೇವತೆಗಳೆ೦ಂದೇ ಹೇಳಲು ಸಂ೦ಂದೇಹವೇನು? ಇಂಥಾ 
ದೇವಾಂಶಸಂಭೂತರಾದವರ ಸಮಾಗಮವನ್ನು ಹೊಂದಿದ ಆ ಕಾಲದ 
ಶಿಷ್ಯ ಮಂಡಲಯು ಧನ್ಯವಾದುದಲ್ಲವೇ? 


ಲೋಕದಲ್ಲ ಸಾಧು ಸಮಾಗಮಕ್ಕೆ ಸರಿಯಾದದ್ದು ಇನ್ನಾವುದಿರುವುದೋ 
ಕಾಣೆವು. ಈ ಸಾಧು ಸಮಾಗಮದಿಂದ ಎಂತಹ ಫಲವಾಗುತ್ತಿದೆಂಬದನ್ನು 
ಸುಭಾಷಿತಕಾರರು ಹೀಗೆ ಹೇಳಕೊಂಡುರುವರು:- 


" ಈ ವಿಷಯವನ್ನು ಅನೇಕ ದಾಸರು ಹೇಳಕೊಂ೦ಡಿರುವರು;- 

1. ತುಂಗಾತೀರ ಮಂತ್ರಾಲಯದಲ್ಲಿ ಶ್ರಾವಣ ಬಹುಳ। ಮಂಗಳಜದಿಗೆಯಲ್ಲ ನಿವಾಸರಾದರು ಸುಫ್ಪಿ॥ 
ಸುಪ್ತಿ ಸುವ್ಹಾಲೆ। ಸುಪ್ಪಿ ಸಾಧ್ವಿಯರು ರಾಘವೇಂದ್ರರ ಪಾಡಿ। ( ಪ್ರಾಣೀಶ ವಿಠ್ಠಲದಾಸರು) 

2. ಸುವಿರೋಧೀ ವತ್ಸರೆ ಶ್ರಾವಣಪರದ್ವಿತೀಯಾ। ಕವಿವಾರ ತು೦ಗಭದ್ರಾತೀರಗಾ॥ 
ನವಸುಮಂತ್ರಾಲಯದಿದೇಹವನ್ನು ಜಟ್ಟು ಮಾ। ಥವನಪುರಕ್ಕೆದಿದಮಹಾತ್ಯರಿವರೆಂದು।॥॥ 
ವಂದಿಸುವೆ ಗುರು ರಾಘವೇಂದ್ರಾರ್ಯರ॥ (ಜಗನ್ನಾಥ ದಾಸರು) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 139 








ವಿವೇಕ: ಪರಮೋದೀಪೋಹಾಯತೆ ಸಾಧುಸಂ೦ಗಮಾತ್‌॥ 
ಮನೋಹರೋಜ್ಯಲೋನೂನಂ ಅಸೇಕಾದಿವಗುಚ್ಛಕ:। 


(ನೀರು ಹ್ಯುಂೋಣದರಿಂದ ಮನೋಜಹರವಾಗಿ೦ರೂ, 
ಪ್ರಕಾಶಮಾನವಾಗಿಯೂ ಇರುವ ಪುಷ್ಟಗುಚ್ಛವು ಹುಟ್ಟುವಂತೆ, 
ಸಾಧುಸಮಾಗಮದಿ೦ದ ವಿವೇಕವೆ೦ಬ ಸರ್ವೋತ್ಸೃಷ್ಣವಾದ ದೀಪವು 
ಹುಟ್ಟುವುದು) 


ಆದ್ದರಿಂದಲೇ — "ತ್ಯಜ ದುರ್ಜನಸ೦ಸರ್ಗ೦ ಭಜಸಾಧುಸಮಾಗಮಂ! 
ಎಂಬುದಾಗಿ ಹಿರಿಯರು ಉಪದೇಶ ಮಾಡಿರುವರು. 


ಇನ್ನು ಇದನ್ನೇ ದಾಸಕೂಟಸ್ಥರು- ಎಷ್ಟು ಮಾರ್ಮಿಕರೀತಿಂಯಂ೦ದ ಕನ್ನಡ 
ಭಾಷೆಯಲ್ಲ ಹೇಳದ್ದಾರೆ ನೋಡಿರಿ:- 


1. ಕೆ೦ಡಕಾಣದೆ ಮುಟ್ಟದರು ಸರಿ। ಕಂಡು ಮುಟ್ಟಲುದಹಿಸಲಪ್ಪುದೆ। 
ಪು೦ಂಡರೀಕದಳಾಯತಾಕ್ಷನ ವಿಮಲಪದಪದ್ಧಾ॥ 
ಬಂಡುಣಿಗಳೆಂದೆನಿಪಭಕ್ತರ। ಹಿಂಡುನೋಡಿದ ಮಾತ್ರದಅ ತನು। 
ದಿ೦ಡುಗೆಡಹಿದ ನರನ ಪಾವನ ಮಾಳ್ತರಾಕ್ಷಣದಿ॥ 

( ಜಗನ್ನಾಥ ದಾಸರು) 

2. ಹರಿದಾಸರಿದ್ದ ಸ್ಥಳಾವರಕಾಶಿ ಮೊದಲಾದ! ಕುರುಕ್ಷೇತ್ರಕಿಂತ 
ಅಧಿಕವೊ।! 
ಸುರಖಷಿಮುನಿಗಳು ಅಲ್ಲಹರು ವೈಕುಂಠಕ್ಕೆ ಸರಿಯೆಂತೆಂಬರೋ॥ 

( ಶ್ರೀದವಿಶಲರು) 

3. ಗಂಗಿಮಿಂದರೆ ಮಲವು ಹಿ೦ಗೊದಲ್ಲದೆ! 

ರಂಗ ಒಅಯನೊ ಭಕತಸ೦ಗದೊರೆಯದೆ॥ 
(ಕಲ್ಲೂರಸುಬ್ಬಣದಾಸರು) 

4. ಅರಸುಮಕ್ಕಳು ನಾಡತಳವಾ।ರರನು ಕೊಂಬರೆ ನಿನ್ನ ಪದಯುಗ। 
ಶರಣರಾರಿ೦ಗ೦ಜುವರು ವಿಶ್ವೇಶ್ವರೇಶ್ವರರಾ॥ 
ಶಿರವನೊದದಾಡುವರು ಪಾವನ। ಚರಿತರೊಅದ್ದ೦ದದಅ ಲೋಕೊ€। 
ತ್ರರವಿಹಾರರು ಚರಿಸುತಿಹುದೀ ಧರೆಗಹಿತವೆ೦ದ॥ 

(ನಿತ್ಯಾತೃಶುಕ- ಭಾಗವತ) 
ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 140 


ಈ ರೀತಿಯಾಗಿ ಹರಿಮಹಿಮೆಗಿ೦ತಲೂ ಹರಿಶರಣರ ಮಹಿಮೆಯನ್ನೇ 
ಹೆಚ್ಚಾಗಿ ವರ್ಣಿಸಿರುವುದರಿ೦ದಲೂ ಅದು ಅನೇಕ ಕಾಲದಲ್ಲ ಅನೇಕರ 
ಅನುಭವಕ್ಕೆ ಬಂದ ವಿಷಯವಾದ್ದರಿ೦ದಲೂ ಅಲ್ಟಾಯುಷಿಗಳೂ 
ಮಂದಮತಿಗಳೂ ಆದ ನಾವು ಇಂಥಾ ಮಹಾನುಭಾವರನ್ನು ಸ್ತೋತ್ರ 
ಮಾಡಿ ಕಡೆಗೆ ಅ೦ಥವರ ಚರಿತ್ರಾಮ್ಯತವನ್ನಾದರೂ ಪಾನ ಮಾಡಿ 
ಪುನೀತರಾಗುವುದು ಅವಶ್ಯಕರ್ತವ್ಯವಾಗಿರುವುದು. ಹಾಗೂ ಮನುಷ್ಯ 
ಜನ್ಯವನ್ನು ಧರಿಸಿದ್ದಕ್ಕೆ ಸಾರ್ಥಕವೂ ಆಗುವುದು. 


ಹಾಗಾದರೆ ಈಗಲೇ ನಡೆಯಿರಿ. ಹಿ೦ದಕ್ಕೆ ಮಹಾನುಭಾವರಾದ 
ಶ್ರೀಜಗನ್ನಾಥದಾಸರು ಪರಮಾತ್ಮನನ್ನು ಏನೆಂದು ಬೇಡಿಕೊಂಡರೋ 
ನಾವು ಅದನ್ನೇ ಬೇಡಿಕೊಳ್ಳೋಣ! ಪುನ: ಪುನ: ಪ್ರಾರ್ಥಿಸೋಣ! 


ಮೂಢ ಮಾನವ ಎಲ್ಲ ಕಾಲದಿ! ಬೇಡಿಕೊ೦ಜನಿತೆ೦ದು ದೈನ್ಯದಿ। 

ಬೆಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಅ॥ 

ನೀಡುವಡೆ ನಿನ್ನಮಲಗುಣಕೊಂ। ಡಾಡಿ ಹಿಗ್ಗುವ ಭಾಗವತರೊಡಃ। 

ನಾಡಿಸೆನ್ನನು ಜನುಮಜನುಗಳಲ್ಲ ಮರೆಯದಲೆ। ( ಹರಿಕಥಾಮೃತಸಾರ) 

ಭೋ! ಕರುಣಾನಿಧೇ! ಭಕ್ತವತ್ತಲಾ! ಭಗವಂತಾ! ನಮ್ಮೀ ಪ್ರಾರ್ಥನೆಯನ್ನು 

ಲಾಅಸು. ಸತ್ಯಮಾರ್ಗವನ್ನು ಕೊಡು. 

ನೀರಂಗಡೀನೀ೦ನಳದಾ। ತ್ರೀರಮಣನೆ ನಿನ್ನ ಪಾಲ್ಲಡಾಭೈಮಿವಲಂ॥ 

ನೀರಕ್ಷೀರವಿಭೇದಕ। ನೀರಾಜಮರಾಳನೊಂದಿಸುತ್ತಿದು ಚಿತ್ರಂ॥ 
(ದಮಯಂತಿ ಸ್ವಯ೦ವರ) 


(ಎಲೈ ನಳನೇ, ನೀನು ನೀರ೦ ನೀರು( ಸುಂದರನು) ಭೈಮಿಯು 
ನಿನ್ನು ಪಾಲ್‌. ಹಾಲು ಪಾಅನವಳು) ಇಂಥಾ ನೀರು ಹಾಲುಗಳನ್ನು 
ರಾಜ ಹ೦ಸವು ಕೂಡಿಸಿಟ್ಟದ್ದು ಬಹಳ ಆಶ್ಚರ್ಯವು. ಯಾಕೆಂದರೆ ಹಂಸವು 
ನೀರನ್ನೂ ಹಾಲನ್ನೂ ಬೇರೆ ಬೇರೆ ಮಾಡುವ ಗುಣವುಳ್ಳದ್ದು) 


ಎ೦ಬ೦ತೆ ಜಲರೂಪಿಯಾದ ಕ್ಷುದ್ರಾದಪಿ ಕ್ಷುದ್ರರಾದ ನಮ್ಮನ್ನು ಸಜ್ಜನರ 
ಸಹವಾಸವೆ೦ಂಬ ಕ್ಷೀರಸಾಗರದಲ್ಲ ಮುಳುಗಿಸಿ ಬಡು. ಇದಕ್ಕೂ 
ಹೆಚ್ಚಿನದಿನ್ನೇನನ್ನು ನಿನ್ನಲ್ಲ ಬೇಡಿಕೊಳ್ಳೋಣ! 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 141 


ಬಡವನ ಮನೋರಥವ ಪೂರೈಸು ಹರಿಯೆ! ಒಡೆಯ ನೀನಲ್ಲದೆ 
ಪೂರೈಸುವವರಿಲ್ಲ! ( ವ್ಯಾಸತತ್ವಜ್ಞರು) 


ಪೂಜ್ಯಾಯ ರಾಘವೇಂದ್ರಾಯ 
ಸತ್ಯಧರ್ಮರತಾಯಚ। 
ಭಜತಾಂ ಕಲ್ಪವೃಕ್ಷಾಯ 
ನಮತಾಂ ಕಾಮಧೇನವೆ! 


॥ ಪಸಮಾಪೋಯಂ॥।। 





ಶ್ರೀಸತ್ಯಸಂಧತೀರ್ಥರು 


ಶ್ರೀ ಪ್ರಲ್ಹಾದರಾಖ ಪ್ರಥಮೋವ್ಯಾಸರಾಹೋದ್ವಿತೀಯಕ; 
ರಾಘವೇಂದ್ರಸ್ತ್ಯತೀಯಸ್ತು ಸತ್ಯಸಂಧಪ್ಪತುರ್ಥಕಃ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 142 


ಪರಿಶಿಷ್ಟ ೧ 
ಮಾರುತೀಶ ವಿಠ್ಠಲ (ಭೀಮಾಚಾರ್ಯ ಒಡವಿ) ಅವರು ಖರೆದ ಕೆಲವು ದೇವರನಾಮಗಳು 
ದಶವತಾರವರ್ಣನಾ ಸಹಿತ ಶ್ರೀ ನೃಸಿಂಹದೇವರ ನಾಮವು 


ರಾಗ: ಕಾಂಬೋದಿ ತಾಳ: ರುಂಪೆ 


ಯಾಕೆ ತೆರೆದೆಯೊ ಬಾಯ ಶ್ರೀ ನಾರಸಿಂಹ ॥ಪ॥ 
ಸಾಕು ಸಾಕಂಖುತೆನು ಮುಚ್ಚಿಕೊಳ್ಳಲೊ ದೇವ ॥ ಅ॥ 


ದುರುಳ ದೈತ್ಯನು ವೇದ! ಕದ್ದೊಯ್ಯೆ ಜಲದೊಳಗೆ! 

ಭರದಿಂದ ಮೀನಾಗಿ ಶರಧಿಯನೆ ಪೊಕ್ಕು। 

ತಿರುಗಾಡಿರಕ್ಕಸನ ಒಕ್ಕಲಕ್ಕಿಸಿ ವಾಣಿ 

ಯರಸಸನಿಗೆತಂದಿತ್ತ ಆಯಾಸದುಬ್ಬಸವೋ? WAM 
ಸಿ೦ಧುವನು ಮಥಿಸಲ್ವೆ ದೇವ ದೈತ್ಯರು ಕೂಡಿ। 

ಮಂದರವ ತಂದಿಡಲು ಮುಳುಗಿ ತಾಕ್ಷಣದಿ॥ 

ಕುಂದಿದವರನು ಕಂಡು! ಕೂರ್ಮ ರೂಪವ ತಾಳ। 

ಅ೦ದು ಬೆಟ್ಟವ ಬೆನ್ನಿನಿ೦ದೆತ್ತಿದಾಯಾಸವೋ? 12 
ಭೂಮಿ ಸುರಳಯ ಸುತ್ತಿ ಕೊ೦ಡೊಯ್ಯೆ 

ಕನಕಾಕ್ಷ ಕಾಮಪಿತ ನೀನಾಗಿ ವರಹನಾದಿ॥ 

ತಾಮಸನ ಸದೆದಿಕ್ಕಿ ದಾಡೆಯ೦ದಅ ತ೦ದು॥ 

ಭೂಮಿಯನು ನಿಲ್ಲಸಿದ ಸಾಹಸದ ಹಸಿವೋ? Vel 
ಬಾಲಕನು ಓದುತಿರೆ ನಾರಾಯಣಾಕ್ಷರವ। 

ಪಾಲಕ ಹಿರಣ್ಯಕನು ಕೋಪದಿ೦ದಾ। 

ಕೊಲ್ಲುವೆನು ತೋರೆನಲು ನರಸಿ೦ಹರೂಪದಲ । 


ಖೂಳನುದರವ ಬಗೆದ ಕೋಪದಾರ್ಭಟವೋ? U4 

ಪುಟ್ಟ ಬಾಲಕನಾಗಿ ಬಅಯ ಬೇಡಲು ನೆಲವ! 

ಕೊಟ್ಟೊಡನೆ ಭೂಗಗನಕೆರಡಡಯನ್ನಿಟ್ಟು॥ 

ಮೆಟ್ಟಯೊಂದಡಿಯಂ೦ದ ಪಾತಾಳಕೊತ್ತುತಿರೆ! 

ಅಟ್ಟಹಾಸದಲ೦ದು ತೋರಿರ್ದನಗೆಯೋ? Sl 
(ವಾಮನಾವತಾರ) 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 143 


ಕರದಿ ಕೊಡಅಯ ಪಿಡಿದು ಮೂರೇಳು ಬಾರೆಯಆ। 
ಭರದಿ೦ದಲವನಿಯೊಳು ತಿರುಗಾಡುತ॥ 
ಧರಣಿಪಾಲರ ಕುಲವ ನಿಮ್ಮೂಲನಂಗ್ಯೆಯ್ದ! 
ಪರಶುರಾಮನೆ ನಿನ್ನ ಮಾನಸದ ಉರಿಯೇ? 


ಹೆಂಡತಿಯ ಕಳಕೊಂಡು ಕ೦ಡಕಡೆಗಲೆವುತ್ತ! 
ಹಿಂಡು ಕಪಿಗಳ ಕೂಡಿಕೊಂಡು ಲ೦ಕೆಯೊಳು। 
ಗಂಡುಗಅ ರಾವಣನ ಗುಂಡಿಗೆಯ ಶೀಳ್ದು ನಿ 
ನ್ಹೆ೦ಡತಿಯ ಕರೆತಂದ ಆನಂದದುತ್ತಹಪೋ? 
ದುಷ್ಟದೈತ್ಯರ ಭಾರ ಹೆಚ್ಚಾಗಲವನಿಯೊಳು। 

ಕಷ್ಟಗಳ ಸಹಿಸದಲೇ ಧರಣೀದೇವಿ॥ 

ದುಷ್ಟ ರಕ್ಷಕ ಶಿಷ್ಟ ರಕ್ಷಕನೇ ಕಾಯೆನಲು। 
ಕೃಷ್ಣರೂಪದಿ ಕಾಯ್ದ ಬಲು ಮುದ್ದು ನಗೆಯೋ? 
ಚರ್ಮ ತೊಳೆದರೆ ಕರ್ಮ ಹೋಗುವುದೇ? ಎಂದೆನುತಃ। 
ಕರ್ಮ ಮಾರ್ಗವ ದೂಡಿ ಶಾಸ್ತ್ರ ದೂಷಿಸಲು॥ 
ಸರ್ವ ಸಜ್ಜನರಾಗ ಮೊರೆಯಿಡಲು ದೈನ್ಯದಅ॥ 

ಧರ ವನು ಕಾಯ್ದಂಥ ಬೌದ್ಧರೂಪದ ಬಗೆಯೋ? 


ಕಅಯುದಿ ಹೂಣಮತ ಹೆಚ್ಚಾದ ಕಾಲದಲ। 
ಕಲಕಿ ರೂಪದಿ ಚಲುವ ಕುದುರೆಯೇರಿ 
ಮಲತಮಲ್ಲರನೆಲ್ಲ ತಲೆಯ ಕಡಿಯುವೆನೆ೦ಬಃ 
ಛಲದಂಥ ಸ್ವಾಮಿಯಾ ಕೋಪದಾ ನುಡಿಯೋ? 


ಕರಿಗಿರೀಯಲ ನಿಂತು ಕರೆಕರೆದು ಭಕುತರಿಗೆ। 
ಉರುತರದ ವರಗಳನು ಕೊಡುವೆನೆಂದು॥ 
ಹರುಷದಲ ಹಾರುತ್ತ ಶಿಖರಾಗ್ರದಅ ಕುಳತು! 
ಪರಮಭಕ್ತರನಿದಿರು ನೋಡುವಾ ಭರವೋ?॥ 
ದನಗಳನು ಕಾಯುತ್ತ ವನವನವ ತಿರುಗುವಗೆ। 
ಕನಕ ರತ್ನದ ಪ್ರಭೆಯು ಬಾಯ್ದೆರಿಸಿತೋ॥ 
ಮನೆ ದಿವ್ಯವಾಯ್ತದಕೆ ಪಂಚ ಕಳಸವನಿಡಲು। 
ತನು ಉಬ್ಬು ಪಂಚಾಸ್ಯನಂತೆಬಾಯ್ದೆರದ್ಯೋ॥ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 


ell 


WZ 


all 


moll 


10॥ 


111 


1ಐ॥ 


144 


ಕಲ್ಲಯನು ಪಿಡಿದವನ ಕಲ್ಯಾಣ ಮಂಟಪದಿ! 
ಪಲ್ಲಕ್ಕಿಯ ತಂದು ತೂಗುತಿರಲು॥ 
ಅಲ್ಪದೆಲೆ! ಜಲಕ್ರೀಡೆಯಾಡುವಾ ಸಮಯದಲ! 


ಗೊಲ್ಲತಿಯರ ಸವಿನುಡಿಗೆಬಾಯ್ತೆರದೆಯ್ಯೋ॥ ॥13॥ 
ತಂದೆಮುದ್ದುಮೋಹನರ ಕೊಪ್ಪಲೊಳು ಕುಳತವರ। 

ಅಂದ ಛಂದದ ತುತಿಗೆ ಬಾಯ್ದೆರದ್ಯೋ॥ 

ಸುಂದರಾ ಗಜತುರಗ ವಾಹನದಿ ಮೆರೆಸಲಾ। 

ನಂದ ಶರಧಿಯೊಳ್ಳುಳುಗಿ ಬಾಯ್ದೆರದ್ಯೋ॥ ದೇವಾ 4 


ಭವನ ದಿವ್ಯದಿ ರಚಿಸಿ ಶಿಖರಾಗ್ರದಅ ನಿನಗೆ? 

ತವಕದಲಅ ಗೈದ ಪಂಚಾಮೃತಕೆ ಬಾಯ್ದೆರದ್ಯೋ? 

ಅವನಿ ಸುರರರ್ಥಿಯಅ ಕವನಗಳ ಪಾಡುತ್ತ। 

ದವನೋತ್ಸವಂ ಗೈಯ್ಯೇ ಮರುಳಾಗಿ ಬಾಯ್ದೆರದ್ಯೋ? ॥15॥ 
ಚಲುವ ರಥವೇರಿಸಿದರಿಂದ ಬಾಯ್ದೆರದ್ಯೋ॥ 

ಹಲವು ಹಣ್ಣೊಗೆದುದಕೆ ಬಾಯ್ದೆರದ್ಯೋ? ದೇವಾ॥ 
ಬಲವಾದರಣ್ಯದಅ ಬೆದರಿ ಬಾಯ್ದೆರದ್ಯೋ!॥ 

ಛಳ ಜಸಿಲ ಲೌಪದಿಂ ಬಳಅ ಬಾಯ್ದೆರದ್ಯೋ? ell 
ಕಂತುಪುರಿ ಕಾಂತೇಶನೊಡೆಯನೇ ನಿನ ಮಹಿಮೆ! 

ಎಂತು ಬಣ್ಣಿಸಲ್ಪನಗೆ ಅರಿಯದು॥ 

ಅ೦ತರ೦ಗದಲತ್ತು ಹರಿ ಗುರು ಭಕುತಿಯನು! 

ಸಂತತದಿ ಸಲಹಯ್ಯ ಮಾರುತೀಶವಿಠಲಾ॥ 171 


ಕೃಷ್ಣಾರ್ಪಣಮಸ್ತು 
ಇಲ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 145 


ಜೋಗುಳ ಪದ 
ಜೋ ಜೋ ಜಾನಕಿ ರಮಣ ಜಗದುದರವಾಸಾ 
ಜೋ ಜೋ ಸಕಲಾಭರಣ ಗೋಕುಲ ನಿವಾಸಾ 
ಜೋ ಜೋ ರಕ್ಕಸ ಹರಣ ಸಕಲ ನಿರ್ದೋಷಾ 
ಜೋ ಜೋ ಲೋಕೋದ್ಧರಣ ಶ್ರೀ ಶ್ರೀನಿವಾಸಾ 


ಹಣ್ಣು ಹಂಪಲ ಕೊಡುವೆ ಹಟವ ಬಡು ಕಂದಾ 

ಜಿಣ್ಣಿ ಕೋಲನು ಕೊಡುವೆ ಸಚ್ಜದಾನ೦ದಾ 

ಬೆಣ್ಣಿ ಜಸಿಪಾಲ್‌ ಕೊಡುವೆ ತೋರೋ ಆನಂದಾ 

ಬಣ್ಣದರಳೆಲೆ ಇಡುವೆ ಬಡಿಸೋ ಭವಬಂಧಾ I 


ಬಟ್ಟ ಮುತ್ತಿನ ಹಾರ ಕಟ್ಟುವೆನೋ ಬಾಲಾ 

ಪುಟ್ಟ ಹುಡುಗರೊಳಾಡು ಶಿಷ್ಟಜನ ಪಾಲಾ 

ದಿಟ್ಟ ನೀ ಧರಿಸಿದೆಯೋ ಶ್ರೇಷ್ಠ ವನಮಾಲಾ 

ಮುಟ್ಟ ಭಜಸುವೆ ನಿನ್ನ ಕಾಯೋ ಗೋಪಾಲಾ 2 

ಅಳುವದೇತಕೊ ರಂಗ ಆಖಳ ಭವ ಭಂಗಾ 

ಹೊಳೆವ ಹೊಂ೦ದೊಟ್ಟಲದಿ ಮಲಗೆನ್ನ ಸಿ೦ಗಾ 

ನಳನಾಕ್ಷ ನಾನರಿಯೆ ನಿನ್ನಂತರಂಗಾ 

ಭಳ ಭಳರೆ! ಭಾಗ್ಯನಿಧಿ ಜಯ ಪಾಂಡುರಂಗಾ 3 

ಆಡುವೆಡೆಯೊಳಗೆಲ್ಲ ಬೆದರಿದೆಯೋ ಅರಿಯೆ 

ಮಾಡಿಸಿದೆ ಮ೦ತ್ರವನು ಮೋಹದ್ಯೆಸಿರಿಯೇ 

ಬೇಡಿಕೊಳಅನ್ನಾವ ದೇವರಿಗೆ ಧೊರೆಯೇ 

ಹಡಿಸೆನ್ನಜ್ಞಾನ ಸಲಹಯ್ಯ ಹರಿಯೇ 4 

ಸು೦ದರಾಕೃತಿಧರನೆ ಸುಗುಣ ಸತ್ತೇಶಾ 

ತಂದೆ ಮುದ್ದುಮೋಹನರ ಹೃದಯಾಬ್ದವಾಸಾ 

ಮಂದಹಾಸದಿ ನೋಡು ಕರುಣಿ ಜಗದೀಶಾ 

ತ೦ದೆ ರಕ್ಷಿಸು ಮಾರುತೀಶವಿಠಲೇಶಾ Sl 
ಜೋಗುಳ ಪದವು ಸಂಪೂರ್ಣವು 


ಕೃಷ್ಣಾರ್ಪಣಮಸ್ತು 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 147 


ಮುಕ್ತಿಯ ಮಾರ್ಗ 


(ಫಲವಿದು ಬಾಳ್ತುದಕೆ ಎಂಬಂತೆ) 
ಮುಕುತಿಯ ಮಾರ್ಗವಿದು ಬಲು। 
ಭಕುತಅ ಪರಮಪ್ರಿಯರನು ಭಜಸೋದೇ | 


ಅರುಣೋದಯದ ತ್ವರದಿ೦ದೇಳುತ। 

ಹರಿಗುರು ಸ್ವರೆಣೆಯ ಮಾಡುತಅ 

ಧರಿಸುತ ಹಣಿಯಅ ಮೃತಿಕೆಯನು ಗುರುಃ 

ಸಿರಿಚರಣಂಗಳಗಜ ವಂದಿಸುವುದೇ॥ I 


ಗುರುಗಳ ಸೇವೆಯ ಮಾಡುತಲರ್ಥಿಲ। 

ಗುರುಗಳ ವಾಕ್ಯವ ಮೀರದಲೆ 

ಗುರುಗಳೆ ತಾರಕರೆ೦ದರಿವುತ ಸದ್‌। 

ಗುರುಗಳ ಪರಮಾನುಗ್ರಹ ಪಡೆವುದೇ॥ ॥2॥ 


ಗುರುಗಳನುಗ್ರಹ ವಿಲ್ಲದೆ ಬಾರದು! 

ಪರತತ್ವದ ಜ್ಞಾನವು ಎಂದೆಂದೂ 

ಗುರುದಾಟಸುವಾಜ್ಞಾನಾದಿ ಭವಸಾ। 

ಗರವನು ಎಂಬೀ ವಚನವನರಿವುದೇ।॥ ॥3॥ 
ಗುರುಗಳು ಪೇಳ್ತುದೆ ಪರಮ ಧರ್ಮವದು। 

ಗುರುಗಳ ವಚನವೇ ವೇದದಿ೦ದಧಿಕ 

ಗುರುಗಳ ಸೇವೆಯೆ ದೋಷ ವಿನಾಶಕ! 


ಇ 


ದ 


ಗುರುಗಳೆ ಹರಿ ಮೂರುತಿಎ೦ದರಿವುದೇ ॥ Al 
ಹರಿಮುನಿದರೆ ಗುರುಕಾಯ್ತನು ಸತ್ಯವು! 
ಗುರುಮುನಿದರೆ ಹರಿ ಕಾಯನದೆಂದೂ 
ಗುರುಪ್ರೀತಿಯೆ ಹರಿಪ್ರಿಯವೆಂದರಿವುತಃ। 
ಗುರುಗಳಲ್ಲ ಧೃಢ ಭಕುತಿಯನಿಡುವುದೇ ॥ Sl 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 148 


ಭಕುತಿಯ೦ದಲುಪಮನ್ಯು ಉತ್ತ೦ಕರು। 

ಶಕುತರಾದ ಬ್ಯೆ೦ದರುಣಿಯರು 

ಮುಕುತಿಯ ಯೋಗ್ಯತೆ ಪಡೆದರು ಗುರುವಿಂ॥ 

ಭಕುತಿಯ ಬಲವೇ ಬಲವೆಂದರಿವುದೇ ॥ ell 


ಜ್ಞಾನದ ದೀಪದ ಬೆಳಕಅ ತೋರ್ಪನು। 

ದೀನವತ್ತಲ ಪರಮಾತ್ಕನನು। 

ಜ್ಞಾನಿಯಾದ ಸದ್ಗುರುವಿನ ಪೂಜೆಯೆ। 

ತಾನಿದು ಭಗವತ್ತೂಜೆ ಎ೦ಂದರಿವುದೇ॥ ॥7॥ 
ಮಾತೃಸೇವೆಯುಂದಿಹ ಲೋಕವೆ ಸಖ। 

ಪಿತೃಸೇವೆಯಿಂದ ಸದ್ದದ ಸುಖವೋ 

ಮತ್ತಿನ್ನೆಂತೋ ಗುರುಸೇವೆಯಫಲ। 
ವಿತ್ರಪುದ್ಯೆಯಜಲೋಕವೆಂದರಿವುದೇ॥ nel 


ದ್ವೇಷಸೂಯವ ಒಟ್ಟು ನಿರಂತರ। 

ಸ್ಟೇಶವಿನಾಶಕ ಗುರುವಿಂದೂ 

ಆಸೆಯ ಮಾಡದೆ ಇಹ ಸುಬಕೆಂದಿಗು। 

ಸೋಸಿಅ೦ದ ಗುರುಧ್ಯಾನವ ಮಾಳ್ವುದೇ॥ lol 
ಸೋಹಮುಪಾಸನೆ ಗೈಯಡೆ ತವದಾ। 

ಸೊಹಂ ಎನ್ನುತ ಭಕುತಿಯಲ 

ಊಹೆಯಬಟ್ಟು ನಿರಂತರ ಸೇವಿಸಿ! 

ಆ ಹರಿಶರಣರ ಪದ ಮೊರೆ ಹೋಗುವುದೇ Ol 
ಅಂಕಿತ ಮಹಿಮೆಯು ಶ೦ಕರಗಳವಲ್ಲ! 

ಶ೦ಖ ಚಕ್ರಾ೦ಕಿತನೊಬಣ್ಣನೆ ಬಲ್ಲಾ 

ಅಂಕಿತ ಪಡೆದೀ ಗುರುಗಳ ವಚನದಿ। 

ಶಂಕಸದಲೆ ನಿಶ್ಯಂಕನಾಗುವುದೇ॥ 1 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 149 


ಆನಂದ ನಿಲಯ ದೊಳಾನ೦ದದಿ೦ದಆ। 

ಆನಂದ ರತ್ನರ ಸೇವಿಸುತಾ 

ಆನಂದ ರೂಪನ ಗುಣ ಕೊ೦ಡಾಡುತ। 

ಆನಂದ ಬಾಷ್ಟವ ಸುರಿಸುತ ಕುಣಿವುದೇ ॥ ॥12॥ 
ಶಿಂಧುಶಯನ ತಾನಮೃತದ ಕಲಶವ। 

ತಂದು ಸುರರಿಗುಣಿಸುದನಂದೂ 

ಚ೦ದದಲಂಕಿತವಿತ್ತು ಮೀರಿಸಿದ! 

ರೆ೦ದಾದರದಅ ಗುರುಗಳ ಪೊಗುಳ್ತುದೇ॥ ॥13॥ 


ನಂದನ ವನದೊಳಗಿಹ ಸುರತರುಪೋ। 

ಇಂದ್ರನ ಚಿಂತಾಮಣಿ ಸುರಧೇನೋ 

ತಂದೆ ಮುದ್ದು ಮೋಹನ್ನ ಗುರುಗಳೋ। 

ಎಂದೀಪರಿಯಲ ತುತಿಸಿ ಹಿಗ್ಗುವುದೇ 114. 
ಸಾರ ಸುಖವ ನಿತ್ತಾದರಿಸುವ ನಮ್ಯ 

ಮಾರುತೀಶವಿಠ್ಲಲನೆಂದೂ ಭಾರವ 

ವಹಿಸಲು ದಾಟಸುವನು ಸಂ। 

ಸಾರ ಸಾಗರದ ಭಯವಿಲ್ಲಲ್ಲೆಂಬುದೇ 1S 


ಶ್ರೀ ಕೃಷ್ಣಾರ್ಪಣಮಸ್ತು 
ಇಳ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 150 


( ಕರುಣಿದಿ ಕಾಯೋ ಗೋಪಾಲ.... ಎಂಬಂತೆ) 
ಏಳಯ್ಯ ಕಂತುಪುರೀಶಾ ಕೂಗು 
ಕೇಳಸಲೊಲ್ಲದೋ ಶ್ರೀಮಾರುತೇಶಾ ಪ 
ಭಕುತರು ಬಂದು ನಿಂತಿಹರೋ ಬಲು 
ಭಕುತಿಯಂ೦ದಲ ಪಾಡಿ ಕುಣಿಯುತಅಹರೋ 
ಸುಖಸಾರ ಗಾನ ಮಾಡುವರೋ ನಿನ್ನ 
ಮುಖ ದರುಶನದಿ೦ದ ಧನ್ಯರಾಗುವರೋ Il 
ಶಶಿಮುಖಯರು ಬಂದಿಹರೋ ಒಳ್ಳೆ 
ಜಸಿನೀರ ಹರಮಾಡಿ ಪಿಡಿದು ನಿಂತಿಹರೋ 
ಕುಶಲದಿ ಸುರಗಿ ಸುತ್ತಿಹರೋ ರನ್ನ 
ಕುಸುಮ೦ಗಳಮಾಲೆ ಕಟ್ಟ ತಂದಿಹರೋ 121 
ತೊಟ್ಟಲ ಸಿ೦ಗರಿಸಿಹರೋ ನಾರೇ 
ರಟ್ಟ ಹಾಸದಿ ಎಣ್ಣೆ ಹಚ್ಚ ಬಂದಿಹರೋ 
ಶ್ರೇಷ್ಠಾದಾರುತಿಯ ತಂದಿಹರೋ ದಿವ್ಯ 
ಪಟ್ಟೆಪೀತಾ೦ಬರ ಕಟ್ಟ ನಿ೦ತಿಹರೋ 3 
ಭಜನೆ ಮಾಡುತ ಭಗವತರು ಒಳ್ಳೆ 
ವ್ಯಜನವ ಪಿಡಿದು ಸೇವೆಯ ಗ್ಯೈಯ್ಯುತಿಹರೋ 
ಧ್ವಜವೆತ್ತಿ ಪಿಡಿದು ನಿಂತಿಹರೋ 
ಭಾವಿ ಆಜನೆ ನೀನೆಂದು ಮಂಗಳ ಪಾಡುತಿಹರೋ WA 
ಗುರು ತಂದೆ ಮುದ್ದು ಮೋಹನರು ಪೇಳ್ವಾ 
ಪರಿಯ ನಿಲ್ಲಸಿ ಕಂಭ ದೀಪ ಹಚ್ಚಹರೋ 
ಪರಮ ಪ್ರೀಯರಿಗತಿ ಪ್ರೀಯನಾದ 
ವರ ಮಾರುತೀಶವಿಶ್ಲಲನೆ ಬಂದಿಹನೋ Sl 
ಶ್ರೀ ಕೃಷ್ಣಾರ್ಪಣಮಸ್ತು 


ಆಆಆ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 151 


ಶ್ರೀ ಕದರಮಂಡಲಗಿ ಮಾರುತೀಶನ ನಾಮಗಳು 


ದಂಡಕ-೧ 
ಶ್ರೀ ಲಕುಮಿರಮಣನ್ನ ಆಳ್ಗಳೊಳು ಘನ್ನಾ- 
ಕದರು೦ಡಲಗಿರನ್ನಾ-ಹರ ಪೂಜೆಯನ್ನಾ- 
ಕೈಕೊಂಡು ಮುನ್ನಾ ತಂದೆ ಮುದ್ದುಮೋಹನ್ನಾ- 
ಗುರುಗಳಗೊಲದಿ ಚನ್ನಾ- ಆಳನಾಳಯ್ಯ ನಿನ್ನಾ- 
ಎಂದೆಂದು ಮರೆಯಲಾರಿನ್ನಾ 
ಭಕುತಿ ಕೊಟ್ಟಿನ್ನಾ-ಸಲಹಬೇಕೆನ್ನಾ- 
ಧೊರೆಯೇ-ಮೋಹದ್ಯೆಸಿರಿಯೇ॥ 


ಕಳ್ಳರಿಗೆ ನೀನೊಲದಿ- 

ಕಾಲಕೂಟವ ಕುಡಿದೀ-ಕಿಮ್ಮೇರರನು ತುಳದೀ 

ಕೀಲಗಳ ಮುರಿದಿ-ಕುಲಾಲನಲ್ಲಳದಿ- 

ಕೂಳ ಬಕ್ಕನ ಹಣಿದಿ-ವೀರಾದಿ ವೀರಾವಾಯು ಕುಮಾರಾ॥ 


ಕೆಡವಿದ್ಯೆ ರಕ್ಕಸರಾ-ಕೇ೪ ಮೊರೆ ಸಣ್ಣನರಾ- 
ಕೈದುಗಳ ಮುರಿದವರಾ- ಕೊಂದಿ 
ದುಶ್ಯಾಸನರಾ-ಕೋಲುಗಳ ಸಮರಾ- 
ಕೌರವ ತಿಮಿರಾ-ಕ೦ಗೆಡಿಸಿದೆಯೊ ಧೀರಾ॥ 
ಕರ ಕರನೆ ಹಲ್ಲಾ- ಕಡಿದು ಬಸುಟಿಲ್ಲಾ- 
ಭಾಷುರೇ ರಣಮಲ್ಲಾ ಭಕುತ ವತ್ತಲ್ಲಾ- 
ಭಾರತಿಯನಲ್ಲಾ- ಕಂತು ಪುರಿಯಲ್ಲೆಲ್ಲಾ- 
ಮಾರೂತೀಶವಿಟ್ಟಲ್ಲಾ-ದಾಸನಿಂದೆಲ್ಲಾ- 
ನುಡಿಸಿದೀ ಸೊಲ್ಲಾ- ಕಾಯಬೇಕಲ್ಲಾ॥ 

ನಮಸ್ತೆ ನಮಸ್ತೆ ಪರಾಕ್‌ 


ಶ್ರೀ ಕೃಷ್ಣಾರ್ಪಣಮಸ್ತು 
ಇಳ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 152 


ಶ್ರೀ ಕದರಮಂಡಲಗಿ ಮಾರುತೀಶನ ನಾಮಗಳು 


ದಂಡಕ-೨ 
ಕು೦ತಿಯ ಕುಮಾರಾ-ಒಡದಿ ಗುಡ್ಡವ- 
ಶೂರಾ-ಐವರಲಅ ಧೀರಾ ಎನಿಸಿದೆಯೊ ಪೋರಾ 
ವಿಷವುಂಡಿ ಘೋರಾ- ಚಲ್ಚ ಸುವೀರ॥ 
ಅರಗಿನಾ ಮನೆಯಲ್ಲಾ- ಉರಿದು ಜಳೆಲ್ಲಾ- 
ಕಾಯ್ದ ನೀ ನಲ್ಲಾ-ರಕ್ಕಸರನೆಲ್ಲಾ- 
ಮುರಿದಿ ರಣಮಲ್ಲಾ- ದ್ರೌಪದಿಯನಲ್ಲಾ- ಎನಿಸಿದಿಯೆಲ್ಲಾ॥ 


ವನ ವನವ ತಿರುಗಾಡಿ- ವನಜನಾಭನ್ನ ಕೊ೦ಡಾಡಿ- 
ದಿನಮಣಿಯ ಬೇಡಿ- ಅಕ್ಷಯ ಪಾತ್ರೆಯನೆ ಹೂಡಿ- 
ಬ್ರಾಹ್ಮರಿಗೆ ನೀಡಿ- ದಣಿಸಿದ್ಯೆ ಪಾಡಿ- 

ಕೌರವನ ಚಾಡಿ- ಕೇಳ ಖುಷಿ ಬೆ೦ಡಾಗಿ-ಪೋದನ್ಯೆ ಬಾಡಿ ॥ 


ವಿರಾಟನಲ್ಲ ಪೋದೀ- ವೇಷವನು ತಾಜ್ಞೀ- 
ಅಡಿಗೆಯನು ಮಾಡ್ದೀ- ದ್ರೌಪದಿಗೆ ಕಣ್ಣಿಟ್ಟ- 
ಕೀಚಕನ ಕುಲವಳದೀ- ತುರುಗಳನೆ ಬಡಿಸಿದೀ- 
ಕುರುಕುಲವ ಕಡಿದೀ ದುಶ್ಯಾಸನನ ಶೀಜ್ಞೀ- 
ಕೌರವನ ತೊಡೆ ಮುರಿದೀ॥ ಕದನ ಪ್ರಚ೦ಡಾ- 
ಕದರುಂಡುಲುಗಿ ಬಾಲದ೦ಡ ಢೀಮಾ॥ 


ಕಂಸಾರಿ ದಯದಿಂದಾ- ತಂದೆಮುದ್ದುಮೋಹನ್ನರ 
ಗುರ್ವನುಗ್ರದಿ೦ದಾ ಮಾರುತೀಶವಿಠಲನ 
ದಾಸನಾ ಬಾಂಉಖಂದಾ- ನುಡಿಸಿದ್ಯೆ ಅ೦ದಾ- ಭಕ್ತರಾ 
ವೃಂದಾ ಕುಣಿವುತಿದೆ ಛಂದಾ- ಬಡಿಸಿ ಭವಬಂಧಾ- 
ತೋರೋ ಆನಂದಾ ಹನುಮ ಭೀಮಾನಂದಾ 
ಮುನಿರಾಯಾ ಪಾಲಸ್ಕೆ ಜೀಯಾ॥ 

ನಮಸ್ತೆ ನಮಸ್ತೆ ಪರಾಕ್‌ 


ಶ್ರೀ ಕೃಷ್ಣಾರ್ಪಣಮಸ್ತು 
ಇಲಲ 


ಶ್ರೀ ಮದ್ರಾಫವೇಂದ್ರ ದುರುಕಥಾಮೃತ 153 


